ಭಾರತದಲ್ಲಿ 
ಸಾಮಾಜಿಕ ಅರಣ್ಯಶಾಸ್ತ್ರ 





1981 


ಕನ್ನಡ ಅಧ್ಯಯನ ವಿಭಾಗ 


ಕೃಷಿ ವಿಶ್ವವಿದ್ಯಾನಿಲಯ, ಬೆ೦ಗಳೂರು 


ಪ್ರಕಟಣೆ 105 


ಭಾರತದಲ್ಲಿ 
ಸಾಮಾಜಿಕ ಅರಜ್ಯಶಾಸ್ತ 


ಈ 


ಬ, ಕೆ. ಸಿ ರಾಜನ್‌ 
ಮೆತರಿ 
ಬನ್‌. ಪ್ರಾ ಮಿರಾವ್‌ 





1981 


ಕನ್ನಡ ಅಧ್ಯಯನ ವಿಭಾಗ 
ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು - 560065 


ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ (ಕೃಷಿ ವಿಶ್ವವಿದ್ಯಾನಿಲಯದ ಕನ್ನಡ 
ಅಧ್ಯಯನ ವಿಭಾಗದಿಂದ ಸಿದ್ಧಗೊಂಡು, ಸಂವಹನ ಸಮಿತಿ ಪ್ರಕಾಶಿತ) ಪ್ರಥಮ 
ಮುದ್ರಣ 1981, ಪ್ರತಿಗಳು 1000, ಪುಟಗಳಂ i + 368. 


ಬೆಲೆ: ಸಾದಾಪ್ರತಿ ರೂ. 25-00 
ಕ್ಯಾಲಿಕೊ ಪ್ರತಿ ರೊ. 35-00 


ರಿ ಕೃಷಿ ವಿಶ್ವವಿದ್ಯಾನಿಲಯ 


ಪ್ರಧಾನ ಸಂಪಾದನೆ 
ಪ್ರಾ! ವೀ. ಚ. ಹಿತ್ತಲಮನಿ 


ಸಹ ಸಂಪಾದನೆ 
ಎಚ್‌. ಕೆ. ನರಸಿಂಹೇಗ್‌ಡ 


ತಾಂತ್ರಿಕ ಪರಿಶೀಲನೆ 
ಡಾ| ಮಾವಿನ ಕುರ್ವೆ 
ನಿವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು 


ಕಲೆ 
ಕೆ. ಎದ್ಯಾಧರಯ್ಮ 


ಮುದ್ರಣ 
ಕೃಷಿ ವಿಶ್ವವಿದ್ಯಾನಿಲಯ ಅಚ್ಚುಕೂಟ 
ಹೆಬ್ಬಾಳ, ಬೆಂಗಳೂರು - 560 024 


ಕುಲಪಶಿಗಳ ಹಾರೈಕೆ 


ಶಿಕ್ಷಣ ಮಾಧ್ಯಮ ಪ್ರಾದೇಶಿಕ ಭಾಷೆಗಳಲ್ಲಿ ನಡೆಯಬೇಕೆಂದು ಸಂಸತ್ತು 
1964ರಲ್ಲಿಯೇ ನಿರ್ಣಯ ತೆಗೆದುಕೊಂಡು ಅದನ್ನು ಅನುಷ್ಠಾನಕ್ಕೆ ತರುವ ಪ್ರಯತ್ನ 
ರಾಷ್ಟ್ರದಲ್ಲಿ ನಡೆದಿದೆ. ಈ ಪ್ರಯತ್ನದ ಅಂಗವಾಗಿ ನಮ್ಮ ವಿಶ್ವವಿದ್ಯಾನಿಲಯವೂ 
ಕೂಡ ಕಾರ್ಯನಿರತವಾಗಿದೆ. ಕನ್ನಡವನ್ನು ಕೃಷಿ ಶಿಕ್ಷಣ ಮಾಧ್ಯಮವಾಗುವಂತೆ 
ಮಾಡುವ ಪ್ರಥಮ ಹೆಜ್ಜೆಯಾಗಿ ಕೃಷಿ ವಿಜ್ಞಾನದ ವಿವಿಧ ವಿಭಾಗೆಗಳಲ್ಲಿ ಪಠ್ಯಪುಸ್ತಕಗಳ 
ನಿರ್ಮಾಣ ನಡೆಯುತ್ತಿದೆ. ಪುಸ್ತಕಗಳು ವಿದ್ಯಾರ್ಥಿಗಳ ಉಪಯೋಗದ ಗಡಿ 
ಯನ್ನೂ ಮಾರಿ ಪ್ರಗತಿಶೀಲ ರೈತರೇ ಮೊದಲಾದ ಕೃಷಿ ವಿಜ್ಞಾನವನ್ನು ಶಾಸ್ತ್ರೋಕ್ತ 
ವಾಗಿ ತಿಳಿಯಬಯಸುವವರಿಗೂ ಉಪಯುಕ್ತವಾಗಬೇಕೆಂಬ ಅಂಶ ಗಮನದಲ್ಲಿರಿಸಿ 
ಕೊಂಡು ಪುಸ್ತಕ ರಚನೆಯಾಗಬೇಕೆಂದು ನಮ್ಮ ಬಯಕೆ. 


ಈಗ ಪ್ರಕಟವಾಗುತ್ತಿರುವ ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ ಪುಸ್ತಕದ 
ಪ್ರಯೋಜನವನ್ನು ಸಂಬಂಧಪಟ್ಟವರೆಲ್ಲರೂ ಪಡೆದುಕೊಳ್ಳುವರೆಂದು ಹಾರೈಸುತ್ತೇನೆ. 


ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಆರ್‌. ದ್ವಾರಕೀನಾಥ್‌ 
ಕೃಷಿ ವಿಶ್ವವಿದ್ಯಾನಿಲಯ ಕುಲಪತಿಗಳು 
ಬೆಂಗಳೂರು 360 065 


ಸಂಪಾದಕರ ಮಾತು 


ಕೃಷಿ ವಿಶ್ವವಿದ್ಯಾನಿಲಯವು ಆರಣ್ಯಗಾರಿಕೆಯ ಬಗೆಗೆ ಪ್ರಕಟಿಸುತ್ತಿರುವ 
ಮೂರನೆಯ ಪುಸ್ತಕವಿದು. ಅರಣ್ಯಗಳು ರಾಷ್ಟ್ರ ಜೀವನದಲ್ಲಿ ಆರ್ಥಿಕ ಸಂಪತ್ತು 
ಮಾತ್ರ ಆಗಿರದೆ ಸಾಮಾಜಿಕ ಸಾಂಸ್ಕೃತಿಕ ಸಂಪತ್ತಿನ ಆಗರಗಳಾಗಿವೆ. ಮನರಂಜನೆ, 
ಸಾಹಸ, ಸೌಂದರ್ಯಗಳ ತಾಣಗಳೂ ಕೂಡ. ಅನೇಕ ಜೀವನಾವಶ್ಯಕ ವಸ್ತುಗಳ ನೆಲೆ 
ಕಾಡು. ಒಂದು ಮಾತಿನಲ್ಲಿ ಹೇಳುವುದಾದರೆ ನಾಡ ಬದುಕಿನ ಜೀವನಾಡಿ ಸಮೃದ್ಧ 
ವನಶ್ರೀ. ಇಂಥ ಅರಣ್ಮಗಳನ್ನು ಪರಿಚಯಿಸುವ ಗ್ರಂಥವಿದು. ಇದರಲ್ಲಿ ಭಾರತದ 
ಅರಣ್ಯಗಳ ಪರಿಚಯ, ಸಾಮಾಜಿಕ ಕಾಡುಗಳು, ಅಮುಖ್ಯ ಅರಣ್ಯ ಪದಾರ್ಥಗಳು, 
ಸಾಮಾಜಿಕ ಅರಣ್ಯಗಳಲ್ಲಿ ಬೆಳೆಸುವ ಮರಗಿಡಗಳು, ವಾಶಾವರಣದ ಮಾಲಿನ್ಯತೆಗಳು, 
ಅರಣ್ಯ ಶತ್ರುಗಳು, ಈ ಹಲವು ವಿಷಯಗಳ ವಿವೇಚನೆಯಿದೆ. ಇದು ಕರ್ನಾಟಕ 
ರಾಜ್ಯ ಸರ್ಕಾರದಲ್ಲಿ ಡಿ.ಎಫ್‌.ಒ. ಆಗಿ ನಿವೃತ್ತರಾಗಿ ಹಾಗೂ ಸದ್ಯ ಕೃಷಿ ವಿಶ್ವವಿದ್ಯಾ 
ನಿಲಯದಲ್ಲಿ ಅರಣ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿರುವ 
ಶ್ರೀ ಬಿ. ಕೆ. ಸಿ, ರಾಜನ್‌ ಮತ್ತು ಅವರ ಒಡನಾಡಿ ಶ್ರೀ ಸ್ವಾಮಿರಾವ್‌ ಅವರ ಆಳ 
ಅನುಭವದಿಂದ ಮೂಡಿಬಂದ ಕೃತಿ. ಜೊತೆಗೆ ಇದು ಕೃಷಿ ವಿಶ್ವವಿದ್ಯಾನಿಲಯವು 
ಕನ್ನಡ ಕೃಷಿ ವಿಜ್ಞಾನ ಪುಸ್ತಕಗಳಿಗೆ ಏರ್ಪಡಿಸಿದ್ದ ಸ್ಪರ್ಧೆಯಲ್ಲಿ 1977-78ನೆಯ 
ವರ್ಷದ ಬಹುಮಾನಿತ ಗ್ರಂಥ. 


ಸ್ಪರ್ಧೆಯ ನಿರ್ಣಾಯಕರಾಗಿದ್ದ ಡಾ। ಪುಟ್ಟ ರುದ್ರಯ್ಯ, ಡಾ ಎನ್‌. ಪಿ. 
ಪಾಟೀಲ್‌ ಹಾಗೂ ಡಾ! ಕೆ. ಎ, ಜಾಲಿಹಾಳ್‌ ಅವರು ಈ ಗ್ರಂಥದ ಸಾಮಾನ್ಯ ಪರಿ 
ಶೀಲನೆಯಲಬ್ಲಿಯೂ, ಕರ್ನಾಟಕ ಸರಕಾರದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಾ 
ಗಿದ್ದ ಡಾ| ಜಿ. ಆರ್‌. ಮಾವಿನಕುರ್ವೆ ಅವರು ತಾಂತ್ರಿಕ ಪರಿಶೀಲನೆಯಲ್ಲಿಯೂ ಭಾಗ 
ವಹಿಸಿದ್ದಾರೆ. ಕರಡೋದುವ ಕಾರ್ಯವನ್ನು ವಿಭಾಗದ ಸಹಾಯಕ ಪ್ರಾಧ್ಯಾಪಕ 
ಶ್ರೀ ಎಚ್‌. ಕೆ. ನರಸಿಂಹೇಗೌಡರು ನೆರವೇರಿಸಿದ್ದಾರೆ.  ಒಳಚಿತ್ರಗಳನ್ನು ಕಲಾವಿದ 
ರಾದ ವಿದ್ಯಾಧರಯ್ಯನವರು ಯೋಜಿಸಿ ಸಿದ್ಧ ಪಡಿಸಿದ್ದಾರೆ, ಈ ಮಹನೀಯರುಗಳಿಗೆಲ್ಲ 
ಕೃತಜ್ಞತೆಗಳು. 

ಈ ಪುಸ್ತಕವು ಸಾಮಾಜಿಕ ಅರಣ್ಮಶಾಸ್ತ್ರವನ್ನು ಕುರಿತು ಅಭ್ಯಸಿಸುವ ವಿದ್ಯಾರ್ಥಿ 
ಗಳು, ಬೋಧಕರು, ಸಂಶೋಧಕರಂ, ಅರಣ್ಯ ಇಲಾಖೆಯ ಸಿಬ್ಬಂದಿ ಹಾಗೂ ಅರಣ್ಯ 
ಪ್ರೇಮಿಗಳೆಲ್ಲರಿಗೂ ಉಪಯುಕ್ತವಾಗುತ್ತದೆಂದು ಆಶಿಸಲಾಗಿದೆ. 


ಕನ್ನಡ ಅಧ್ಯಯನ ವಿಭಾಗ ವೀ. ಚ. ಹಿತ್ತಲಮನಿ 
ಕೃಷಿ ಐಶ [ವಿದ್ಯಾನಿಲಯ ಕನ್ನಡ ಹ್ರಾಧ್ಯಾಪಕರು 
ಬೆಂಗಳೂರು 560 065 ಹಾಗೂ 


ಕ, ಅ. ಸ. ಕಾರ್ಯದರ್ಶಿಗಳು 


ಪರಿವಿಡಿ 


ಕುಲಪತಿಗಳ ಹಾರೈಕೆ 
ಸಂಪಾದಕರ ಮಾತು 
ಪರಿವಿಡಿ 
ಚಿತ್ರಗಳ ಪಟ್ಟಿ 
ಭಾಗ-1 ಭಾರತದ ಅರಣ್ಯಗಳ ಪರಿಚಯ 
ಅಧ್ಯಾಯ 
]. ಆರಣ್ಯ ಮತ್ತು ಅರಣ್ಯಶಾಸ್ತ್ರ 
೭. ಭಾರತದ ಅರಣ್ಮ ಮತ್ತು ಅರಣ್ಯಶಾಸ್ತ್ರದೆ ಬೆಳವಣಿಗೆ 
3. ಭಾರತದ ಸ್ವಾಭಾವಿಕ ವಿಭಾಗಗಳು ಮತ್ತು ಸ್ಮಳೀಯಂ ಅಂಶಗಳು 
4, ಸಸ್ಯಗಳ ನೆಲೆಸುವಿಕೆ ಮತ್ತು ಪರಂಪರೆ 
5. ಮರಗಳ ಬೆಳವಣಿಗೆ ಸ್ಕೂಲ ಸ್ವರೂಪ ಮತ್ತ, ವರ್ಗೀಕರಣ 
6. ಭಾರತದ ವಿವಿಧ ಬಗೆಯ ಅರಣ್ಯಗಳು 
7. ಆರಣ್ಯ ಕೃಷಿ ವೃವಸ್ಥೆ 
8. ಬೀಜ 
9. ಸಹಿ ತೋಟಗಳು 
10. ಪುನರಾಭಿವೃದ್ಧಿ 
11. ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಅಭಿವ ದ್ಧಿ 
ಭಾಗ _ 2 ಸಾಮಾಜಕ ಕಾಡುಗಳು 
ಅಧ್ಯಾಯ 
12. ಸಾಮಾಜಿಕ ಕಾಡಂಗಳ ಅವಶ್ಯಕತೆ 
13. ಒಕ್ಕಲು ಕಾಡು 
14. ಗಾಳಿಯ ತಡೆ 
15. ಆಶ್ರಯ ಪಟ್ಟೆ 
16. ಹಳ್ಳಿಗಳ ಸಾರ್ವಜನಿಕ ಮತ್ತು ಬೀಳು 
ಭೂಮಿಗಳಲ್ಲಿ ಮರ ನೆಡುವಿಕೆ 
17. ರಸ್ತೆಗಳ ಪಕ್ಕಗಳಲ್ಲಿ ಮರಗಳನ್ನು ನೆಡುವಿಕೆ 


111 
iv 


¥ill 


103 


18. 


19. 


20. 
21. 


22. 
23. 
24, 


1] 


ಜಲಾನಯನ ಮತ್ತು ಜಲಾಶಯಗಳ ಮುಂಗರೆ ಪ್ರದೇಶಗಳಲ್ಲಿ 
ಮರಗಳನ್ನು ನೆಡಂವಿಕೆ 
ಭಾರಿ ವಿದ್ಯುತ್‌ವಾಹಕ ತಂತಿಗಳ ಕೆಳಗೆ ಹಾಗೂ ರೈಲ್ವೆ 
ಮಾರ್ಗಗಳ ಪಕ್ಕಗಳಲ್ಲಿ ಉದ್ದಕ್ಕೂ ಮರಗಳನ್ನು ಬೆಳೆಸುವಿಕೆ 
ನೀರಾವರಿ ತೋಪುಗಳು 
ಮರಗಳನ್ನು ಬೆಳೆಸುವುದರಿಂದ ವ್ಯವಸಾಯೇತರ 
ಜವಿಸಾನಂಗಳ ಸುಧಾರಣೆ 
ಅರಣ್ಯ ಉತ್ಪನ್ನಗಳ ನಿರ್ವಹಣೆ ಮತ್ತೂ ಕೊಯಿಲು 
ನಗರಾರಣ್ಯಗಳು 
ವಿಹಾರ ಅರಣ್ಯಗಳು 


ಭಾಗ -. 3 ಅಮುಖ್ಯ ಆರಣ್ಯ ಪದಾರ್ಥಗಳು 


ಅಧ್ಯಾಯ 

25, ಒಗಚು (ಒಗರು) 

26. ಜೇನು ಸಾಕಣೆ 

27. ಅರಗು 

28. ನಾರು ಮತ್ತು ಮಡ್ಡಿ ರೇಷ್ಮೆ 
29. ಮರ ಮೂಲದ ಎಣ್ಣೆ ಬೀಜಗಳು 
30. ಗೇರುಬೀಜ 

31. ಬೀಡಿ ಎಲೆಗಳು 

32, ಕೋಕೋ 


ಭಾಗ 4 ಸಾಮಾಜಿಕ ಅರಣ್ಯಗಳಲ್ಲಿ ಬೆಳೆಗಳ ಮರಗಿಡಗಳು 


ಅಧ್ಯಾಯ 


33. 
ತಿಷ, 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 
ಹುಲ್ಲುಗಳು 


ಭಾಗ-5 ವಾತಾವರಣದ ಮಾಲಿನೃತೆಗಳು 
ಅಧ್ಯಾಯ 


35. 


ವಾತಾವರಣದ ಮಾಲಿನ್ಯ ತೆ ಎಂದರೇನು ? 


36. ಭೂಮಾಲಿನ್ಯತೆ ಹಾಗೂ ಜಲಮಾಲಿನ್ಯತೆ 


135 


137 
140 


146 
150 
153 
159 


163 


165 
173 
182 
190 
196 
199 
202 
205 


207 


209 
272 
27 
279 
281 


37. 
38, 


vil 
ವಾಯು ಮಾಲಿನ್ಯತೆ 
ಗದ್ದೆ ಲದಿಂದೆ ಮಾಲಿನ್ಯತೆ 


ಭಾಗ- 6 ಅರಣ ಶತ್ರುಗಳು 


ಅಧ್ಯಾಯ 
39. ವಲಸೆ ಬೇಸಾಯ 
40. ಕಾಡಿ ಚು 
ಗ [A 
41. ಮೇಯುವಿಕೆ 
42. ಆರಣ್ಯ ರೋಗಗಳು ಮತ್ತು ಕೀಟಗಳು 


ಭಾಗ-7 ಅನುಬಂಧಗಳು 


ಅನುಬಂಧ - 1 
ಅನುಬಂಧ - 2 
ಅನುಬಂಧ - 3 
ಅನುಬಂಧ - 4 
ಆನುಬಂಧೆ - 5 
ಅನುಬಂಧ - 6 
ಅನುಬಂಧ - 7 
ಅನಂಬಂಧ - 8 
ಅನುಬಂಧ - 9 
ಆಮಬಂಧ - 10 
ಅನುಬಂಧ - 11 


ಪಾರಿಭಾಷಿಕ ಶಬ್ದಕೋಶ 
ಆಧಾರ ಗ್ರಂಥ 


284 
295 


297 


299 
302 
317 
326 


333 


335 
337 
346 
348 
351 
352 
353 
354 
355 
356 
357 


358 
361 


18, 


19. 
20. 
21. 


22. 
23. 
24, 
25. 


26. 


27. 
28, 


29, 


ಚಿತ್ರಗಳ ಪಟ್ಟ 


ಎರಡು ಬಗೆಯ ಸಸ್ಮಗಳ ಮೇಲೆ ಚೆಳಕಿನ ಪರಿಣಾಮ 
ಭಾರತದಲ್ಲಿ ಮಳೆಯ ಪ್ರಮಾಣ 
ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ 
ಮಣ್ಣಿನ ವಿವಿಧ ಸ್ತರಗಳನ್ನು ತೋರಿಸುವ ರೇಖಾಚಿತ್ರ 
ಕರ್ನಾಟಕದ ವಿವಿಧ ಬಗೆಯ ಮಣ್ಣುಗಳು 
ಸಸ್ಯ ಪರಂಪರೆಯ ಐದು ಹಂತಗಳು 
ಜಳ ದೃವ ಮತ್ತು ಶಿಲೋದ್ದವ ಮೂಲದ ಸಸ್ಯೆಜೀವಿಗಳ 
ಬೆಳವಣಿಗೆಯ ಸ್ರೇಣಿ 
ತೇಗದ ಮರದ ಆಡ್ಡಸೀಳು 
ಕೆಲವು ಮರಗಳ ಚಂಡನ ಆಕಾರಗಳು 
ಆರಣ್ಯಶಾಸ್ತ್ರದ ಪ್ರಕಾರ ಮರೆದ ಭಾಗಗಳು 
ಚಂಡದ ವರ್ಗೀಕರಣ ಮತ್ತು ವಿವಿಧ ಅಂತಸ್ತು; 
ಭಾರತದಲ್ಲಿ ವಿವಿಧ ಬಗೆಯ ಆರಣ್ಮಗಳು 
ಕನಾಟಕದ ವಿವಿಧ ಬಗ್ಗೆಯ ಅರಣ್ಯಗಳು 
ಯೂಕಲಿಪ್ಟಸ್‌ ಹೈಬ್ರಿಡ್‌ ಕಚ್ಚಿಗರು ಮರಗಳ ಶೋಪು 
ಒಂದು ಯೂಕಲಿಪ್ಟಸ್‌ ಹೈಬ್ರಿಡ್‌ ಕಚ್ಚಿಗರು ಮರದ ಬುಡಭಾಗ 
ಪಾವಿಧೀನ್‌ ಚೀಲಗಳಲ್ಲಿ ಬೆಳೆಸಿದ ಒಂದು ವರ್ಷ ವಯಸಿನ ಬೇಲದ 
ಮರದ ಸಸಿಗಳು 
ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಿದ 8 ತಿಂಗಳು ವಯಸ್ಸಿನ ಯೂಕಲಿಪ್ಪಸ್‌ 
ಫ್ರೊಷಿಂಕ್ಟಾ ತ ಸಸಿಗಳು 
ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಿದ ಎರಡು ವರ್ಷ ವಯಸ್ಸಿನ ಕಿರುಬಿದಿರಿನ 
ಸಸಿಗಳು, ಜಿ.ಕೆ.ವಿ.ಕೆ, ಬೆಂಗಳೂರು. ಕೃಷಿ ವಿಶ್ವವಿದ್ಯಾನಿಲಯ 


ಗಲು 


ಕಂದಕ ದಿಣ್ಣೆ 
1976 -ಕಂದಕ-ದಿಣ್ಣೆ ತೋಪು 
ಜಿ ಕೆ.ವಿಕೆಯ ಜಂಬಿಟ್ಟಿಗೆ ಮಣ್ಣಿನ ಸಣ್ಣ ಗುಡ್ಡದ ಮೇಲೆ 
1975ರ ಕಂದಕ-ದಿಣ್ಣೆ ತೋಪು 
ತ್ರಿಕೋಣ ಫಲಕ 
ಆಶ್ರಯ ಪಟ್ಟೆಯ ಆಡ್ಡ ಸಲ್ಲು 
ಮಾವಿನ ಮರದ ಬೇರುಗಳಿಂದ ಅವರಣದ ಗೋಡೆಯಲ್ಲಿ ಬಿರುಕು 
ಅಗೇವ್‌ ಸಿಸಲಾನ ಸಹಿಮಡಿಗಳು, ಜಿ.ಕೆ.ವಿ.ಕೆ. ಬೆಂಗಳೂರು, 
ಕೃಷಿ ವಿಶ್ವವಿದ್ಯಾನಿಲಯ 
ಕೃಷಿ ವಿಶ್ವವಿದ್ಯಾನಿಲಯ ಹೆಬ್ಬಾಳದಲ್ಲಿ ಬೆಳೆದ ನಾಲ್ಕೂವರೆ ವರ್ಷ ವಯಸ್ಸಿನ 
ಅಕೇಶಿಯ ಅರಿಕುಲಿಫಾರ್‌ಮಿಸ್‌ ಮರ 
ನಾಟಿ ಮಡಿಗಳಲ್ಲಿ 8 ತಿಂಗಳು ವಯಸ್ಸಿನ ಸರ್ವೆಮರದ ಸಸಿಗಳು 
ನಾಟಿ ಮಡಿಗಳಲ್ಲಿ 'ಚೆನ್ನಾಗಿ ಬೆಳೆದಿರುವ ಯೂಕಲಿಪ್ವಸ್‌ 
ಹೈಬ್ರಿಡ್‌' ಸಸಿಗಳು, ಜಿ.ಕೆ.ಎ.ಕೆ, ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು, 
ಜಿ,ಕೆ.ಎ.ಕೆ, ವಿದ್ಯಾರ್ಥಿನಿಲಯಂದ ಹತ್ತಿರ ಬೆಳೆದಿರುವ ಗಂಧದ ಮರ 


38 
43 
ಸಿಡ್ನಿ 
46 
47 
51 
52 
65 
66 


77 
79 
80 
90 
9] 


92 
93 
155 
157 


192 
220 
238 


258 


265 


ಪುಟ ಸಂಖ್ಯೆ 


17 
36 
37 
39 
41 
42 
53 


54 


56 
57 
63 
64 
75 
78 
82 
90 
96 
105 


120 
124 


ಸಾಲು 


ಒಪ್ಪೋಲೆ 


ತಪು 
ಮತ್ತು 
ಫರಾ 
ಚಿತ್ರ 2 
ಚಿತ್ರ 2 
ಫೋರಿಯ 
ಜರಿಯಂಟ್ಯಾಲಿಸ್‌ 
ಚಿತ್ರ 4 


ಬ) 


ಫ್ರಾಕ್ಷೆಫೋಲಿಯಸ* 


ಜಿಕ್ಷೇಸಿಯ 
ಬಲಿಯೋಸ 
ಅಸಡ 

ಫರ್‌ 

ಖಾದ್ಯ 

ಫರ್‌ 

ಡುಲೀ 
ಸಾಲ್‌ಮೇರಿಯ 
ಸಲಹುವ 
ಆದರಿಂದ 
ಎರಡು 

ಚಿತ್ರ 7 
ಸುಂದರ ಬೆನ್ನಿನ 
ಸಸ್ಮದ 
ಕೋಷ್ಟಕ 5 
ಕೋಷ್ಟಕ 1 
ವರ 

ರೈತರ 


ಒಪ್ಪು 
ಘಾಘರಾ 
ಚಿತ್ರ 7 
ಚಿತ್ರ 7 
ಷೋರಿಯ 
ಟ್ರೇಮ ಓರಿಯಂಟಾಲಿಸ್‌ 
ಚಿತ್ರ 10 
ಫ್ರಾಕ್ಲಿನಿಫೋಲಿಯಸ್‌ 
ಚಿಕ್ರೇನಿಯ 
ಒಲಿಯೋಸ 
ಆಸಿಡ 
ಫರ್ನ್‌ 
ಖಾಸ್ಕ 
ಫರ್ನ್‌ 
ಡಲ್ಲಿ 
ಸಾಲ್‌ಮೇಲಿಯ 
ಸಲಹುವುದು 
ಆರರಿಂದ 
ಎರಚು 
ಚಿತ್ರ 19 
ಸುಂದರ ಬನ್‌ದ 
ಸಧ್ಯದ 
ಕೋಷ್ಟಕ 6 
ಕೋಷ್ಟಕ 6 
ಮರ 
ರೈತರು 


134 
136 
137 
142 


146 
154 
166 
168 
175 
183 


185 


198 
205 
222 
225 
244 
251 
253 
254 
340 
358 
360 


14 


11 
21 


17 


26 
13 
21 


30 


10 
10 
22 
25 
21 
26 
20 


26 


Xx 


ಸೆ ೈಬಿಚಿಯಮ್‌ 
ಪ್ರವಣ 

ಬೆಂಡು 
ಕ್ಯಾಸರಿಕ 
ಸಿಟಿಯೋಡೊರ 
ಕೋಷ್ಟಕ 3 
ಹೇರಿ 
ಪೆಲ್ಮೂಫೋರಮ್‌ 
ಮಾಲಿಫಿಮ 
ಟ್ರೈಗೋಸ್‌ 
ಚೆಲುರೆ 
ಮಾರಾಫಿಯಾನ 
ಕಟ್ಟೆ 
ಮಾರಿಫಿಯಾನ 
ಮರಮಲ 
ಬೆಳೆಯಬಾರದು 
ಎಲ್ಲ 

ತರಲಾರದ 
ಲ್ಯಾಟಲ್‌ 
ಹೊನೆ 
ಮಿಮಿನ್ಮಾಲಿಸ್‌ 
ಮಿಮಿನ್ಕಾಲಿಸ್‌ 
ಆಲ್ಲಿಯ 

ಆರಿಸಿ ಕುಡಿಯುವ 
ಹೊರ ಅರಣ್ಯ 


ಸೈಜಿಜಿಯಮ್‌ 
ಪ್ರಮಾಣ 

ತೆಂಡು 

ಕ್ಮಾಸುರಿನ 
ಸಿಟ್ಟೆಯೋಡೊರ 
ಕೋಷ್ಟಕ 8 
ಹೀರಿ 
ಪೆಲ್ಬೊಫೋರಮ್‌ 
ಮಾಲ್ಲಿಸಿಮ 
ಟ್ರೈಗೋನ 
ಟಾಲುರ 
ಮಾರಿಹಿಯಾನ 
ಕಟ್ಟೆ 
ಮಾರಿಹಿಯಾನ 
ಮರಮೂಲ 
ಬೆಳೆಯಲಾರದು 
ಎಲ್ಲಿ 

ತರಲಾದ 
ವ್ಯಾಟಲ್‌ 
ದೊನ್ನೆ 
ವಿಮಿನ್ಯಾಲಿಸ್‌ 
ವಿಮಿನ್ಕಾಲಿಸ್‌ 
ಆಲ್‌ಬಿಜಿಯ 
ಆರಿಸಿ ಕಡಿಯುವ 
ಹೊಸ ಅರಣ್ಯ 


ಭಾರತದಲ್ಲಿ 
ಸಾಮಾಜಿಕ ಅರಣಶ್ಶಾಸ್ತ . 


ಸಂಕೇತಾಕ್ಷರಗಳ ವಿವರಣೆ 


ಮಾ ಮರಾಠಿ 
ವಾ ಇ ವಾಣಿಜ್ಯ | 
ಎ.ಮ.ಸು. - ಎದೆಯ ಮಟ್ಟದ ಸುತ್ತಳತೆ 


ಇ ಣಂಗ್ಲಿಷ್‌ 

ಕ “ಕನ್ನಡ 

ಗು ಇ ಗುಜರಾಶಿ 

ತೆ - ತೆಲುಗು 

ಬ- ಬಂಗಾಲಿ 
ಮಲ ಇಇ ಮಲಯಾಳಿ 

`ಹಿ ಇ. ಹಿಂದಿ 


ಭಾಗ1 


ಭಾರತದ ಅರಣ್ಯಗಳ ಪರಿಜಯ 


ಅಧ್ಯಾ ಕು 1 


ಅರಣ್ಯ ಮತ್ತು ಅರಣ್ಯ ಶಾಸ್ತ್ರ 


ಲ್ಯಾಟಿನ್‌ ಭಾಷೆಯ ಷೋರಿಸ್‌ ಪದದಿಂದ ಫಾರೆಸ್‌ ಪದವು ಉತ್ಪಶ್ತ್ರಿ 

ಯಾಗಿದೆ. ಫೋರಿಸ್‌ ಎಂದರೆ ಹೊರಗೆ ಎಂದರ್ಥ. ಜರಾತನ ಕಾಲದಲ್ಲಿ 

ಮಾನವನು ಸಣ್ಣ ಸಣ್ಣ ಆರಣ್ಮ ಭಾಗಗಳ ನ ಕಡಿದು ತನ್ನ ವಾಸಕ್ಕೆ ಹಾಗೂ 
ತ “te — 

ಸಾಗುವಳಿಗೆ ಉಪಯೋಗಿಸುತ್ತಿದ್ದ. ಗೆ ಅವನು ವಾಸ ಮಾಡಿದ ಜಾನ ಮತ್ತು 


ಒಕ್ಕಲು ಮಾಡಿದ ಪ್ರದೇಶವನ್ನು ನಟ್ಟು ೮ ಉಳಿದ ಗಿಡಮರಗಳಿಂದ ತುಂಬಿದ ಪ್ರದೆಃಶಕ್ಕೆ 
ಕಾಡು ಆಥವಾ ಅರಣ್ಯ ಎಂದು ಹೆಸರಾಯಿ22. ಜಂಗಲ್‌ ನಂದಿ ಪದಕ್ಕೆ ದಟ್ಟವಾದ 
ಸುಲಭವಾಗಿ ನುಸುಳಿ ಹೋಗದ ಸೊದೆಗಳುು ಕುರುಚಲು ಗಿಡಗಳು ಇರುವ 
ಪ್ರದೇಶ ಅಥವಾ ಉಪ್ತದಲಯದ ಅರಣ್ಣುದೆಂಬ ಅರ್ಥವಿದೆ. 

ಅನೇಕ ಬಗೆಯ ಗಿಡಮರಗಳಿಂದ ತುಂಬಿದ ೫ತಾವುದೇ ಒಂದು ಪ್ರದೇಶವು 
ಕ್ರಮಬದ್ದವಾಗಿ ಮತ್ತು ವೈಜ್ಞಾನಿಕವಾಗಿ ನಿರ್ವದಣೆಯವಿದ್ದರೆ ಅದಕ್ಕೆ ಅರಣ ವೆಂಬ 


ಹೆಸರು. 


ಸಾಮಾನ್ಯವಾಗಿ ಕಾಡು ಎಂದರೆ ಗಿಡಮರಗಳು, ಹೊದೆ ಬಳ್ಳಿಗಳು ಮತ್ತು 
ಕಾಡು ಪ್ರಾಣಿಗಳು ವಾಸಿಸುವ ಪ್ರದೇಶವೆಂದು ತಿಳಿಯುತ್ತಾರೆ. ಅಂಥ ಪ್ರದೇಶಗಳಲ್ಲಿ 


ಥ 

ಕಾಡು ಪ್ರಾಣಿಗಳ ಭಯವಿದ್ದು ಆಲ್ಲಿ ಹೋದರೆ ದಾರಿಂಪ್ಪಬಹು£ಂಬ ಭಯ 
ಆವರಿಸಿರುತ್ತದೆ. ಸೊಸೈಟ ಆಫ್‌ ಅಮುಧಿಕನ್‌ ಫಾರಸ್ಟರ್ಸ್‌ ಪ್ರಕಾರ ಫಾರಸ 
ಎಂದರೆ ಹೆಚ್ಚಾಗಿ ಮರಗಳಿರುವ, ದಾರು ಸಸ್ಯಗಳಿಂದ ತುಂಬಿದ ವಿಶಾಲ ಪ್ರದೇಶ. 
ಯಾವುದೇ ಪ್ರದೇಶದಲ್ಲಿ ಸಸ್ಕಗಳಿರಲಿ ಅಥವಾ ಇಲ್ಲದಿರಲಿ, ಅದು ಶಾಸನ ಬದ ವಾಗಿ 


ಗ್‌ ಜ್ಯ 
ಅರಣ್ಯ ಎಂದು ಘೋಷಿತವಾಗಿದ್ದರ ಅಂಥ ಪ್ರದೇಶವು ಕಾನೂನಿನ ಪ್ರಕಾರ ಅರಣ್ಯ 
ಪ್ರದೇಶವಾಗುತ್ತದೆ. ಅಂಥ ಆರಣ್ಣಗಳನ್ನು ಸಾಮಾನ್ಯವಾಗಿ ಸರ್ಕಾರಿ ಕಾಯ್ದಿಟ್ಟ 


ಹಕ್ಕ ಲ 
ಅರಣ್ಯಗಳೆಂದು ಕರೆಯುತ್ತಾರೆ. ಈಗಲೂ ಸಹ ಕರ್ನಾಟಕದ ಕೆಲವ್ಪ ಅರಣ ಗಳಲ್ಲಿ 
ಮನ್ನಾಜಂಗಲ್‌, ಎಂದರೆ ನಿಷೇಧಿತ ಆಥವಾ ಕಾಯ್ದೆ ಟ್ಟ ಅರಣ್ಯ ಎಂದು ಅರ್ಥಬರುವ 


[Ss 


ಹಳೆಯ ಕಲ್ಲಿನ ಹಲಗೆಗಳನ್ನು ಅಪರೂಪವಾಗಿ ಅಲಲ್ಲಿ ಕಾಣಬಹುದು. 


ಸತತವಾಗಿ ಅರಣ್ಯ ಸಂಪತ್ತಿನ ಉತ್ಪತ್ತಿಗೆ ಸಹಾಯಕವಾಗುವಂತೆ ಮಾಡ 


ಲಾಗುವ ಅರಣ್ಮಗಳ ವೈಜ್ಞಾ ನಿಕ ನಿರ್ವಹಣೆಗೆ ಅರಣ ಶಾಸ ಬೆಂದು ಹೆಸರು. 
ಣಃ [3 ಚಿ 


4 ಭಾರತದಲ್ಲಿ ಸಾಮಾಜಿಕೆ ಅರಣ್ಮಶಾಸ್ತ್ರ 


ಇದರಲ್ಲಿ ಅವಶ್ಯವಿರುವಲ್ಲಿ ಅರಣ್ಮ ರಚನೆಯೂ ಸೇರುತ್ತದೆ. ಆರಣ್ಯ ಸಂಪ 
ತ್ತನ್ನು ಸತತವಾಗಿ ಮತ್ತು ಆರ್ಥಿಕವಾಗಿ ಉತ್ಪನ್ನ ಮಾಡುವುದಲ್ಲದೆ ಅರಣ ಜೀವಿ 
ಗಳಿಗೂ ಸಸ್ಯಗಳಿಗೂ ಅವುಗಳ ಸುತ್ತಲ ಪರಿಸರದೊಡನೆ ಇರುವ ಸಂಬಂಧವನ್ನು 
ಉಳಿಸಿಕೊಂಡು ಜನಸಾಮಾನ್ಯರಿಗೆ ಒಳಿತನ್ನು ಮಾಡುವುದೇ ಯಶಸ್ವೀ ಅರಣ್ಯಶಾಸ್ತ್ರದ 
ಗುರಿ. 


ಕೃಷಿ ವಿಜ್ಞಾನದಲ್ಲಿ ಅನೇಕ ವಿಭಾಗಗಳಲ್ಲಿ ಅರಣ್ಯಶಾಸ್ತ್ರವೂ ಒಂದು. ಅರಣ್ಯ 
ಶಾಸ್ತ್ರದಲ್ಲಿಯೂ ಸಹ ಹಲವಾರು ವಿಭಾಗಗಳಿವೆ. ಅವುಗಳೆಂದರೆ: (1) ಅರಣ್ಯ 
ಕೃಷಿ (2) ಆರಣ್ಯ ನಿರ್ವಹಣೆ (3) ಅರಣ್ಯ ಉಪಯೋಗೀಕರಣ (4) ಅರಣ್ಯ ಅರ್ಥ 
ಶಾಸ್ತ್ರ (5) ಆರಣ್ಯ ತಳಿಶಾಸ್ತ್ರ (6) ಆರಣ್ಯ ವೀಕ್ಷಣಾಶಾಸ್ತ್ರ (7) ಅರಣ್ಯ ಶಿಲ್ಪಶಾಸ್ತ್ರ 
(8) ಅರಣ್ಯ ಸಸ್ಮಶಾಸ್ತ್ರ (9) ಅರಣ್ಯ ಜೀವಿಪರಿಸ್ಥಿತಿಶಾಸ್ತ್ರ (10) ಅರಣ್ಯ ರಕ್ಷಣಾ 
ಶಾಸ್ತ್ರ (11) ವನ್ಯಪ್ರಾಣಿ ನಿರ್ವಹಣೆ (12) ಅರಣ್ಯ ಕ್ಷೇತ್ರಗಣಿತ ಹಾಗೊ (13) 
ಆರಣ್ಯ ಕಾನೂನು. 


ಅರಣ್ಯ ಕೃಷಿ: ಅರಣ್ಯ ಕೃಷಿ ಎಂದರೆ ಮರಗಳನ್ನು ಬೆಳೆಯುವ ರೀತಿಯನ್ನು 
ತಿಳಿಯುವುದಲ್ಲದೆ ಅವುಗಳನ್ನು ಪ್ರತ್ಯಕ್ಷವಾಗಿ ಬೆಳೆಸಿ ಕೊಯ್ಲಿನವರೆಗೆ ಆರೈಕೆ ಮಾಡು 
ವುದು. ನಿಶ್ಚಿತ ಉಪಯೋಗದ ಮರಗಳನ್ನು ಬೆಳೆಸಿ ಅವುಗಳನ್ನು ವ್ಯವಸ್ಥಿತ ರೀತಿ 
ಯಲ್ಲಿ ಆರೈಕೆ ಮಾಡಿ ಸರಿಯಾದ ಕಾಲದಲ್ಲಿ ಕೊಯ್ಲು ಮಾಡಿ ಹೊಸ ಮರಗಳನ್ನು 
ಅವುಗಳ ಜಾಗದಲ್ಲಿ ಬೆಳೆಸುವ ಕ್ರಮಗಳಿಗೆ ಅರಣ್ಯ ಕೃಷಿಕ್ಟ ಮಗಳೆಂದು ಹೆಸರು. 


ಅರಣ್ಯ ಕ್ಷೇತ್ರಗಣಿತ : ಮರಗಳ ದಿಮ್ಮಿ ಹಾಗೂ ಇತರ ಅರಣ್ಯ ಬೆಳೆಗಳ 
ಘನ ಅಳತೆ ಮತ್ತು ಅವುಗಳ ವರ್ಷಂಪ್ರತಿ ಏರಿಕೆಯನ್ನು ನಿಷ್ಕರ್ಪೆಮಾಡಿ ಒಂದು 
ಅರಣ್ಯ ಪ್ರದೇಶದಿಂದ ಎಷ್ಟು ಉತ್ಪನ್ನಬರಬಹುದು ಮತ್ತು ಆ ಪ್ರದೇಶದ 
ಉತ್ಪನ್ನವು ಕುಸಿಯೆದಂತೆ ವರ್ಷವರ್ಷವೂ ಎಷ್ಟನ್ನು ತೆಗೆಯಬಹುದು ಎಂದು 
ಅಂದಾಜು ಮಾಡುವುದಕ್ಕೆ ಅರಣ್ಯ ಕ್ಷೇತ್ರಗಣಿತವೆಂದು ಹೆಸರು. ಮೊತ್ತ ಆಥವಾ 
ಘನ ಅಳತೆಯನ್ನಳೆಯುವ ನಿಖರವಾದ ವಿಭಾನಗಳಿಲ್ಲದೆ ಬರೀ ಈಗಿನ ಉತ್ಪನ್ನಗಳ 
ಆಧಾರದಿಂದ ಭವಿಷ್ಯದಲ್ಲಿ ಸಿಗುವ ಉತ್ಪನ್ನಗಳ ಪರಿಮಾಣವನ್ನು ಅಂದಾಜು ಮಾಡು 
ವುದು ಬಹಳ ಕಷ್ಟ. 


ಅರಣ್ಯ ನಿರ್ವಹಣೆ : ಪ್ರಸಕ್ತ ಜನಾಂಗಕ್ಕೆ ಅರಣ್ಯ ಉತ್ಪನ್ನಗಳನ್ನು ಒದಗಿಸಲು 
ಮತ್ತು ಮುಂದಿನ ಪೀಳಿಗೆಯ ಏಳಿಗೆಯನ್ನು ಮನದಲ್ಲಿಟ್ಟುಕೊಂಡು ಕೈಕೊಳ್ಳುವ 
ಕಾರ್ಯಾಚರಣೆಗಳು ಕ್ರಮಬದ್ಧವಾದ ಆರಣ್ಯ ನಿರ್ವಹಣೆಯನ್ನೇ ಅವಲಂಬಿಸಿರುತ್ತವೆ. 
ಆರಣ್ಯ ನಿರ್ವಹಣೆಯು ಕೆಲವು ವೈಜ್ಞಾನಿಕ, ತಾಂತ್ರಿಕ ಮತ್ತು ಆರ್ಥಿಕ ಕ್ರಮಗಳನ್ನು 
ಬಳಸಿ, ಅರಣ್ಯಗಳು ಯೋಜಿತ ಫಲಿತಾಂಶಗಳನ್ನು ನೀಡಲು ಸಹಾಯಕವಾಗಿದೆ. 


ಗ ಡ್‌ 
ಅರಣ್ಮ ಮತ್ತು ಅರಣ್ಯ ಶಾಸ್ತ್ರ 5 


ಅರಣ್ಯ ಉಪಯೋಗೀಕರಣ : ಇದು ಅರಣ್ಯ ಶಾಸ್ತ್ರದ ಒಂದು ಭಾಗವಾಗಿದ್ದು 
ಆರಣ್ಮ ಉತ್ಪನ್ನಗಳ ವ್ಯಾಪಕ ಉಪಯುಕ್ತತೆಯನ್ನು ಒಳಗೊಂಡಿದೆ. ಮರಗಳಿಗೂ 
ಮತ್ತೂ ಅವುಗಳಿಂದ ಬರಂವ ಅಂತಿಮ ಉತ್ಪನ್ನಗಳಿಗೂ ಇದು ಮಧ್ಯವರ್ಶಿ. ಮರ 
ಗಳನ್ನು ಕಡಿಯುವುದು ಮತ್ತು ದಿಮ್ಮಿಗಳಾಗಿ ನಿರ್ಮಿಸುವುದು, ಅವುಗಳ ಸಾಗಣೆ ಮತ್ತು 
ವರ್ಗೀಕರಣ ಮಾಡುವುದು ಹಾಗೊ ಅಂತಿಮವಾಗಿ ಅವುಗಳನ್ನು ಹಲ್ಲುಕಡ್ಡಿಬಿಂಂದ 
ಹಿಡಿದು ರಾಕೆಟ್‌ ಮೂಗಿನವರೆಗೆ ಅನೇಕ ತರಹದ ಉತ್ಸನ್ನಗಳೆನ್ನಾಗಿ ಪರಿವರ್ತಿಸುವುದು 
ಮುಂತಾದವುಗಳಿಗೆ ಸಂಬಂಧಿಸಿದೆ. ಚೌಬೀನೆ. ಸೌದೆ (ಉರುವಲ), ಇಜ್ಜಲು (ಇದ್ದಲು, 
ಇದ್ದಲಿ), ಮರಮುಟ್ಟು (ಟಿಂಬರ್‌, ಕಟ್ಟಿಗೆ ಸಾಮಾನು), ಕಾಗದ ಮತ್ತು ರಯಾನ್‌ 
ದರ್ಜೆಯೆ ತಿರಳುಗಳು, ಪದರ ಹಲಗೆಗಳು, ಜಿಪ್‌ಬೋರ್ಡ್‌ಗಳು, ವಿದ್ಯುಚ್ಛಕ್ತಿಯ ಕಂಬ 
ಗಳು, ಬೇಲಿಗೂಟಗಳು, ರೈಲು ಕಂಬಿಯ ಸ್ಲೀಪರ್‌ಗಳು ಮತ್ತು ಇನ್ನೂ ಅನೇಕ ಉಪ 
ಯಂಕ್ಕತೆ ವಸ್ತುಗಳು ಇದರಲ್ಲಿ ಸೇರಿವೆ. ಮರಗಳ ಭೌತಿಕ, ಯಾಂತ್ರಿಕ ಮತ್ತು ರಾಸಾ 
ಯನಿಕ ಗುಣಗಳನ್ನು ಮತ್ತು ಆನೇಕ ಬಗೆಯ ಮರಗಳ ಒಳರಚನೆ ಮತ್ತು ಉಪಯುಕ್ತತೆ 
ಯನ್ನು ಅಧ್ಯಯನ ಮಾಡುವುದು ಮರ ತಾಂತ್ರಿಕತೆಯಲ್ಲಿ ಅಡಕವಾಗಿದೆ. 


ನಾರುಗಳು, ಮಡ್ಡಿ ರೇಷ್ಮೆ, ಅಂಟುಗಳು, ರಾಳ, ಜೊಂಡು (ಆಪು) ಮತ್ತು 
ಹುಲ್ಲುಗಳು, ಕಲ್ಲುಹೂವು, ಬೆತ್ತಗಳು, ಕಾಡು ಹಣ್ಣುಗಳು, ತಿನ್ನಲಾರದ ಎಣ್ಣೆ ಬೀಜ 
ಗಳು ಶ್ರೀಗಂಧ ಮತ್ತು ಅಗರ್‌ ಮುಂತಾದ ಮರಗಳು, ಮೂಲಿಕೆಗಳು, ಬೇರುಗಳು, 
ಚರ್ಮ ಹದಮಾಡುವ ಕಷಾಯ ಕೊಡುವ ತೊಗಟೆಗಳು ಇತ್ಯಾದಿಗಳ ಅಧ್ಯಯನ 
ಅರಣ್ಯ ಉಪಯೋಗೀಕರಣದಲ್ಲಿ ಅಡಕವಾಗಿದೆ. 


ಅರಣ್ಯ ರಕ್ಷಣೆ: ಅರಣ್ಯಗಳಲ್ಲಿ ಕೆಲವೊಂದು ಶಿಲೀಂಧ್ರ ಮತ್ತು ಕೀಟಗಳಿಂದ 
ಅನೇಕ ಬಗೆಯ ರೋಗ ಮತ್ತು ಬಾಧೆಗಳು ತಲೆದೋರುತ್ತವೆ. ಪ್ರಕೃತಿಯನ್ನು 
ತನ್ನಷ್ಟಕ್ಕೆ ತಾನೇ ಬಿಟ್ಟರೆ ಅದು ಕೆಲಮಟ್ಟಿಗೆ ರೋಗನಿರೋದಧ ಶಕ್ತಿಯನ್ನು ಬೆಳೆಸಿ 
ಕೊಳ್ಳುತ್ತದೆ ; ಆದರೆ, ಮಾನವನು ಸ್ವಪ್ರಯೋಜನಕ್ಕಾಗಿ ಕಾಡನ್ನು ಉಪಯೋಗಿಸುತ್ತ 
ವಾತಾವರಣದ ಸಮತೋಲನವನ್ನು ಕೆಡಿಸುತ್ತಾನೆ. ಇದರಿಂದಾಗಿ ಅರಣ್ಯದ ಮರಗಿಡ 
ಗಳು ರೋಗಗಳ ವಿರುದ್ಧ ತಮ್ಮನ್ನು ಕಾಪಾಡಿಕೊಳ್ಳುವುದಂ ಕಡಮೆಯಾಗುತ್ತದೆ. 
ಅರಣ್ಯ ರೋಗಶಾಸ್ತ್ರ ಮತ್ತು ಅರಣ್ಯ ಕೀಟಶಾಸ್ತ್ರಗಳು ಕ್ರಮವಾಗಿ ಅರಣ್ಯ ರೋಗಗಳು 
ಮತ್ತು ಅರಣ್ಯ ಕೀಟಗಳ ಹಾವಳಿಯನ್ನು ತಡೆಗಟ್ಟಲು ಸಹಾಯಕವಾಗಿವೆ. 


ರೋಗ ಮತ್ತು ಕೀಟಗಳನ್ನು ಬಿಟ್ಟರೆ ಬಿರುಗಾಳಿ, ಬೆಂಕಿ ಮತ್ತು ದನಕರುಗಳು 
ಅರಣ್ಯದ ಉಳಿದ ಶತೃಗಳು. ಬಿರುಗಾಳಿ, ಕಾಡು ಪ್ರಾಣಿ, ಆನೆ ಮತ್ತು ಇತರೆ 
ಸಸ್ಕಾಹಾರಿ ಪ್ರಾಣಿಗಳಿಂದ ಆಗುವ ಹಾನಿಗಿಂತ ಬೆಂಕಿಯಿಂದ ಮರಗಳಿಗೆ ಆಗುವ 
ಹಾನಿಯೇ ಅಪಾರ. ಆರಣ್ಯದಲ್ಲಿ ಬೀಳುವ ಬೆಂಕಿ ಭಾರಿ ಆರ್ಥಿಕ ಹಾನಿಯನ್ನು 


6 ಭಾರಕದಕ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ತ್ತ ಶ್ರಿ ಭೂಮಿಯನ್ನು ಗಾಳಿ, ಮಳೆ, ಬಿಸಿಲುಗಳಿಗೊಡ್ಡಿ ಕೊರಕ 
ಲಾಗುವಂತೆ ಮಾಡುತ್ತದೆ. ದನಕರುಗಳು ಆರಣ ದಲ್ಲಿ ವಿಪರೀತವಾಗಿ ಮೇಯುವುದ 
ರಿಂದ ಮುಂದೆ ಬೆಳೆಯುವ ಅರಣ್ಯ ಸಸ್ಯ ೪ ನಾಶಕ್ಕೆ ಕಾರಣವಾಗುತ್ತದೆ. ಇವೆಲ್ಲವು 
ಗಳ ಹಾನಿಯನ್ನು ತಪ್ಪಿಸುವುಥ ಕಾರ್ಯಾಚರಣೆಗಳು ಅರಣ . ರಕ್ಷಣೆಂ ಯಲ್ಲಿ ಸೇರುತ್ತವೆ 


ಅರಣ್ಯ ಕಾನೂನು : ಅರಣ್ಯ ಕಾನೂನು ಅರಣ್ಮ ರಕ್ಷಣಾಶಾಸ್ತ್ರದ ಒಂದು 
ಗುಪವಿಭಾಗ. ಇದ್ದು ಹೆಚ್ಚಾಗಿ ಕಳ್ಳ 'ಸಾಗಣೆಯಾಗುವ ದಿಮ್ಮಿ ಮತ್ತು ಇತರ ಅರಣ್ಯ 
ಉತ್ಸನ್ನಗಳ ಬಗ್ಗೆ ಮತ್ತು ಅರಣ್ಮ ಪ್ರದೇಶಗಳನ್ನು ಅತಿಕ್ರಮಿಸಿ ಉಳುಮೆ ಮಾಡು 


we ಸ 
ಪ್ರದ, ಆ ಪ್ರದೇಶಗಳಲ್ಲಿ ನೆಲಸುವುದು ಮುಂತಾದವುಗಳ ಬಗ್ಗೆ ವ್ಯವಹರಿಸುತ್ತದೆ. 
ಇದು ದೇಶದ ದ ಅಥವಾ ರಾಜ್ಞ ಗಳ ಅರಣ್ಯ ಶಾಸನಗಳನೆ ಬಿ ಮತ್ತು ನಿಯಮಗಳನ್ನು ಸ ಸಹ 
ಒಳಗೊಂಡಿದೆ : ಕಾಡು ಮೃಗ ಮತ್ತು ಪಕ್ಷಿಗಳ ಬೇಟೆಯೂ ಸೇರಿದಂತೆ ಇತರ ಕಾಡಿನ 


ಆಪರಾಧಗಳನು ಗಣನೆಗೆ CA Wm ಕೊಂದು ಅಪರಾಧಕ್ಕೂ ಅವುಗಳ 


ಅಧ್ಯಾಯ 2 


ಭಾರತದ ಅರಣ್ಯ ಮತ್ತು ಅರಣ್ಯಶಾಸ್ತ್ರದ ಬೆಳವಣಿಗೆ 


ಭಾರತದಲ್ಲಿ ಪ್ರಾಚೀನ ಕಾಲದಲ್ಲಿ ವಿಸ್ತಾರವಾದ ಮತ್ತು ದಟ್ಟವಾದ ಅರಣ್ಯ 
ಗಳಿದ್ದ ವು. ಆದಿಮಾನವರು ಮೂಲ ಕೃಷಿಯನ್ನು ಪ್ಲಾ ೨ ರಂಭಿಸಿ ಅದಕ್ಕಾ ಗಿ ಅರಣ್ಯ 
ಪ್ರದೇಶಗಳನ್ನು ನಾಶಮಾಡತೊಡಗಿದರು. ಕೆಲಕಾಲಾನಂರ ತಾವು ವಾಸಿಸುವ 
ಪ್ರದೇಶದಲ್ಲಿ ಉತ್ಪನ್ನ ಕಡಮೆಯಾಗಿದೆ ಎನ್ನಿಸಿದಾಗ ಆ ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ 
ವಲಸೆ ಹೋಗಿ ಪುನಃ ಅಲ್ಲಿಯ ಅರಣ್ಮಗಳನ್ನು ಕಡಿದು ಸಾಗುವಳಿ ಮಾಡುತ್ತಿ ದ್ದರು. 
ಹೀಗೆ ವಲಸೆಬೇಸಾಯ ಮೊದಲುಗೊಂಡಿತಂ. ಆದಿನಿವಾಸಿಗಳ ಕೃಷಿ ಚಟುವಟಿಕೆ 
ಹೆಚ್ಚಿದಂತೆಲ್ಲ ಅರಣ್ಮಗಳ ಅಳಿವು ಕ್ರಮೇಣ ಹೆಚ್ಚಾಯಿತಂ. ಇವರು ಕಾಡಿನಲ್ಲಿ ದೊರ 
ಕ:ವ ಮರ, ಬಳ್ಳಿ, ಎಲ್ಲ ಹುಲ್ಲು ಮುಂತಾದವುಗಳನ್ನು ಬಳಸಿ ತಮ್ಮ ವಾಸಕ್ಕೆ 
ಗುಡಿಸಲಂಗಳನ್ನು ಕಟ್ಟಿಕೊಳ್ಳುತ್ತಿದ್ದರ... ಆಯ ಜನಾಂಗದವರು ಭಾರತಕ್ಕೆ 
ಬಂದು ನೆಲೆಗೊಂಡ ಕಾಲದಲ್ಲಿಯೂ ಸಹ ದಟ್ಟವಾದ ಕಾಡಂಗಳಿದ್ದವು. ಈ 
ಆರ್ಯರು ಉತ್ತರದಿಂದ ಒಳಪ್ರದೇಶಕ್ಕೆ ವಲಸೆ ಹೋದಂತೆಲ ತಮ್ಮ ವಾಸಕ್ಕೆ 
ಮತ್ತು ದನಕರುಗಳ ಆಶ್ರಯಕ್ಕಾಗಿ ಕಾಡುಗಳನ್ನು ಕಡಿಯುತ್ತ ಹೋದರಂ. ರಾಮಾ 
ಯಂಣ ಕಾಲದಲ್ಲಿಯೂ ಸಹ ದಟ್ಟವಾದ ಆರಣ್ಯಗಳಿದ್ದವೆಂದು ಪುರಾಣಗಳಿಂದ ತಿಳಿದು 
ಬರಂತ್ತದೆ; ಆದರೆ, ಮಹಾಭಾರತ ಕಾಲದ ಹೊತ್ತಿಗೆ ಕೆಲವು ಅರಣ ಪ್ರದೇಶಗಳಂ 
ನಾಶವಾದವು. ಇದಕ್ಕೆ ಖಾಂಡವ ವನದ ದಹನವೆ ಒಂದಂ ಪ್ರವಬಖ ಉದಾಹರಣೆ. 
ಆ ಕಾಲದ ಸಂಮಾರಿಗೆ ಮಾನವ ಕುಲಕ್ಕೆ ಅನೇಕ ರೀತಿಯಲ್ಲಿ ಉಪಕಾರಿಯಾಗಿರಂವ 
ಮರಗಳನ್ನು ರಕ್ಷಿಸುವ ಪ್ರಜ್ಞೆ ನಾಗರಿಕರಲ್ಲಿ ಮೂಡಿಬಂತು. ಆಲದಮರ, ಅರಳಿ 
ಮರ, ಬೇವು, ಬಿಲ್ವ, ಮು:ತಾವ ಹೆಚ್ಚುಕಡಮೆ ಅಳಿವಿನ ಹಂತದಲ್ಲಿದ್ದ ಮರಗಳಿಗೆ 
ರಕ್ಷಣೆ ದೊರೆಯಿತು. ಇದರಲ್ಲಿ ಕೆಲವ ಮರಗಳು ಪೂಜನೀಯವೆಂದಂ ಗಣಿಸಿದ್ದ ರಿಂದ 
ಅವುಗಳನ್ನು ಕಡಿಯಂವುದು ಕಡಮೆಯಾಗಿ ಅವುಗಳಿಗೆ ಇನ್ನೂ ಹೆಚ್ಚಿನ "ರಕ್ಷಣೆ 
ದೊರೆಯಿಂತು. 


ಚೀನಾ ದೇಶದಿಂದ ಬಂದ ಯಾತ್ರಿಕರಂ, ಭಾರತದಲ್ಲಿ ವಿಶೇಷವಾಗಿ ವಂಥುರಾ 
ಸುತ್ತವಂತ್ತಲಿನ ದಟ್ಟ ಅರಣ್ಯಗಳ ಬಗ್ಗೆ ಉಲ್ಲೇಖಿಸಿದ್ದಾರೆ. ಕ್ರಿ. ಪೂ. 327 ರಲ್ಲಿ 
ಭಾರತಕ್ಕೆ ನುಗ್ಗಿ ಬಂದ ಅಲೆಕ್ಸಾಂಡರನಿಗೆ ಸಿಂಧೂ ನದಿಯ ಪ್ರದೇಶದಲ್ಲಿ ಬಹು ದಟ್ಟ 
ವಾದ ಅರಣ್ಯಗಳು ಕಂಡುಬಂದವು. ಕೌಟಿಲ್ಮನ ಕಾಲದಲ್ಲಿ ಅರಣ್ಮಗಳು ಮತ್ತು ವನ್ಮ 


§ ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಜೀವಿಗಳ ರಕ್ಷಣೆಗೆ ವಿಶೇಷ ಅಧಿಕಾರಿಗಳನ್ನು ನೇಮಿಸಲಾಗಿತ್ತು. ಆದಾಗ್ಯೂ ಸಹ 
ಅಶೋಕ ಚಕ್ರವರ್ತಿಯ ಕಾಲದ ಹೊತ್ತಿಗೆ ದಟ್ಟವಾದ ಮತ್ತು ವಿಸ್ತಾರವಾದ ಅರಣ್ಯ 
ಗಳೆ ವಿರಳವಾದವು. ಇದನ್ನು ಆರಿತು ಚಕ್ರವರ್ಶಿಯಂ ರಸ್ತೆಗಳ ಪಕ್ಕಗಳಲ್ಲಿ ಮತ್ತು 
ಶಿಬಿರ ಪ್ರದೇಶಗಳಲ್ಲಿ ಮರಗಳನ್ನೂ ನೆಡಲಂ ಆಜ್ಞೆ ಹೊರಡಿಸಿದ್ದನು. ಅನಂತರ ಬಂದ 
ಮೊಗಲರು ಒಳ್ಳೆ ಬೇಟೆಗಾರರಾಗಿದ್ದು ಅರಣ್ಯಗಳನ್ನು ಬೇಟೆಗಾಗಿ ಉಪಯೋಗಿಸು 
ತ್ತಿದ್ದರೇ ಹೊರತು ಅವುಗಳ ರಕ್ಷಣೆಗೆ ಹೆಚ್ಚು ಗಮನ ಹರಿಸುತ್ತಿರಲಿಲ್ಲ. ಮೊಗಲರು 
ಉದ್ಯಾನವನಗಳನ್ನು ಹೆಚ್ಚಾಗಿ ಪ್ರೀತಿಸಂತ್ತಿದ್ದರಿಂದ ಅವರ ಕಾಲದಲ್ಲಿ ಕೆಲವು ಸುಂದರ 
ಉದ್ಯಾನವನಗಳು ನಿರ್ಮಾಣವಾದವು. ಔರಂಗಜೇಬನ ಆಳ್ವಿಕೆಯ ಹೊತ್ತಿಗೆ ಆನೆಗಳು 
ಮುಂತಾದ ಅನೇಕ ವನ್ಯಪ್ರಾಣಿಗಳು ಸ್ವತಂತ್ರವಾಗಿ ಅಲೆಬಾಡಿಕೊಂಡಿದ್ದ ಭವ್ಯ 
ಅರಣ್ಯಗಳು ನಾಶವಾಗಿ ಅವುಗಳು ಕುರುಚಲು ಗಿಡಗಳ ಕಾಡುಗಳಾದವು. ಇದೇ 
ಕಾಲದಲ್ಲಿ ಮೊಗಲರು ಕೆಲವು ಹೆದ್ದಾರಿಗಳ ಉದ್ದಕ್ಕೊ ಸಾಲು ಮರಗಳನ್ನು ನೆಡಲು 
ಕಾರಣರಾದರು. ಮರಾಠರ ಕಾಲದಲ್ಲಿ ಮಾವು ಮುಂತಾದ ಇನ್ನೂ ಕೆಲವು ಜಾತಿಯ 
ಮರಗಳನ್ನು ರಸ್ತೆಯ ಪಕ್ಕಗಳಲ್ಲಿ ಮತ್ತು ಶಿಬಿರ ಪ್ರದೇಶಗಳಲ್ಲಿ ನೆಡಲಾಯಿತು. ಕೆಲವು 
ಕಾಲದ ನಂತರ ಜನಸಂಖ್ಯೆಯಲ್ಲಿ ಏರಿಕೆಯಾಗಿ ಮಾನವನ ಚಟುವಟಿಕೆ ಹೆಚ್ಚಿದಂತೆಲ್ಲ 
ಅರಣ್ಯಗಳಲ್ಲಿ ದೊರಕುವ ಮರಮುಟ್ಟು ಗಳ ಮೇಲೆ ಒತ್ತಡ ಹೆಚ್ಚಿ ಅವುಗಳ ಅವನತಿಗೆ 
ಕಾರಣವಾಯಿತು. 


ಬ್ರಿಟಿಷರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಅರಣ್ಯಗಳಲ್ಲಿ ಯಥೇಷ್ಟವಾಗಿ ಸಿಗು 
ತ್ತಿದ್ದ ತೇಗದ ಮರ ಹಡಂಗುಗಳ ನಿರ್ಮಾಣಕ್ಕೆ ಯೋಗ್ಯವಾದುದೆಂದು ಕಂಡು 
ಕೊಂಡರು. ಇದರಿಂದ ತೇಗದ ಮರಗಳನ್ನು ವ್ಯಾಪಾರಿ ನೌಕೆಗಳು ಮತ್ತು ನೌಕಾದಳದ 
ಹಡಗುಗಳ ನಿರ್ಮಾಣಕ್ಕೆ ಹೆಚ್ಚು ಹೆಚ್ಚಾಗಿ ಉಪಯೋಗಿಸತೊಡಗಿದರಂ. ರೈಲ್ವೆ 
ಮಾರ್ಗಗಳ ನಿರ್ಮಾಣಕ್ಕೆ ತೇಗ ಮತ್ತು ಇನ್ನೂ ಕೆಲವು ಚೌಬೀನೆ ಮರಗಳನ್ನು 
ಉಪೆಯೋಗಿಸುತ್ತಿ ದ್ಹರು. ತೇಗದ ಮರಗಳ ಬಳಕೆ ವಿಪರೀತ ಹೆಚ್ಚಾಗಿ ಕೊನೆಗೆ ತಮ್ಮ 
ಒಳಿತಿಗಾಗಿಯೇ ಅವುಗಳ ಬಳಕೆಯನ್ನು ಕಡಮೆ ಮಾಡಬೇಕೆಂಬ ಅರಿವು ಮೂಡಿತು 
ಮತ್ತು ಅರಣ್ಯಗಳನ್ನು ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡುತ್ತ ಬಂದರೆ ಲಾಭದಾ 
ಯಕವೆಂದು ಕಂಡುಕೊಂಡರು. 


ವೈಜ್ಞಾನಿಕ ಅರಣ್ಯಶಾಸ್ತ್ರ 

1855ರಲ್ಲಿ ಭಾರತದ ಗೌರ್ನರ್‌ ಜನರಲ್‌ ಆಗಿದ್ದ ಲಾರ್ಡ್‌ ಡಾಲ್‌ಹೌಸಿಯು 
ಮೊಟ್ಟಮೊದಲು ಆರಣ್ಯ ರಕ್ಷಣೆಯನ್ನು ಗುರಿಯಾಗಿಟ್ಟು ಕೊಂಡಿರುವ ಆರಣ್ಯ ನೀತಿಯ 
ರೂಪರೇಖೆಗಳನ್ನೊಳಗೊಂಡ ಒಂದು ವಿಧಾಯಕವನ್ನು ಹೊರಡಿಸಿದರು. ಈ ಎಧಾ 
ಯಕವನ್ನು 185-1ರಲ್ಲಿ ಪೆಗುವಿಗೆ ಭಾರತ ಸರ್ಕಾರದ ಫಾರೆಸ್ಟ್‌ ಸೂಪರಿಂಟೆಂಡೆಂಟ್‌ 


ಭಾರತದ ಅರಣ್ಮ ಮತ್ತು ಅರಣ್ಮಶಾಸ್ತ್ರದ ಬೆಳವಣಿಗೆ 9 


ಆಗಿದ್ದ ಡಾ| ಮ್ಯೇಕ್‌ ಕ್ಲಿಲ್ಮಾಂಡ್‌ರವರ ಶಿಫಾರಸಿನ ಆಧಾರದ ಮೇಲೆ ಹೊರಡಿಸ 
ಖಾಯಿತರಿ. 


1856ರಲ್ಲಿ ಡಾ| ಡಿಯಟ್ಟಿಶ್‌ ಬ್ರಾಂಡಿಸ್‌ರನ್ನು (ಅನಂತರ ಸರ್‌ ಆದರು.) 
ಜರ್ಮನಿಯಿಂದ ಆಹ್ಹಾನಿಸಿ ಅವರನ್ನು ಪೆಗುವಿಗೆ ಅರಣ್ಯಗಳ ಸೂಪರಿಂಟೆಂಡೆಂಟ 
ರನ್ನಾಗಿ ನೇಮಿಸೆಲಾಯಿತು. 1868ರಲ್ಲಿ ಭಾರತ ಸರ್ಕಾರ ಇವರನ್ನು ಮೊದಲ 
ಇನ್ಸ್‌ಪೆಕ್ಟರ್‌ ಜನರಲ್‌ ಆಫ್‌ ಫಾರೆಸ್ಟ್‌ ಆಗಿ ನೇಮಿಸಿತು ಈ ಹುದ್ದೆಯಲ್ಲಿ 
ಅವರು 19 ವರ್ಷಕಾಲ ಸೇವೆ ಸಲ್ಲಿಸಿದರು. ಆಗ ಅವರಿಗೆ ಸಹಾಯಕರಾಗಿ ದಕ್ಷರು, 
ಉತ್ಸಾಹಿಗಳು ಮತ್ತು ಚತುರರು ಆದ ಹ್ಲಿಕ್‌ ಮತ್ತು ರಿಬನ್‌ ತ್ರೋಪ್‌ ಎಂಬ 
ಇಬ್ಬರು ಸಹಾಯಕರಿದ್ದ ರು.  ಬ್ರಾಂಡಿಸ್‌ರ ಅಧಿಕಾರಾವಧಿಯ ಕೆಲವು ವರ್ಷ 
ಗಳಲ್ಲಿ ಇವರಿಬ್ಬರೂ ಒಬ್ಬರಾದ ಮೇಲೊಬ್ಬರು ಅವರ ಉತ್ತರಾಧಿಕಾರಿಗಳಾದರು, 
ಬ್ರಾಂಡಿಸ್‌ರ ತರುವಾಯ ಅಧಿಕಾರಕ್ಕೆ ಬಂದ ಷ್ಲಿಕ್‌ರವರು ಪ್ರಪಂಚದಲ್ಲೇ ಪ್ರಖ್ಯಾತ 
ರಾದ ಅರಣ್ಯಶಾಸ್ತ್ರ ಪಂಡಿತರಾದರು. ಭಾರತದಲ್ಲಿ ಆರಣ್ಮಶಾಸ್ತ್ರವು ಡಿಯಟ್ಟಿಷ್‌ 
ಬ್ರಾಂಡಿಸ್‌ರ ನೇಮಕದಿಂದ ಮೊದಲಾಯಿತು. ಬ್ರಿಟಿಷ್‌ ಪ್ರಾಂತ್ಯಗಳಲ್ಲಿ ಅರಣ್ಯ 
ವಿಭಾಗಗೆಳ ರಚನೆಗೆ ಇವರೇ ಕಾರಣರಾದರು. ಆರಣ್ಮಾಧಿಕಾರಿಗಳು ಅರಣ್ಯಗಳಲ್ಲೆಬ 
ಸುತ್ತಿ, ಗುಡ್ಡಗಳಂ, ಕಣಿವೆಗಳು ಮುಂತಾದವುಗಳ ಸಮೀಕ್ಷಣೆ ನಡೆಸಿದರು. ಬ್ರಿಟಿಷರ 
ಆಡಳಿತ ಪ್ರದೇಶಗಳಲ್ಲಿ ಆರಣ್ಯಶಾಸ್ತ್ರ ಮತ್ತು ಅರಣ್ಯಾಡಳಿತ ಸುಗಮವಾಗಿ, ಯೋಜಿತ 
ರೀತಿಯಲ್ಲಿ ಅರಣ್ಮ ಇನ್‌ಸ್ಪೆಕ್ಟರ್‌ ಜನರಲ್‌ರವರ ಮಾರ್ಗದರ್ಶನದಲ್ಲಿ ಮುನ್ನಡೆಯು 
ತ್ತಿತ್ತು. ಇದೇ ಬಗೆಯ ಪ್ರಗತಿಯನ್ನು ಆಗ ಭಾರತೀಯ ಅರಸರ ಆಳ್ವಿಕೆಯಲ್ಲಿದ್ದ 
ರಾಜ್ಯಗಳಲ್ಲಿ ಸಾಧಿಸಲಾಗಲಿಲ್ಲ ಮತ್ತು ಆಡಳಿತದ ಪ್ರಗತಿ ಒಂದು ರಾಜ್ಯದಿಂದ 
ಇನ್ನೊಂದು ರಾಜ್ಯಕ್ಕೆ ವೃತ್ಯಾಸವಾಗುತ್ತಿತ್ತು. ಪಕ್ಕದ ಬ್ರಿಟಿಷ್‌ ಪ್ರಾಂತ್ಯಗಳ 
ಅರಣ್ಯಾಧಿಕಾರಿಗಳನ್ನು ನೇಮಿಸಿಕೊಂಡ ಕೆಲವು ರಾಜ್ಯಗಳಲ್ಲಿ ಮಾತ್ರ ಸ್ವಲ್ಪಮಟ್ಟಿನ 
ಪ್ರಗತಿ ಕಂಡುಬಂದಿತು. ಕೆಲವು ದೊರೆಗಳು ತಮ್ಮ ಅರಣ್ಯ ಪ್ರದೇಶಗಳನ್ನು ಬೇಟಿ 
ಯಾಡುವುದಕ್ಕಾಗಿ ಉಪಯೋಗಿಸುತ್ತಿದ್ದರು. ಟಿಪ್ಪುಸುಲ್ತಾನನ ಆಳ್ವಿಕೆಯ ಕಾಲದ 
ಮೈಸೂರು ರಾಜ್ಯದಲ್ಲಿ ತೇಗದ ಮರವು `ರಾಜವೃಕ್ಷ'ವೆಂದು ಘೋಷಿಸಲ್ಪಟ್ಟೆತ್ತು. 
ಅನಂತರ ಶ್ರೀಗಂಧದ ಮರವೂ ರಾಜರ ಮತ್ತು ರಾಜ್ಯದ ಸ್ವಾಮ್ಯಕ್ಕೊಳಗಾಯಿತು. 
1864ನೇ ಇಸವಿಯವರೆಗೂ ಮೈಸೂರು ರಾಜ್ಯದಲ್ಲಿ ಸರಿಯಾದ ಅರಣ್ಯಾಡಳಿತ 
ವಿರಲಿಲ್ಲ. ಆ ವರ್ಷ ಮೇಜರ್‌ ಹಂಟರ್‌ ಅವರನ್ನು ಅರಣ್ಯಗಳ ಕನ್‌ಸರ್‌ವೇಟರ್‌ 
ಆಗಿ ನೇಮಿಸಲಾಯಿತು. ಇವರಿಗೆ ಸಹಾಯಕರಾಗಿ ಲೆಫ್ಟಿನೆಂಟ್‌ ಸೊಮರನ್‌ರವರು 
ನೇಮಕಗೊಂಡರು. 1831 ರಿಂದ 1881ರ ವರೆಗೆ ಮೈಸೂರು ರಾಜ್ಯವು ಕೇಂದ್ರ 
ಸರ್ಕಾರದ ಆಡಳಿತದಲ್ಲಿದ್ದು ದರಿಂದ ಬ್ರಾಂಡಿಸ್‌ರವರು 1869ರಲ್ಲಿ ಮೈಸೂರು 
ರಾಜ್ಯಕ್ಕೆ ಭೇಟಿಕೊಟ್ಟು ಆದಷ್ಟು ಜಾಗ್ರತೆ ಮಾಸಲು ಆರಣ್ಯಗಳನ್ನು ಮತ್ತು ಪಕ್ಕದ 


KS 


10 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


Le 


ಪ್ರಾಂತಗಳ ಮಾದರಿಯ ಮೇಲ ಆಡಳಿತ ನಡೆಸಲು ಆದೇಶ ನೀಡಿದರು. ಅರಣ್ಯ 
ಪ್ರದೇಶಗಳನ್ನು ಮಾಸಲು ಅರಣ್ಯಗಳು ಮತ್ತು ರಕ್ಷಿತ ಆರಣ್ಯಗಳೆಂದು ಎರಡು ವಿಧ 
ವಾಗಿ ವಿಂಗಡಿಸಿ, 1865ರಲ್ಲಿ ಜಾರಿಗೆ ಬಂದ ಆರಣ್ಯ ಶಾಸನದ ಪ್ರಕಾರ ನಕ್ಷೆಗಳನ್ನು 
ತಯಾರಿಸಲಾಯಿತು. 18711 ರಿಂದ 1900ರ ವರೆಗೆ ಬ್ರಿಟಿಷರ ಆಳ್ವಿಕೆಯ ಪ್ರಾಂತ 
ಗಳ ಎಲ್ಲ ಅರಣ್ಮ ಪ್ರದೇಶಗಳಿಗೂ ಕಾರ್ಯಯೋಜನೆಗಳನ್ನು ಬರೆಯಲಾಯಿತು. 


1894ರ ಅರಣ್ಯ ನೀತಿ: ಭಾರತ ಸರ್ಕಾರವು ಜರ್ಮನ್‌ ತಜ್ಞ ಡಾ| 
ಫೋಲ್‌ಕರ್‌ ಅವರನ್ನು ಆಹ್ವಾನಿಸಿ ಭಾರತೀಯ ಕೃಷಿಯನ್ನು ಕೂಲಂಕಷವಾಗಿ 
ಪರಿಶೀಲಿಸಿ ಅದನ್ನು ಯಾವ ರೀತಿಯಲ್ಲಿ ಸುಧಾರಿಸಬಹುದು ಎಂಬ ಬಗ್ಗೆ ವರದಿ ಸಲ್ಲಿ 
ಸಲು ಕೇಳಿಕೊಂಡಿತು. 1893ರಲ್ಲಿ ಫೋಲ್‌ಕರ್‌ ಅವರು ಅರಣ್ಯಗಳ ಪಾತ್ರ 
ವನ್ನು ಸವಿಸ್ತಾರವಾಗಿ ಏವರಿಸಿ ಸರಿಯಾದ ಮತ್ತು ಸ್ಪಷ್ಟವಾದ ಅರಣ್ಯ ನೀತಿಯನ್ನು 
ಅನುಸರಿಸಿ ಹೇಗೆ ಕೃಷಿಯನ್ನು ಸುಧಾರಿಸಬಹುದು ಎಂಬ ಬಗ್ಗೆ ಸವಿಸ್ತಾರವಾದ ವರದಿ 
ಒಪ್ಪಿಸಿದರು. ಫೋಲ್‌ಕರ್‌ರವರ ವರದಿಯ ಆಧಾರದ ಮೇಲೆ ಭಾರತ ಸರ್ಕಾರವು 
1894 ಅಕ್ಟೋಬರ: 19ರಂದು ಒಂದು ಗೊತ್ತುವಳಿಯನ್ನು ಹೊರಡಿಸಿ ರಾಷ್ಟ್ರೀಯ 
ಅರಣ್ಯ ನೀತಿಯನ್ನು ಸ್ಪಷ್ಟವಾಗಿ ಪ್ರಚಾರಪಡಿಸಿತು. ಈ ಆರಣ್ಯ ನೀತಿಯ ಮುಖ್ಯ 
ವಾದ ಅಂಶಗಳು ಕೆಳಗೆ ವಿವರಿಸಿದೆಂತಿವೆ : 


(1) ಸಾರ್ವಜನಿಕರ ಹಿತರಕ್ಷಣೆಗಾಗಿ ರಾಜ್ಯ ಅರಣ್ಯಗಳ ಆಡಳಿತವನ್ನು ನಡೆಸು 
ವುದು ಮತ್ತು ಅರಣ್ಯಗಳ ರಕ್ಷಣೆ ಬಹಳ ಅಗತ್ಯವಾಗಿದ್ದು ಅದಕ್ಕಾಗಿ 
ಅರಣ್ಯಗಳ ಅಕ್ಕಪಕ್ಕದಲ್ಲಿ ವಾಸಿಸುವ ಜನರ ಹಕ್ಕುಬಾಧ್ಯತೆಗಳನ್ನು ವಿಧಿ 
ಬದ್ಧವಾಗಿ ಮಿತಿಗೊಳಿಸುವುದು. 


(2) ಬೆಟ್ಟ ಗುಡ್ಡಗಳ ಇಳಿಜಾರಿನ ಅರಣ್ಯಗಳೆನ್ನು ದೇಶದ, ಹವಾಗುಣ 
ಕಾಪಾಡಿಕೊಂಡು ಬರಲು ಮತ್ತು ಕೆಳಗಿನ ಒಕ್ಕಲು ಭೂಮಿಯೆನ್ನು 
ಕೊರಕಲು ಬೀಳದಂತೆ ರ್ಲೂಸಲು ಆ ಅರಣ್ಯಗಳನ್ನು ಹಾಗೆಯೇ, ರಕ್ಷಿತ 
ಆರಣ್ಮಗಳಂತೆ ಉಳಿಸಿಕೊಂಡು ಬರುವುದು. 


(3) ಮರದ ದಿಮ್ಮಿಗಳು ದೊರೆಯುವ ಅರಣ್ಯಗಳನ್ನು ಸರ್ಕಾರಕ್ಕೆ ಆದಾಯ 
ತರುವ ವಾಣಿಜ್ಯ ಆರಣ್ಯಗಳಂತೆ ನಿರ್ವಹಿಸುವುದು. 


(4) ಬೇಸಾಯಕ್ಕಾಗಿ ಅರಣ್ಯ ಪ್ರದೇಶಗಳನ್ನು ಅಲ್ಲಲ್ಲಿ ಛಿದ್ರೆಮಾಡಿ ಬಿಡುಗಡೆ 
ಮಾಡಬಾರದು ಮತ್ತು ಅರಣ್ಯ ಪ್ರದೇಶಗಳ ಅತಿಕೃಮಣಕ್ಕೆ ಅವಕಾಶ 
ಕೊಡಬಾರದು. 


} 


ಭಾರತದ ಅರಣ್ಯ ಮತ್ತು ಅರಣ್ಯಶಾಸ್ತ್ರದ ಬೆಳವಣಿಗೆ 11 


ಲಿ 

(5) ಸೌದೆ, ಚಿಕ್ಕಪುಟ್ಟ ದಿಮ್ಮಿ, ಮೇವು ಕೊಡುವ ಅಥವಾ ದನಕರುಗಳ 
ಮೇವಿಗಾಗಿ ಉಪಯೋಗಿಸುವ ಅರಣ್ಯಗಳನ್ನು ಸ್ಥಳೀಯ ಜನರಿಗೆ ಅನು 
ಕೂಲವಾಗುವಂತೆ ನಿರ್ವಹಿಸುವುದು. 


ಮೇಲೆ ತಿಳಿಯಪಡಿಸಿದ ಅರಣ್ಣ ನೀವಿಯು ಜಾರಿಗೆ ಬಂದು ಸುಮಾರು 60 
ವರ್ಷಗಳವರೆಗೆ ಸರಿಯಾದ ರಕ್ಷಣಾಕ್ರಮಗಳನ್ನು ತೆಗೆದುಕೊಂಡದ್ದರಿಂದ ಮತ್ತು 
ಸ್ಮಳೀಯ ಜನರು ಕಟ್ಟುಪಾಡಾುಗಳಿಬ್ಬದೆ ಹೊಂದಿದ್ದ ಹಕ್ಕುಬಾದಧ್ಯತೆಗಳನ್ನು ಮೊಟಕು 
ಗೊಳಿಸಿದ್ದರಿಂದ ಆರಣ್ಮಗಳ ಬೆಳವಣಿಗೆ ಅಡೆತಡೆಯಿಲ್ಲದೆ ಮುಂದುವರಿಯಿತು. ಕಡಿದು 
ತೆಗೆದ ಆರಣ್ಯ ಪ್ರದೇಶಗಳಲ್ಲಿ ತೆಗ ಮತ್ತು ಸಾಲುಮರಗಳನ್ನು ನೆಡಲಾಯಿತು ಮತ್ತು 


ಅಲ್ಲಿ ಹುಟ್ಟಿದ ಮರಗಿಡಗಳಿಗೆ ರಕ್ತಣಿ ಕೊಡಲಾಯಿತು. 


ಮೊದಲನೆ: ಮಹಾಯುದ್ದ ಕಾಲದಲ್ಲ ಆರಣ್ಣಗಳನ್ನು ವಿಪರೀತವಾಗಿ ಕಡಿದು 
ತೆಗೆದಿದ್ದರಿಂದ ಆರಣ ಸಂಪತ್ತು ಕಡಮೆಯಾಗುತ್ತ ಬಂತು. ಆದರೆ ಆ ನಷ್ಟವನ್ನು 
ಹೊಸ ತೋಪುಗಳನ್ನು ಬೆಳೆಯಿಶುವುದರಿಂದ ಮತ್ತು ಅವುಗಳ ದಕ್ಷ ಕಾರ್ಯಾಚರಣೆ 
ಯಿಂದ ಸರಿಪಡಿಸಲಾಯಿತು. ಅನಂತರ ಎರಡನೇ ಮಹಾಯುದ್ಧ ಕಾಲದಲ್ಲಿ ದಿಮ್ಮಿ 
ಗಳಿಗಾಗಿ ಮತ್ತು ಯುದ್ಧ ಸಾಮಗ್ರಿಗಳಿಗಾಗಿ ದೊಡ್ಡ ದೊಡ್ಡ ಮರಗಳನ್ನು ಕಡಿಯ 
ಲಾಯಿತು. ಯುದ್ಧಾನಂತರ ಈ ರೀತಿ ಕಡಿದು ಬಯಲು ಮಾಡಿದ ಪ್ರದೇಶಗಳಲ್ಲಿ 
ಮರಗಳನ್ನು ನೆಡಲು ಸಾಕಮ್ಚ ಹಣ ಮತ್ತು ಸಿಬ್ಬಂದಿ ಇಲದೆ ಅರಣ್ಮಗಳ ಅಭಿವೃದ್ದಿ 


ನಿಂತುಹೋಯಿತು. 


ಸ್ವಾತಂತ್ರ್ಯ ಮತ್ತು ರಾಷ್ಟ್ರೀ ರಾ ಅರಣ್ಯ ನೀತಿ; 1941ರಲ್ಲಿ ದೇಶಕ್ಕೆ 
ಸ್ವಾತಂತ್ರ್ಯ ಬಂದಾಗ ದೇಶದಲ್ಲಿ ಅನೇಕ ರಾಜಕೀಯ ಮತ್ತು ಆರ್ಥಿಕ ಬದಲಾವಣೆ 
ಗಳಾದವು. ಜನಸಂಖ್ಯೆ ಹೆಚ್ಚಿತು ಮತ್ತು ಅರಣ್ಯ ಪ್ರವೇಶಗಳನ್ನು ಉಪಯೋಗಿಸಲು 
ಜನರ ಬೇಡಿಕೆ ಹೆಚ್ಚಿತು... ದನಕರುಗಳ ಸಂಖ್ಮೆಯೂ ಏರುತ್ತ ಹೋಗಿ ಮೇಃವಿಗಾಗಿ 
ಅರಣ್ಯ ಪ್ರದೇಶಗಳ ಮೇಲೆ ಒತ್ತಡ ಹೆಚ್ಚಿತು. ಈ ಕಾರಣಗಳಿಂದಾಗಿ ಆಗ ಜಾರಿ 
ಯಲ್ಲಿದ್ದ ಅರಣ್ಣ ನೀತಿಯಲ್ಲಿ ಕೆಲವೊಂದು ಮಾರ್ಪಾಟು ಮಾಡಿ 1952ರಲ್ಲಿ ಹೊಸ 
ಅರಣ್ಯ ನೀತಿಯನ್ನು ಘೋಷಿಸಲಾಯಿತು. ಇದರಲ್ಲಿ ಕೆಲವು ಹಳೆಯ ನೀಶಿಯಲ್ಲಿನ 
ಅಂಶಗಳೂ ಸೇರಿದಂತೆ ಕೆಳಗೆ ನಮೂದಿಸಲಾದ ಕೆಲಪ್ಪ ಮುಖ್ಯಾಂಶಗಳು ಅಡಕವಾಗಿವೆ: 


(1) ಅರಣ್ಯಗಳ ಮೂರು ಮುಖ್ಯ ಕಾರ್ಯಗಳಾದ ರಕ್ಷಕ, ಉತ್ಪಾದಕ ಮತ್ತು 
ಜೈವಿಕ ಸೌಂದರ್ಯ ಗುಣಗಳನ್ನು ರಕ್ಷಿಸುವ ಉದ್ದೇಶ ಒತ್ತಿ ಹೇಳಿ. 
ಅರಣ್ಯಾಡಳಿತವು ಈ ಉದ್ದೆ *ಶಸಾಧನೆಗಾಗಿ ಮುಖ್ಯ ಪಾತ್ರವಹಿಸ 
ಬೇಕೆಂಬುದು 


12 ಭಾರತದದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


(2) ಬದಲಾದ ಸಂದರ್ಭಕ್ಕೆ ತಕ್ಕಂತೆ ಅರಣ್ಯ ಕಾನೂನುಗಳನ್ನು ಬದಲಾಯಿಸಿ 
ಅರಣ್ಯಾಡಳಿತವು ಸಮರ್ಥವಾಗಿ ನಡೆಯುವಂತೆ ಮಾಡುವುದು 

(3) ಅರಣ್ಯ ವಾಸಿಗಳನ್ನು ವಲಸೆಬೇಸಾಯದಿಂದ ಬಿಡಿಸಿ ಅವರಿಗೆ ಬೇರೆ 
ಜೀವನೋಪಾಯವನ್ನು ಕಲ್ಪಿಸಿಕೊಡುವುದು (ಈ ಅಂಶ ಅರಣ್ಯ 
ರಕ್ಷಣೆಗೆ ಬಹುಮುಖ್ಯವಾದ್ದರಿಂದ ಇದನ್ನು ಅರಣ್ಯ ನೀತಿಯಲ್ಲಿ ಒತ್ತಿ 
ಹೇಳಲಾಗಿದೆ), 


(4) ಎಲ್ಲ ವರ್ಗದ ಅರಣ್ಮ ಸಿಬ್ಬಂದಿಗೆ ಅಗತ್ಯ ಶಿಕ್ಷಣ ಒದಗಿಸುವುದು 

(5) ದನಕರುಗಳು ಅರಣ್ಯಗಳಲ್ಲಿ ಮೇಯುವುದನ್ನು ಹತೋಟಿಯಲ್ಲಿಡುವುದು 

(6) ಜನರ ಕಲ್ಯಾಣವನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಅರಣ್ಕಾಡಳಿತ ನಡೆಸು 
ವುದು 

(7) ಅರಣ್ಮ ಉತ್ಪನ್ನಗಳ ಉಪಯುಕ್ತತೆಯ ಬಗ್ಗೆ ಮತ್ತು ಅರಣ್ಯಶಾಸ್ತ್ರದ 
ವಿವಿಧ ಅಂಗಗಳ ಬಗ್ಗೆ ಸಂಶೋಧನೆ ನಡೆಸುವುದು 

(8) ಜನರಿಗೆ ಮನೋರಂಜನೆಯನ್ನು ಕಲ್ಪಿಸಲು ವನ್ಯಮೃಗಗಳ ಸಂರಕ್ಷಣೆ 
ಮತ್ತು ನಿರ್ವಹಣೆ ಹಾಗೂ ವೈಜ್ಞಾನಿಕ ಅಧ್ಯಯನ ಮಾಡುವುದು 


ಪಂಚವಾರ್ಷಿಕ ಯೋಜನೆಗಳು : 1950ರಲ್ಲಿ ಭಾರತದ ಹೊಸ ಸಂವಿಧಾನ 
ಜಾರಿಗೆ ಬಂದಿತು ; ಯೋಜನಾಮಂಡಳಿಯ ರಚನೆಯಾಯಿತು. ಇದು ಪಂಚವಾರ್ಷಿಕ 
ಯೋಜನೆಗಳನ್ನು ತಯಾರಿಸಿತು. 1948ರಲ್ಲಿ ಅರಣ್ಯ ಸಂಸ್ಥೆಯನ್ನು ಪುನರ್ರಚಿಸ 
ಲಾಯಿತು. ವರ್ಷವರ್ಷವೂ ಮಳೆಗಾಲದಲ್ಲಿ ಆಚರಿಸುವ ವನಮಹೋತ್ಸವವನ್ನು 
1950ರಲ್ಲಿ ಕೇಂದ್ರ ವ್ಯವಸಾಯ ಮಂತ್ರಿಗಳಾಗಿದ್ದ ಡಾ|| ಕೆ. ಎಂ. ಮುನಿಷಿಯವರು 
ಉದ್ಭಾಟಿಸಿದರು... ಭಾರತ ವನ್ಯಮೃಗ ಸಂಸ್ಥೆ 1952ರಲ್ಲಿ ಸ್ಥಾಪನೆಯಾಯಿತು. 
ಹೊಸ ಅರಣ್ಯ ನೀತಿಯು 1952ರಲ್ಲಿ ಜಾರಿಗೆ ಬಂದಿತು. ಜಮಿನ್ಹಾರಿ ಅರಣ್ಯಗಳಲ್ಲಿ 
ಮತ್ತು ರಾಜರಿಗೆ ಸೇರಿದ ಕಾಡುಗಳಲ್ಲಿ ಮತ್ತು ಎರಡು ಮಹಾಯುದ್ಧ ಕಾಲದಲ್ಲಿ 
ಮರಮುಟ್ಟುಗಳನ್ನು ಮಿಶಿಮಾರಿ ಕಡಿದಿದ್ದರಿಂದ ಕೆಲವು ಕಾಡುಗಳು ಕ್ಷೀಣ ಸ್ಥಿತಿಗೆ 
ಇಳಿದವು. ಹೀಗೆ ಅವನತಿ ಹೊಂದಿದ ಅರಣ್ಯಗಳಿಂದ ಬರುತ್ತಿದ್ದ ಉತ್ತತ್ತಿ ನಿಂತು 
ಹೋಗಿ ನಿರುಪಯುಕ್ತವಾಗಿದ್ದವು. ಮತ್ತೆ ಕೆಲವು ಅರಣ್ಯಗಳ ಉತ್ಪತ್ತಿ ಕುಂದಿತು. 
ಪಂಚವಾರ್ಹಿಕ ಯೋಜನೆಗಳಿಂದಾಗಿ ಅರಣ್ಯಗಳ ಸರ್ವತೋಮುಖ ಬೆಳವಣಿಗೆಗೆ 
ಪ್ರೋತ್ಸಾಹ ದೊರೆಯಿತು. ಮೊದಲನೆ ಪಂಚವಾರ್ಷಿಕ ಯೋಜನೆಯನ್ನು 1951ರಲ್ಲಿ 
ಪ್ರಾರಂಭಿಸಲಾಯಿತು. ಈ ಪಂಚವಾರ್ಷಿಕ ಯೋಜನೆಯ ಗುರಿ ಅವನತಿ ಹೊಂದಿದ 
ಆರಣ್ಮಗಳ ಪನರಾಭಿವೃದ್ಧಿ ಮಾಡಿ, ಅರಣ್ಯ ತೋಪುಗಳನ್ನು ಬೆಳೆಯಿಸಿ, ಅವುಗಳ 
ಉತ್ಸಾದನಾ ಸಾಮರ್ಥ್ಯವನ್ನು ಹೆಚ್ಚಿ ಸುವುದಾಗಿತ್ತು. ಯೋಜನೆಯ ಮುಖ್ಯ ಉದ್ಧೇಶ 


ಭಾರತದ ಅರಣ್ಯ ಮತ್ತು ಅರಣ್ಯಶಾಸ್ತ್ರದ ಬೆಳವಣಿಗೆ. 13 


1952ರಲ್ಲಿ ರಾಷ್ಟ್ರೀಯ ಆರಣ್ಯ ನೀತಿಯಲ್ಲಿ ಅಳವಡಿಸಿದ ತತ್ವಗಳನ್ನು ಜಾರಿಗೆ ತರು 
ವುದೇ ಆಗಿತ್ತು. ಮೊದಲನೇ ಪಂಚವಾರ್ಷಿಕ ಯೋಜನೆಯ ಅವಧಿಯಲ್ಲಿ ಅನೇಕ 
ಅಭಿವೃದ್ಧಿ ಯೋಜನೆಗಳನ್ನು ಕೆ ಕೊಳ್ಳಲಾಯಿತು. ಅವ ವಿವಿಧ ಬಗೆಯ ತೋಪು 
ಗಳನ್ನು ಬೆಳೆಸುವುದು, ಕಾರ್ಯಯೋಜನೆಗಳನ್ನು ರಚಿಸುವ ಕಾರ್ಯಕ್ರಮವನ್ನು ತೀವ್ರ 
ಗೊಳಿಸುವುದು, ಅರಣ್ಯ ವಾರ್ತಾಮಾಧ್ಯಮಗಳನ್ನು ವಿಸ್ತರಿಸುವುದು ಮತ್ತು ಸುಧಾ 
ರಿಸುವುದು, ಹೊಸದಾಗಿ ಸ್ವಾಧೀನಕ್ಕೆ ತೆಗೆದುಕೊಂಡ ಆರಣ್ಯ ಪ್ರದೇಶಗಳನ್ನು ಗುರುತು 
ಮಾಡುವುದು, ಅರಣ್ಮ ಅಧ್ಯಯನ, ಮಣ್ಣಿನ ರಕ್ಷಣೆ ಮುಂತಾದವುಗಳು. ಮೊದಲ 
ಯೋಜನೆಯು 1956ರಲ್ಲಿ ಕೊನೆಗೊಂಡಿತು. ಅರಣ, ಜಿಭಿವೃದಿ ಯೋಜನೆಗಾಗಿ 
ಮೊದಲನೇ ಯೋಜನೆಯಲ್ಲಿ 8.5 ಕೋಟೆ ರೂಪಾಯಿ ಖರ್ಜಾಗಿತ ವಿರಡನೆಯ 
ಯೋಜನೆಯಲ್ಲಿ ಮೊದಲನೆ: ಯೋಜನೆಯ ಕಾರ್ಯಕ್ರಮಗಳನ್ನು ವಿಸ್ತರಿಸಲಾಯಿತು. 
ಬೆಂಕಿಕಡ್ಡಿ ತಯಾರಿಕೆಗೆ ಬೇಕಾದ ಮರಗಳ ತೋಪುಗಳನ್ನು ನೆಡುವುದು, ಕೈಗಾರಿಕಾ 
ಉದ್ಯಮಕ್ಕೆ ಬೇಕಾದ ಮರಗಳ ತೋಪುಗಳನ್ನು ಬೆಳೆಸುವುದು, ಹಾಳಾದ ಅರಣ್ಯ 
ಪ್ರದೇಶಗಳ ಪುನರುದ್ಧಾರ, ರಸ್ತೆಗಳ ಪಕ್ಕಗಳಲ್ಲಿ ಹಾಗೂ ನಾಲೆಗಳ ಬದಿಗಳ ಉದ್ದಕ್ಕೂ 
ಸಾಭುಮರಗಳನ್ನು ನೆಡುವುದು, ಆರಣ್ಯ ಸಿಬ್ಬಂದಿಗೆ, ಕೂಲಿ ಜನರಿಗೆ ಮತ್ತು ಆರಣ್ಯ 
ಗಳಲ್ಲಿ ವಾಸಿಸುವ ವಿವಿಧ ಬುಡಕಟ್ಟಿನ ಜನರಿಗೆ ಉತ್ತವಂ ವಸತಿ ಸೌಲಭ್ಯ ಕಲ್ಪಿಸುವುದು, 
ಅವರಿಗೆ ಬೇಕಾದ ಅನುಕೂಲತೆಗಳನ್ನು ಮಾಡಿಕೊಡುವುದು ಮುಂತಾದ ಕಾರ್ಯೆ 
ಕ್ರಮಗಳನ್ನು ಕೈಕೊಳ ಲಾಯಿತು. ವಿವಿಧ ಕಾರ್ಯಕ್ರಮಗಳಿಗಾಗಿ 21.2 ಕೋಟಿ 
ರೂಪಾಯಿಗಳಷ್ಟು ಖರ್ಚಾದ ಈ ಎರಡನೆಯ ಯೋಜನೆಯು 1961ರಲ್ಲಿ ಮುಕ್ತಾ 
ಯವಾಯಿತಂ. 


ಕ್ಸ 


ಎರಡನೆ ಯೋಜನೆಯ ನಂತರ ರೂಪಿಸಿದ ಯೋಜನೆಗಳಲ್ಲಿ ಕೈಗಾರಿಕೋದ್ಯಮಕ್ಕೆ 
ಎಶೇಷವಾಗಿ ಕಾಗದ ತಯಾರಿಕೆಗೆ ಬೇಕಾದ ಮತ್ತು ಆರ್ಥಿಕವಾಗಿ ಲಾಭದಾಯಕವಾದ 
ಮರಗಳನ್ನು ಬೆಳೆಸುವ ಕಾಯಕ್ರಮಕ್ಕೆ ಹೆಚ್ಚು ಮಹತ್ವ ಕೊಡಲಾಯಿತು. ಮೂರನೇ 
ಯೋಜನೆಯಲ್ಲಿ ಈ ಕಾರ್ಯಕ್ರಮಗಳಿಗಾಗಿ 459.3 ಕೋಟಿ ರೂಪಾಯಿಗಳಂ 
ಖರ್ಚಾದವು ಮತ್ತು ನಾಲ್ಕನೇ ಯೋಜನೆಯಲ್ಲಿ 889.8 ಕೋಟಿ ರೂಪಾಯಿಗಳು 
ಖರ್ಚಾದವು. ಐದನೇ ಯೋಜನೆಯ (1974-1979) ಉದ್ದೇಶ ಉತ್ಪಾದಕ 
ಅರಣ್ಯಗಳ ಬೆಳವಣಿಗೆಗೆ ಹೆಚ್ಚಿನ ಮಹತ್ವ ಕೊಡುವುದು, ವಿಶಾಲ ಪ್ರದೇಶಗಳಲ್ಲಿ 
ಕಾಡುಗಳನ್ನು ಪೂರ್ತಿ ಕಡಿದು ತೆಗೆದು ಆ ಪ್ರದೇಶಗಳಲ್ಲಿ ವಿವಿಧ ಸಂಸ್ಥೆಗಳ ಹಣ 
ಸಹಾಯದಿಂದ ಅಲ್ಲಿ ಹೊಸ ತೋಪುಗಳನ್ನು ನೆಡುವ ಕಾರ್ಯಕ್ರಮ ನಡೆಸುವುದು, 
ಕಾಡು ಕಡಿದ ಪ್ರದೇಶದಿಂದ ದೊರೆತ ಮರಗಿಡಗಳನ್ನು ಮರ ಉದ್ದಿಮೆಗಳಲ್ಲಿ ಉಪ 
ಯೋಗಿಸುವುದಾಗಿತ್ತು. ಈ ಯೋಜನೆಯ ಎರಡನೇ ಮುಖ್ಯ ಉದ್ದೇಶ ಒಕ್ಕಲು 
ಕಾಡುಗಳ ಅಭಿವೃದ್ಧಿ ಗೆ ಹೆಚ್ಚಿನ ಗಮನಕೊಟ್ಟು ಅವನತಿ ಹೊಂದಿದ ಅರಣ್ಯ 


ಪ್ರದೇಶಗಳ ಸುಧಾರಣೆ ಮಾಡಿ ಸೌದೆ ಮರ ಮತ್ತು ಸಣ್ಣ ಪುಟ್ಟ ಮರಮುಟ್ಟುಗಳು 
ಹೆಚ್ಚಿನ ಪ್ರಮಾಣದಲ್ಲಿ ದೊರೆಯುವಂತೆ ಮಾಡುವುದಾಗಿತ್ತು. 


ಸಾ ನ) 
ಅರಣ್ಯ ವ್ಮ ಪಸ್ಥೆ : : ಕೇಂದ್ರೆ ಸರ್ಕಾರದ ಸ್ವಾಮ್ಯದಲ್ಲಿರಂವ ಅ ಅರಣ ಪ್ರದೇಶಗಳು 
ನೀರಾವರಿ ಮತ್ತು. ವ್ಕ “ಸಾಯ ಸಚಿವ ಶಾಖೆಯ "ಆಡಳಿತ ವ್ಯಾಪ್ತಿಯೆ ಬರುತ್ತವೆ. 


ಈ ಆಡಳಿತ. ಪ್ರಧಾನ ಅರಣ್ಯಾಧಿಕಾರಿಗಳ ಮೇಲ್ವಿ ಚಾರಣೆಯಲಿ ನಡೆಯುತ್ತ ದೆ. 


ವಿವಿಧ ರಾಜ್ಯಗಳ ಅರಣ್ಕ ಪ್ರದೇಶಗಳು ಆಯಾ ರಾಜ ಸರ್ಕಾರಗಳ ಆಡಳಿತದ 
ಹತೋಟಿಯಲ್ಲಿದ್ದು ಅವುಗಳ ಆಡಳಿತ, ಮುಖ್ಯ ಅರಣ್ಯಾಧಿಕಾರಿಗಳ ಮೇಲ್ವಿಚಾರಣೆ 
ಯಲ್ಲಿ ನಡೆಯುತ್ತದೆ. ಪ್ರತಿಯೊಂದು ರಾಜ್ಯದಲ್ಲಿಯೂ ಕೆಲವು ಆರಣ್ಯ ವೃತ್ವಗಳಿವೆ. 
ಪ್ರತಿಯೊಂದು ವೃತ್ತಷೂ ವೃತ್ತ ಅರಣ್ಮಾ ಧಿಶಾರಿಗಳ ಹತೋಟಿಯಲ್ಲಿದೆ. ಪ್ರತಿಯೊಂದು 
ಅರಣ್ಯ ವೃಶ್ತದಲ್ಲಿ ನಾಲ್ಕೈದು ಅರಣ್ಯ ವಿಭಾಗಗಳಿವೆ. ಪ್ರತಿ ವಿಭಾಗಕ್ಕೂ ಒಬ್ಬ, 
ವಿಭಾಗ ಅರಣ್ಯಾಧಿಕಾರಿಯಿರುತ್ತಾರೆ. ಇವರು ಬೇರೆ ಬೇರೆ ವಿಭಾಗಗಳ ಆಡಳಿತವನ್ನು 
ಸಹಾಯಕ ಅರಣ್ಯಾಧಿಕಾರಿಗಳ ಸಹಾಯದಿಂದ ನಿರ್ವಹಿಸುತ್ತಾ ತ್ತಾರೆ. ಮೇಲೆ ತಿಳಿಸಿದ 
ನಾಲ್ಕು ಹುದ್ದೆಗಳು ಗೆಜೆಟೆಡ್‌ ದರ್ಜೆಯವು. ಪ್ರತಿಯೊಂದು ವಿಭಾಗವಲ್ಲಿಯೂ 
ಸುಮಾರು ₹ ಆರು ಕೇಂಜಗಳಿರುತ್ತವೆ. ಇವುಗಳ ಆಡಳಿತವನ್ನು ರೇಂಜ್‌ ಅಧಿಕಾರಿಗಳು 
ನೋಡಿಕೊಳ್ಳುತ್ತಾರೆ. ಪ್ರತಿಯೊಂದು ರೇಂಜನ್ನು ಸುತ್ತುಗಳಾಗಿ ಎಭಾಗಿಸಲಾಗಿದೆ. 
ಈ ಸುತ್ತುಗಳನ್ನು ಪುನಃ 'ಬೀಟ್ಸ್‌` ಎಂಬ ಸಣ್ಣ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. 
ಸುತ್ತು ಮತ್ತು ಬೀಟ್ಸ್‌ ಕ್ರಮವಾಗಿ ಫಾರೆಸ್ಟರ್ಲ್‌ ಮತ್ತು ಅರಣ್ಯ ಪಾಲಕರ ಹತೋಟಿ 


ಗ್‌ 


ಯಲ್ಲಿರುತ್ತದೆ. ಆರಣ ತೋಪುಗಳನ್ನು ಕಾವಲುಗಾರರು ನೋ ಡಿಕೊಳ್ಳು ತ್ತಾರೆ. 


ge 


ಅರಣ್ಯ ಶಿಕ್ಷಣ: ಎಲ್ಲ ವರ್ಗದ ಅರಣ್ಣ ಸಿಬ್ಬಂದಿಗೂ ಆಅರಣ್ಯಶಾಸ್ವ್ಯದಲ್ಲಿ 
ತರಬೇತಿ ಕೊಡಲಾಗುತ್ತದೆ. ಭಾರತ ಆ ಆರಣ್ಯ ಸೇವಾ ಅಧಿಕಾರಿಗಳಿಗೆ ಡೆಹರಾಡೂನ್‌ 
ನಲ್ಲಿರುವ ಇಂಡಿಯನ್‌ ಫಾರೆಸ್ಟರ್ಸ್‌ ಕಾಲೇಜಿನಲ್ಲಿ ತರಬೇತಿ ಕೊಡುತ್ತಾರೆ. ರಾಜ್ಯ 
ಅರಣ್ಮ ಸೇವಾ ಅಧಿಕಾರಿಗಳಿಗೆ ಅಪ್ಲ್ಯಾಮ್‌ನ ಬದಿ ಹಾಟ್‌ನಲ್ಲಿ ತರಬೇತಿ ಕೊಡುತ್ತಾರೆ 
ರೇಂಜರ್‌ಗಳು ಡೆಹ್ರಾಡೂನಿನ ನಾರ್ದರ್ನ್‌ ರೇಂಜರ್ಸ್‌ ಕಾಲೇಜಿನಲ್ಲೂ ಮತ್ತು ದಕ್ಷಿಣದ 
ಕೊಯಮತ್ತೂ ರಿನಶ್ಲಿರುವ ರೇಂಜರ್ಸ್‌ ಕಾಲೇಜಿನಲ್ಲೂ ತರಬೇತಿ ಹೊಂದುತ್ತಾರೆ. 
ನಾರ್ತ್‌ಈಸ್ಟರ್ನ್‌ ರೇಂಜರ್ಸ್‌ ಕಾಲೇಜು ಪಶ್ಚಿಮ ಬಂಗಾಳದ ಕುರ್ಶಿಯಾಂಗ್‌ನಲ್ಲಿ 
ಹೊಸದಾಗಿ ಸ್ಥಾಪನೆಯಾಗಿದೆ. ಎಲ್ಲ ಆರಣ್ಯ ಕಾಲೇಜುಗಳ ಆಡಳಿತವನ್ನು ಕೇಂದ್ರ 
ಸರ್ಕಾರ ನೋಡಿಕೊಳ್ಳುತ್ತದೆ. 

ಫಾರೆಸ್ಟರ್ಸ್‌ ಮತ್ತು ಅರಣ್ಯ ಪಾಲಕರಿಗೆ ರಾಜ್ಯಗಳಲ್ಲಿರುವ ಫಾರೆಸ್ಟರ್ಸ್‌ ಮತ್ತು 


ಗಾರ್ಡ್‌ ಶಾಲೆಗಳಲ್ಲಿ ತರಬೇತಿ ಕೊಡಲಾಗುತ್ತದೆ. ಕೆಲವೊಂದು ರಾಜ್ಯಗಳಲ್ಲಿ ಅರಣ್ಮ 
ವೀಕ್ಷಕರಿಗೂ ಸಹ ತರಬೇತಿ ಕೊಡುತ್ತಾರೆ. 


ಜಾರತದ ಅರಣ್ಯ ಮತ್ತು ಅರಣ್ಯ ಶಾಸ್ತ್ರದ ಬೆಳವಣಿಗೆ 15 


ಅರಣ್ಯ ಸಂಶೋಧನೆ : ಭಾರತದ ಅತಿದೊಡ ಅರಣ್ಯ ಸಂಶೋಧನಾ ಸಂಸ್ಥೆಯು 
ಡೆಹರಾಡೂನ್‌ನಲ್ಲಿದೆ. ಇಲ್ಲಿ ಅರಣ ಶಾಸ್ತ್ರಸಲ ಟ್‌ ವೆ ಜ್ಞಾನಿ ನಿಕ ಸಂಶೋಧನೆ ನಡೆಯು 
ತ್ತದೆ. ಇದರ ಜೊತೆಗೆ ಸ್ಥಳೀಯ ಸಂಶೋಧನಾ ಕೇಂದ್ರಗಳು ಅಸ್ಲಾಮ್‌ನ ಗೌಹಾತಿ, 
ಕರ್ನಾಟಕದ ಬೆಂಗಳೂರು. ಮತ್ತು ತಮಿಳುನಾಡಿನ ಕೊಯಮತ್ತೂರುಗಳಲ್ಲಿವೆ 


ಜೋಧ್‌ಪುರದಲ್ಲಿ ಏರಿಡ್‌ಜೋನ್‌ ಸಂಶೋಧನಾ ಕೇಂದ್ರವಿನ. ಈ ಎಲ ಸಂಶೋ 
ಧನಾಕೇಂದ್ರಗಳು ಕೇಂದ್ರಾಡಳಿತಕ್ಕೆ ಒಳಪಟ್ಟಿದೆ. 


ಸ 


ಕೇರಳ ರಾಜ್ಯ ಸರ್ಕಾರ ಶ್ರಿಚೂರಿನಲ್ಲಿ ಇತ್ತೀಚೆ ಕಿಗೆ ಒಂದು ಅರಣ್ಯ ಸಂಶೋಧನಾ 
ಸಂಸ್ಥೆಯನ್ನು ಸ್ಥಾಪಿಸಿದೆ. ಪ್ರತಿಯೊಂದು ರಾಜ್ಯದಲ್ಲಿಯೂ ಅರಣ ಕೃಷಿಯ ಬಗ್ಗೆ 
ಸಂಶೋಧನೆ ನಡೆಯುತ್ತದೆ. 


ಅಧ್ಯಾಯ 3 


ಭಾರತದ ಸ್ಕಾಭಾನಿಕ ವಿಭಾಗಗಳು 
ಮತ್ತು ಸ್ಕಳೀಯ ಅಂಶಗಳು 


ಭಾರತ, ಭೂವಂಧ್ಯರೇಖೆಯಿಂದ ಉತ್ಸರಕ್ಕೆ 8°4'28" ಮತ್ತು 377153" 
ಅಕ್ಷಾಂಶಗಳಲ್ಲಿ, ನಡುವ ಪೂರ್ವಕ್ಕೆ 6857133” ಮತ್ತು 3972447" 
ರೇಖಾಂಶಗಳ ನಡುವೆ ವಿಸ್ತಾರವಾಗಿ ಹರಡಿರುವ ದೇಶ. ಉತ್ತರಕ್ಕೆ ಹಿಮಾಲಯ 
ಪರ್ವತಸ್ತೋವಂ, ದೇಶದ ಉತ್ತರದ ಗಡಿಯನ್ನು ಗುರುತಿಸುತ್ತದೆ. ಪಶ್ಚಿಮದಲ್ಲಿ 
ಅರಬ್ಬೀ ಸಮುದ್ರ, ಪೂರ್ವದಲ್ಲಿ ಬಂಗಾಳಕೊಲ್ರಿ ಮತ್ತು ದಕ್ಷಿಣಕ್ಕೆ ಹಿಂದೂ ಮಹಾ 
ಸಾಗರವಿರುವ ಭಾರತ ಒಂದು ಪರ್ಯಾಯಂದ್ವೀಪ. ಕರಾವಳಿಯ ಉದ್ದ 5700 
ಕಿ.ಮಾ.ಗಳು. ಮಿನಿಕಾಯ್‌ ಮತ್ರ ಅಮಿನ್‌ದೀವ್‌ ದ್ವೀಪ ಸಮೂಹವು ಅರಬ್ಬೀ 
ಸವಂದ್ರದಲ್ಲಿಯೂ, ಅಂಡಮಾನ್‌ ನಿಕೋಬಾರ್‌ ದ್ವೀಪಗಳು ಬಂಗಾಳ ಕೊಲ್ಲಿ 
ಯಲ್ಲಿಯೂ ಇವೆ. 


ಭಾರತದ ಭೌಶಿಕ ಸ್ವರೂಪಗಳನ್ನು ಮೂರು ಪ್ರದೇಶಗಳಾಗಿ ವಿಂಗಡಿಸಬಹುದು. 
ಅವುಗಳೆದರೆ: (1) ಹಿಮಾಲಯ ಪರ್ವತಶ್ರೇಣಿ (2) ಸಿಂಧು ಗಂಗಾನದಿಗಳ 
ಬಯೆಲು ಮತ್ತು (3) ದಕ್ಷಿಣ ಪ್ರಸ್ತಭೂಮಿ, 


ಉತ್ತರದ ಗಡಿಯಲ್ಲಿ ಹಿಮಾಲಯ ಪರ್ವಶಶ್ರೇಣಿಗಳಿವೆ. ಈ ಶ್ರೇಣಿಗೆ 
ಸಮಾನಾಂತರವಾಗಿ ಇನ್ನೂ ಅನೇಕ ಪರ್ವತ ಪಂಕ್ಷಿಗಳಿವೆ. ಲಡಕ್‌, ಕಾಶ್ಮೀರ ಮತ್ತು 
ಕುಲು ಪ್ರದೇಶಗಳು ಈ ಪರ್ವತ ಶ್ರೇಣಿಗಳ ತಪ್ಪಲಿನಲ್ಲಿವೆ. ಕಾಶ್ಮೀರ ಪ್ರಸ್ತ ಭೂಮಿ 
ಮತ್ತು ಕುಲು ಕಣಿವೆಗಳು ಅವುಗಳ ಫಲವತ್ತತೆಗೆ ಮತ್ತು ಪ್ರಕೃತಿ ಸೌಂದರ್ಯಕ್ಕೆ 
ಹೆಸರುವಾಸಿಯಾಗಿವೆ. ಪ್ರಪಂಚದ ಕೆಲವು ಅತ್ಯುನ್ನತ ಶಿಖರಗಳು ಹಿಮಾಲಯ 
ಪರ್ವತಶ್ರೇಣಿಯಲ್ಲಿವೆ. ಈ ಪರ್ವತಶ್ರೇಣಿ ಪಶ್ಚಿಮದಿಂದ ಪೂರ್ವಾಭಿಮುಖವಾಗಿ 
ಸುಮಾರು 2400 ಕಿ.ಮಾ. ದೂರದವರೆಗೆ ಹಬ್ಬಿದೆ ಮತ್ತು ಇದರ ಅಗಲ ಸುಮಾರು 
240 ರಿಂದ 320 ಕಿ.ಮಾ.ಗಳು. 


ಸಿಂಧುಗಂಗಾನದಿಗಳ ಬಯಲು ಪ್ರದೇಶ 2400 ಕಿ.ಮಾ. ದೂರದವರೆಗೆ ಮತ್ತು 
240 ರಿಂದ 320 ಕಿ.ಮಾ. ಅಗಲವಾಗಿ ಹರಡಿದೆ. ಈ ಪ್ರದೇಶ ಸಿಂಧು, ಗಂಗಾ 


ಭಾರತದ ಸ್ವಾಭಾವಿಕ ವಿಭಾಗಗಳು ಮತ್ತು ಸ್ಥಳೀಯ ಅಂಶಗಳ: 17 


ಮತ್ತು ಬ್ರಹ್ಮಪುತ್ರಾ ನದಿಗಳ ಫಲವತ್ತಾದ ಜಲಾನಯನ ಭೂಮಿಯನ್ನು ಒಳ 
ದ ಜು ಇ hu pi 


ಕ್ರ 
ಗೊಂಡಿದ್ದು ಇಲ್ಲಿನ ಜನಸಂಖ್ಯೆ ಅತಿ ಹೆಚ್ಚಾಗಿದೆ. 


ಸಿಂಧು, ಗಂಗಾನದಿಗಳ ಬಯಲು ಪ್ರದೇಶದ ದಕ್ಷಿಣಕ್ಕೆ, ಡೆಕ್ಕನ್‌ ಪರ್ಯಾಯ 
ದ್ವೀಪವಿದೆ. ಡೆಕ್ಕನ್‌ ಪ್ರಸ್ತಭೂಮಿಯ ಪಶ್ಚಿಮಕ್ಕೆ ಪಶಿ ಮಘಟ್ಟಗಳೂ ಪೂರ್ವಕ್ಕೆ 
ಪೂರ್ವ ೯ಘಟ್ಟಗಳೂ' ಇವೆ. ಈ ಘಟ್ಟಗಳು ಉತ್ತ ರ ದಕ್ಷಿಣವಾಗಿ ಹಬ್ಬಿವೆ. ಪಶ್ಚಿಮ 
ಘಟ್ಟಗಳ ಅತ್ಯಂತ ಎತ್ತರ 1200 ಮಾಟರ್‌ಗಳು. ಘಟ್ಟದ ಮಗ್ಗು ಲಲ್ಲಿ ಸಮುದ್ರದ 


ಕಡೆಗೆ ಉದ್ದಕ್ಕೂ ಕಿರಿದಾದ ಬಯಲುಗಳಿವೆ. 


Ci 


L 


ಹಿಮಾಲಯ ಪರ್ವತ ತಪ್ಪಲು ಮತ್ತು ಸಿಂಧು, ಗಂಗಾನದಿಗಳ ಬಯಲುಗಳು 
ಒಂದು ಕಾಲದಲ್ಲಿ ಸಮುಬ್ರೆ ಗರ್ಭದಲ್ಲಿದ್ದವು. ಭಾರತ ಪ್ರಸ್ತಭೂಮಿ ಆಗ ಒಂದು 
ದ್ವೀಪವಾಗಿತ್ತು. ಆದ್ದರಿಂದ ಈ ಪ್ರಸ್ತ ಭೂಮಿಗಳು ಖಗೋಳಶಾಸ್ತ್ರದ ಪ್ರಕಾರ 
ಬಹುಮಟ್ಟಿಗೆ ಸ್ಥಿರವಾದ ಪ್ರದೇಶಗಳು. ದಕ್ಷಿಣ ಪ್ರಸ್ತಭೂಮಿಯಿಲ್ಲಿ ಸುಮಾರು 
6೧)ಮಿಸಾಟರ್‌ ಎತ್ತರದ ವಿಂಧ್ಯ, ಸಾತ್‌ಪ್ರಡಾ ಮತ್ತು ಮೈಕಾಲ್‌ ಪರ್ವತ ಶ್ರೇಣಿಗಳಿವೆ. 
ದಕ್ಷಿಣದಲ್ಲಿ ಸುಮಾರು 100ರಿಮಾಟರ್‌ ಎತ್ತರದ ನೀಲಗಿರಿ ಪರ್ವತ ಶ್ರೇಣಿ ಇದೆ. 


[3 


ಸಿಂಧು, ಗಂಗಾ ನದಿಗಳ ಬಯಲಿನ ಗಂಗಾನದಿಂ ಜಲಾನಯನ ಭೂವಿಯೊಂದೆ 
ದೇಶದ ಕಾಲುಭಾಗವನ್ನು ಆಕ್ರಮಿಸಿದೆ. ಇದ ಉಾದಿಗಳಾದ ಯಮುನಾ, ಘಾಫರಾ, 
ಕೋಶಿ ಮತ್ತಾ ಗಂಡಕಗಳು ಹಿಮಾಲಯದಲ್ಲಿ ಹಂಟ್ಬುತ್ತವೆ. ಸೋನಿ, ಜೇಟ್ವ ಮತ್ತು 
ಚಂಬ ಉಪನದಿಗಳ ವಿಂಧ್ಯಪರ್ವತಗಳಲ್ಲಿ ಹುಟ್ಟಿ ಉತ್ತರದ ಕಡೆಗೆ ಹರಿಯುತ್ತವೆ. 
ಈಶಾನ್ಯದಲ್ಲಿ ಬ್ರಹ್ಮಪುತ್ರ ನದಿ ಉತ್ತರ ದಕ್ಷಿಣವಾಗಿ ಹರಿದು ದೇಶದ ಹತ್ತನೇ ಒಂದು 


ಭಾಗವನ್ನು ಆವರಿಸಿ ಹು ನದ ಉತ್ತರದ ನದಿಗಳು ಹಿಮಾಲಯ ಪರ್ವತದಿಂದ 
ಕರಗಿ ಬಂದು ಸೇರುವ ಹಿಮಧೀರಿನಿಂದಾಗಿ ಸದಾಕಾಲಪೂ ತುಂಬಿ ಹರಿಯುತ್ತ ವೆ. 
ದಕ್ಷಿಣದ ನದಿಗಳು ಮಳೆಗಾಲದಲ್ಲಿ ತುಂಬಿ ಹರಿದು ಬೇಸಿಗೆಯಲ್ಲಿ ಬತ್ತಿಹೋಗುತ್ತವೆ 
ಇಲ್ಲವೆ ತೆಳುವಾಗಿ ಹರಿಯುತ್ತವೆ. ದ ನರ್ಮದಾ ಮತ್ತು ತಪತಿ ನದಿಗಳು 
ಸಮಾನಾಂತರವಾಗಿ ಹರಿದು ಅರಬ್ಬೀ ಸಮುದ್ರವನ್ನು ಸೇರುತ್ತವೆ. ಇವೆರಡೂ ನದಿಗಳ 
ಜಲಾನಯನ ಪ್ರದೇಶದಲ್ಲಿ ಸಮೃದ್ಧವಾಗಿ ಬೆಳೆದ ತೇಗದ ಅರಣ್ಮಗಳನ್ನು ನೋಡ 
ಬಹಂದು. ಈ ಪ್ರಸ್ತ ಭೂಮಿಯ ಇತರ ಮುಖ್ಯನದಿಗಳಂದರೆ ಮಹಾನದಿ, 
ಗೋದಾವರಿ, ಕೃಷ್ಣಾ ಮತ್ತು ಕಾವೇರಿ. ಗೋದಾವರಿ ಜಲಾನಯನ ಪ್ರದೇಶ ವಿಸ್ತಾರ 
ವಾಗಿದ್ದು ದೇಶದ ಹತ್ತನೇ ಒಂದು ಭಾಗವನ್ನು ಅಕ್ರಮಿಸಿಕೊಂಡಿದೆ. ಇದು ಫಲ 
ವತ್ತಾದ ಸಮೃದ್ಧ ಬತ್ತ ಬೆಳೆಯುವ ಪ್ರದೇಶ. ಪಶ್ಚಿಮ ಘಟ್ಟಗಳಿಂದ ಹರಿದು 
ಅರಬ್ಬೀ ಸಮುದ್ರವನ್ನು ಸೇರುವ ಕರಾವಳಿ ಪ್ರದೇಶದ ನದಿಗಳು ಸಣ್ಣನದಿಗಳಾಗಿದ್ದು 


2] 


18 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಕಿರಿದಾದ ಜಲಾನಯನ ಪ್ರದೇಶಗಳನ್ನು ಹೊಂದಿರುತ್ತವೆ. ಬೇಸಿಗೆಯಲ್ಲಿ ಈ ನದಿ 
ಗಳಲ್ಲಿಯ ನೀರು ಕಡಮೆಯಿರುತ್ತದೆ. 


ಸ್ಥಳೀಯ ಅಂಶಗಳು : ಒಂದು ಪ್ರದೇಶದಲ್ಲಿರಬಹುದಾದ ಯಾವುದೇ ಬಗೆಯ 
ಅರಣ್ಯದ ಅಸ್ತಿತ ತೆ ಮತ್ತು ಅದರ ಅಭಿವ ದ್ಧಿ ಮುಖ್ಯವಾಗಿ ಕೆಲವು ಪ್ರಭಾವೀ ಅಂಶ 
ಗಳ ಮೇಲೆ ಅವಲಂಬಿಸಿದೆ. ಅವುಗಳೆಂದರೆ: (1) ವಾಯುಗುಣ ಮತ್ತು ಮಳೆಗಳು 
(2) ಭೂಗುಣ ಮತ್ತು ಸ್ವರೂಪ ಮತ್ತು (3) ಜೀವಿಗಳ ಚಟುವಟಿಕೆಗಳು. 

ವಾಯುಗುಣ : ವಾಯುಗಿಂಣದಲ್ಲಿ ವಾತಾವರಣದ ಉಷ್ಣತೆ, ಇಬ್ಬನಿ, ಹಿಮ, 
ಗಾಳಿ, ಮಳೆ, ಬಿಸಿಲು ಪ್ರದೇಶದ ಸರಾಸರಿ ಎತ್ತರ ಮುಂತಾದವುಗಳು ಸೇರಿವೆ. 
ಸಸ್ಯಜೀವಿಗಳಿಗೆ ಅಗತ್ಯವಾದ ಶಾಖ ಮತ್ತು ಬೆಳಕಿನ ಕಿರಣಗಳು ಸೂರ್ಯಶಕ್ತಿಯಿಂದ 
ಒದಗುತ್ತವೆ. ಕರ್ಕಾಟಕ ಸಂಕ್ರಾಂತಿವೃತ್ತ ವ ಈ ದೇಶದ ಮಧ್ಯಭಾಗದಲ್ಲಿ ಹಾಯ್ದು 
ಹೋಗುತ್ತದೆ. ಸಾಮಾನ್ಯವಾಗಿ ಇತರ ಅಂಶಗಳು ಒಂದೇ ಸಮನಾಗಿದ್ದ ಸಂದರ್ಭ 
ದಲ್ಲಿ ಸರಾಸರಿ ವಾರ್ಷಿಕ ಉಷ್ಣತಾಮಾನವು (ಎಮ್‌.ಎ.ಟೆ.) ಕರ್ಕಾಟಕ ಸಂಕ್ರಾಂತಿ 
ವೃತ್ತದಿಂದ ಉತ್ತರದ ಕಡೆಗೆ ಹೋದಂತೆ ಇಳಿಮುಖವಾಗುತ್ತ ಹೋಗುತ್ತದೆ. 
ಸಂಕ್ರಾಂತಿ ವೃತ್ತದ ಮೇಲಿನ ಸರಾಸರಿ ಉಷ್ಣಾಂಶ 24  ಸೆ.ಗ್ರೆ, ನಷ್ಟಿರುತ್ತದೆ 
ಸರಾಸರಿ ಎತ್ತರವೂ ಸಹ ಉಷ್ಣತಾಮಾನದ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ. 
ಸಾಮಾನ್ಯವಾಗಿ ಸರಾಸರಿ ಎತ್ತರದಿಂದ 1000 ಮಾಟರ್‌ ಎತ್ತರದವರೆಗೆ ಪ್ರತಿ 300 
ಮಾಟರ್‌ ಏರಿಕೆಗೆ 1° ಸೆಗ್ರೆ. ನಷ್ಟು ಉಷ್ಣತೆ ಕಡಮೆಯಾಗುತ್ತ ಹೋಗಂತ್ತದೆ ಮತ್ತು 
1000 ಮಾಟರ್‌ಗಳ ಮೇಲೆ ಉಷ್ಣತೆ ಹೆಚ್ಚಿನ ಪ್ರಮಾಣದಲ್ಲಿ ಇಳಿಮುಖವಾಗುತ್ತದೆ. 
ಇತರ ಯತುಗಳಿಗಿಂತ ಬೇಸಿಗೆಯಲ್ಲಿ ಈ ಇಳಿಯುವಿಕೆ ಹೆಚ್ಚು. ಭೂಮಧ್ಯರೇಖೆಯ 
ಮತ್ತು ಕರ್ಕಾಟಕ ಸಂಕ್ರಾಂತಿವೃತ್ತದ ಮಧ್ಯೆ ಇರುವ ಈ ದೇಶದ ಹೆಚ್ಚಿನ ಭಾಗ ಉಷ್ಣ 
ವಲಯಕ್ಕೆ ಸೇರಿದೆ, 


ಸ್ವಾಭಾವಿಕ ಸ್ವರೂಪಲಕ್ಷಣಗಳಲ್ಲಿ ಪರ್ವತ ಶ್ರೇಣಿಗಳು, ವಿಶೇಷವಾಗಿ ಹಿಮಾ 
ಲಯ ಪರ್ವತ ಶ್ರೇಣಿಯು, ಉಷ್ಣವಲಯ, ಸಮಶಿತೋಷ್ಣವಲಯ ಮತ್ತು 
ಆಲ್ಲೈನ್‌ ಸಸ್ಕ ಸಮೂಹಗಳ ರಚನೆಗೆ ಬಹಳ ಮಟ್ಟಿನ ಪ್ರಭಾವ ಬೀರಿದೆ. 


ಸರಾಸರಿ ವಾರ್ಷಿಕ ಉಷ್ಣಾಂಶದ ಆಂತರ(ಸ.ವಾ.ಉ.ಆಿ.)ವೆಂದರೆ ಒಂದು 
ಸ್ಥಳದ ವಾರ್ಷಿಕ ಗರಿಷ್ಠ ಮತ್ತು ಕನಿಷ್ಠ ಉಷ್ಣತಾಮಾನದಲ್ಲಿಯೆ ವ್ಯತ್ಕಾಸದ 
ಸರಾಸರಿ ಭೂಮಧ್ಯರೇಖೆಯಿಂದ ಧ್ರುವಗಳೆ ಕಡೆಗೆ ಮತ್ತು ಸಮುದ್ರ ತೀರದಿಂದ 
ಒಳಪ್ರದೇಶಕ್ಕೆ ಹೋದಂತೆಲ್ಲ ಸ.ವಾ.ಉ.ಅ. ಏರುತ್ತ ಹೋಗುತ್ತದೆ. ಬೆಟ್ಟ 
ಗುಡ್ಡಗಳ ಪ್ರದೇಶಗಳಲ್ಲಿ ಸ.ವಾ.ಉ.ಅ. ಕಡಮೆ. ವಿಶಾಲವಾಗಿ ಹರಡಿರುವ ನೀರು 


ಹ ವಾರ ಪ್ರರ ಗತಾ, ಸ pe ತ 
ಭಾರತದ ಸ್ನಾಭಾವಿಕ ವಿಭಾಗಗಳು ಮತ್ತು ಸ್ಮಳೇಯ ) ಅಂಶಗಳು 10 


ಇರುತ್ತದೆ. ಸ.ವಾ.ಉ.ಆ,. ಹೆಚ್ಚಿನ ಪ್ರಮಾಣದಲ್ಲಿದ್ದರೆ ಸಸ್ಮಗಳು ಬದುಕಿ ಬೆಳೆಯು 
ವುದು ಬಹಳ 21. 


ಕೋಪ್ಪಕ 1 
ಉಷ ತಾಮಾನವನ್ನು ಅನುಸರಿಸಿ ಭಾರತದ ಅರಣ್ಯಗಳ ವಿಂಗಡಣೆ 











ee gl Mm ಜರ 
[ete yr eg hed pi ಟಿ 
ವಲಯ ವಾರ್ಷಿಕ ಸರಾಸರಿ ಚಳಿಗಾ೭ 
ಉರ ಬಾರ 
ಜಾ ಣಾ 
ಉಷ್ಣ ವಲಯ 75° F ಗಿಂತ ಹೆಚ್ಚು. 65* 5 ns ಹೆಚ್ಚು ಇಲ್ಲಿ ಮಂಜು ಇಲ್ಲು 
ಸುಮಾರು ಉಷ್ಣ; ಯು 02 F_-75°F 5” F--6°F ಚ ಇದೆ. ಎ 
(ಬೆಟ್ಟ ಪ್ರದೇಶ) ಹೆಚ್ಚಲು. ಮೆಂಜು ಇ 


ಸಮಶೀತೋಷ್ಣ. ಪಲಯ ಟಿ55 ಧರ... 50೯೯೧ 30? ನ..105 ೧. ನತ ಮಂದು 
(ಬೆಟ್ಟ ಪ್ರದೇಶ) ಮತ್ತು ಸ್ವಲ್ಪ ಹಿಮ. 


ಆಲ್ಲೈನ್‌ (ಬೆಟ್ಟ ಪ್ರವೇಶ) 45°F ಒಳಗೆ 30° F ಒಳಗೆ ಶೀಘ್ರ ಚಳಿ ಮತ್ತು 





ಮಂಜು: ಗಾಳಿಯ ಉಷ್ಣಾಂಶ : ಭನೀಭವಿಸುವ ಶಾಖಾಂಕಕ್ಕಿ ೦೫ ಕಡವೆ 
ಯಾದಾಗ ಮಂಜು ಉಂಟಾಗುತ್ತದೆ. ಚೆನ್ನಾಗಿ ಬೆಳೆದ ಮರಳಿಗೆ ಇದರಿಂದ ಏನೂ 
ಹಾನಿಯಾಗುವುದಿಲ್ಲ. ಪ್ರತಿ ಚಳಿಗಾಲದಲ್ಲಿಯೂ ಮಧ್ಯ ಹಿಮಾಲಂುದ 900 ಮಾ. 
ಗಿಂತ ಎತ್ತರ ಪ್ರದೇಶಗಳಲ್ಲಿ ನಿಖಂತಕಾಲಿಕವಾಗಿ ಮುಜು ಆಗುತ್ತದೆ. ಮಂಜು 


1300 ಮಾ.ಗಿಂತ ಎತ್ತರದ ಭಾರತದ ಮಧ್ಯಭಾಗ ಮತ್ತು 1900 ಮಾ.ಗಿಂತ 


ಎತ್ತರವಿರುವ ಡೆಕ್ಕನ್‌ ಪ್ರಸ್ತಭೂಮಿಯ ಪ್ರದೇಶಗಳಲ್ಲಿ ಉಂಟಾಗುತ್ತದೆ. ಅರಣ್ಯ 


ಭೂಮಿಯಂ ಮೇಲಿರುವ ಗಾಳಿಯ ಉ್ಪಶೆ ಅತಿ ಕಡಮೆಯಾದಾಗ ಭೂ ಮಂಜು 
ಉಂಟಾಗುತ್ತದೆ. ಮಂಜು ಬೇರೆ ಬೇರ ಮರಗಳ ಸ: ಗಳನ್ನು ಮತ್ತು ಇತರ ಚಿ 

ಸ್ಕಗಳನ್ನು ಸಾಯಿಸುತ್ತದೆ. ಕೊಳೆ ವಂಂಜು ಶೀರಲಗಾಳಿ, ಎತ್ತರ ಪ್ರದೆ'ಶಗಳಿಂ 
Wok ಪ್ರದೇಶಗಳಿಗೆ ಬೀಸಿ ಬಂದು ಹೊರಗೆ ಹೋಗಲು ಸರಿಂದಾದ ದಾರಿ ಸಿಗದೆ 
ಕಣಿವೆ ಪ್ರದೇಶಗಳಲ್ಲಿ ಸಿಕ್ಕಿ ಉಂಟಾಗುತ್ತದೆ. ಕೆಲವುಸಾರಿ ಕೊಳ ಮಂಜಿನ ಆಳ 


ನೂರಾರು ಅಡಿಗಳಷ್ಟಿರುತ್ತದೆ. ಈ ಕೊಳ್ಳಮಂಜು ಈಜು ಹಂತದ ಮತ್ತು ದೊಡ್ಡ 
ಮರಗಳನ್ನು ಸಾಯಿಸುತ್ತದೆ. 


20 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಹಿಮ : ಹಿಮಾಲಯದ ವಾಯವ್ಯ ಭಾಗದಲ್ಲಿ ಸರಾಸರಿ ಎತ್ತರದ ಮೇಲೆ 
1500 ಮಾ. ಇರುವ ಪ್ರದೇಶದಲ್ಲಿ ಮಂಜು ಸುರಿಯುತ್ತದೆ. ಇದು ಪೂರ್ವ 
ಹಿಮಾಲಯ ಪ್ರದೇಶದಲ್ಲಿ ಮತ್ತು ದಕ್ಷಿಣ ಪ್ರಸ್ತಭೂಮಿಯಲ್ಲಿ 2000 ಮಾ.ಸರಾಸರಿ 
ಎತ್ತರದಲ್ಲಿಯೂ ಸಹ ಬೀಳುವುದಿಲ್ಲ. ಪ್ರತಿ ವರ್ಷ ಮಂಜು ಹೇಮಂತ ಯತುವಿನಲ್ಲಿ 
ಚಜ್ಹುಕಾಲ ಭೂಮಿಯ ಮೇಲಿದ್ದರೆ. ಉತ್ತಮ ಜಾತಿಯ ದೇವದಾರು, ಸಿಲ್ವರ್‌ 
ಫರ್‌ ಮತ್ತು ಸ್ಟ್ರೂಸ್‌ ಮರಗಳ ಬೆಳವಣಿಗೆಗೆ ಅನುಕೂಲವಾಗುತ್ತದೆ. ಭಾರಿ ಹಿಮ 
_ ಪಾತವು ದೇವದಾರಂವಿನ ಪುನರಾಭಿವೃದ್ಧಿಗೆ ಸಹಾಯಕವಾಗುತ್ತದೆ. ಸಣ್ಣ ಗಿಡಗಳ 
ಮೇಲೆ ಸುರಿಯುವ ಹಿಮ ಅವುಗಳನ್ನು ಹೊದಿಕೆಯಂತೆ ಮುಚ್ಚಿ ಅತಿಯಾದ ಶೈತ್ಯ 
ದಿಂದ ಅವುಗಳನ್ನು ರಕ್ಷಿಸುತ್ತದೆ. ಹಿಮ ಕರಗಿದಾಗ ಅರಣ್ಯ ಮತ್ತು ಹಳ್ಳೆಕೊಳ್ಳ 
ಗಳಿಗೆ ನೀರು ಒದಗುತ್ತದೆ. ಹಿಮ ಬೀಳುವುದರಿಂದ ಆಗುವ ಅನನುಕೂಲಗಳು : 
(1) ಅದು ಸಸ್ಯಗಳ ಬೆಳವಣಿಗೆಯ ಅವಧಿಯನ್ನು ಕಡಮೆ ಮಾಡುತ್ತದೆ: (2) ಮರ 
ಗಳ ಮೇಲೆ ಬಿದ್ದ ಹಿಮ ಕೆಲವು ಸಂದರ್ಭಗಳಲ್ಲಿ ಮರದ ತುದಿಯ ಭಾಗಗಳನ್ನು 
ಮುರಿದು ಅವುಗಳನ್ನು ವಏಕೃತಗೊಳಿಸುತ್ತದೆ ಮತ್ತು (3) ಇಳಿಜಾರು ಪ್ರದೇಶಗಳಲ್ಲಿ 
ಬಿದ್ದ ಹಿಮ ಭೂಪಾತಗಳಿಗೆ ಕಾರಣವಾಗುತ್ತದೆ. 


ಬೆಳಕು: ಸಸ್ಯಗಳ ದ್ಯುತಿಸಂಶ್ಲೇಷಣ ಕ್ರಿಯೆಗೆ ಸೂರ್ಯನ ಬೆಳಕು ಅತಿ 
ಮುಖ್ಯ. ಇದರಿಂದ ಸಸ್ಯಗಳಿಗೆ ಬೇಕಾದ ಆಹಾರ ಉತ್ಪತ್ತಿಯಾಗಿ ವಿವಿಧ ಭಾಗಗಳಿಗೆ 
ಸರಬರಾಜಾಗುತ್ತದೆ. ಬೆಳಕಿನ ಅವಶ್ಯಕತೆಗೆ ಸಂಬಂಧಿಸಿದಂತೆ ಸಸ್ಯಗಳಲ್ಲಿ ಎರಡು ಗುಂಪು 
ಗಳಿವೆ. ಅವು: (1) ಬೆಳಕು ಬೇಡುವ ಸಸ್ಯಗಳು ಮತ್ತು (2) ನೆರಳಿನಲ್ಲಿ ಬೆಳೆಯುವ 
ಸಸ್ಯಗಳು ಅಥವಾ ನೆರಳನ್ನು ಸಹಿಸುವ ಸಸ್ಯಗಳು. ಬೆಳಕನ್ನು ಬೇಡುವ ಸಸ್ಯಗಳಲ್ಲಿ 
ಗಾಳಿಯಿಂದ ಇಂಗಾಲ ಸಸ್ಯಗತವಾಗುವ ಕ್ರಿಯೆ ಬೆಳಕಿನ ತೀಕ್ಷ್ಣತೆ ಹೆಚ್ಚಿದಂತೆಲ್ಲ 
ಏರುತ್ತ ಹೋಗಿ ಒಂದು ಗರಿಷ್ಠಮಿಶಿಯನ್ನು ತಲುಪಿದ ಮೇಲೆ ಸ್ಥಿರವಾಗುತ್ತದೆ; 
ಆದರೆ, ನೆರಳನ್ನು ಸಹಿಸಿಕೊಳ್ಳುವ ಸಸ್ಯಗಳಲ್ಲಿ ಇಂಗಾಲವನ್ನು ಸಸ್ಯಗತ ಮಾಡಿಕೊಳ್ಳುವ 
ಕ್ರಿಯೆಯು ಬಹು ಬೇಗ ಗರಿಷ್ಠ ವಿ.ತಿಯನ್ನು ತಲುಪಿದ ನಂತರ ದ್ಯುತಿಸಂಶ್ಲೇಷಣ 
ಕ್ರಿಯೆಯಲ್ಲಿ ಯಾವ ಏರಿಕೆಯೂ ಆಗುವುದಿಲ್ಲ. ಬೆಳಕಿನ ತೀಕ್ಷ್ಣತೆ ಒಂದು ಮಟ್ಟಕ್ಕೆ 
ಏರುವವರೆಗೂ ಪತ್ರಹರಿತ್ತಿನ ಉತ್ಪತ್ತಿ ಹೆಚ್ಚುತ್ತ ಹೋಗುತ್ತದೆ; ಆದರೆ, ಅದೇ 
ಬೆಳಕಿನ ತೀಕ್ಷ್ಣತೆ ಅತಿಯಾದರೆ ಪತ್ರಹರಿತ್ತಿನ ಉತ್ಪತ್ತಿ ಕಡಮೆಯಾಗುತ್ತದೆ. 


ಬೆಳಕು ಹೆಚ್ಚಾಗಿಲ್ಲದ ಅರಣ್ಯಗಳಲ್ಲಿ ನೆರಳನ್ನು ಸಹಿಸುವ ಸಸ್ಯಗಳು ಬೆಳಕನ್ನು 
ಬೇಡುವ ಸಸ್ಯಗಳಿಗಿಂತ ಹೆಚ್ಚು ಅನುಕೂಲತೆಗಳನ್ನು ಹೊಂದಿವೆ. ನೆರಳನ್ನು ಸಹಿಸಂವ 
ಸಸ್ಯಗಳಲ್ಲಿ ಸಸ್ಯಗತಕ್ರಿಯೆಯು ಕಡಮೆ ಬೆಳಕಿನಲ್ಲಿ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ 
ನಡೆಯುತ್ತದೆ ಮತ್ತು ಉಸಿರಾಟದಿಂದ ಹೆಚ್ಚಿನ ಶಕ್ತಿಯು ವ್ಯಯವಾಗುವುದಿಲ್ಲ. 


ಭಾರತದ ಸ್ವಾಭಾವಿಕ ವಿಭಾಗಗಳು ಮತ್ತು ಸ್ಥ ಳೀಯ ಅಂಶಗಳು 21 


ಆದಕಾರಣ ಉಳಿದಿರುವ ಸಸ್ಯಪೋಷಕಗಳು ಬೇರುಗಳ ಬೆಳವಣಿಗೆಗೆ ಉಪಯೋಗ 
ವಾಗುತ್ತವೆ ಮತ್ತು ಈ ಸಸ್ಯಗಳ ಉಸಿರಾಟದ ವೇಗವೂ ಕಡಮೆಯಿರುತ್ತದೆ. ಸಾಧಾ 
ರಣವಾಗಿ ಅವುಗಳ ಬೇರುಗಳು ಸಮೃದ್ಧವಾಗಿ ಬೆಳೆದು ಬರಗಾಲದಲ್ಲಿಯೂ ಸಹ 
ಭೂಮಿಯ ತಳದಿಂದ ನೀರನ್ನು ಹೀರಿಕೊಳ್ಳುವ ಸಾಮರ್ಥ್ಯ ಪಡೆದಿವೆ. ಇವುಗಳಿಗೆ 
ಹೋಲಿಸಿದರೆ ಬೆಳಕನ್ನು ಬೇಡುವ ಸಸ್ಯಗಳಲ್ಲಿ ಪೋಷಕಾಂಶಗಳನ್ನು ಓರಿಕೊಳ್ಳುವ 
ಶಕ್ತಿ ಕಡಮೆ ಇರುತ್ತದೆ. ಅವುಗಳು ಬಹಳಷ್ಟು ಶಕ್ತಿಯನ್ನು ಉಸಿರಾಟದ ಮೂಲಕ 
ಅತಿ ಶೀಘ್ರವಾಗಿ ಕಳೆದುಕೊಳ್ಳುತ್ತವೆ ವಂತ್ರಲ್ತ ಅವುಗಳ ಉಸಿರಾಟದ ಪ್ರಮಾಣವೂ 
ಹೆಚ್ಚು. ಈ ಬೆಳಕನ್ನು ಬೇಡುವ ಸಸ್ಯಗಳು ಶೇವಾಂಶ ಮತ್ತು ವೋಷಕಾಂಶಗಳನ್ನು 


ಮಣ್ಣಿನಿಂದ ಪರಿಣಾಮಕಾರಿಯಾಗಿ ಹೀರಿಕೊಳ್ಳಲು ಅಷ್ಟೊಂದು ಸಮರ್ಥ 
ವಾಗಿರುವುದಿಲ್ಲ. 







ಬೆಳಕನ್ನು ಬೇಡುವ ಸಸ್ಯಗಳು 


ನೆರಳನ್ನು ಸಹಿಸುವ ಸಸ್ಯಗಳು 


ಬೆಳಕಿನ ಕೀಕ್ಷ್ಯತೆ ಢಿ 


ಚಿತ 1 ಎರಡು ಬಗೆಯ ಸಸ್ಯಗಳ ಮೇಲೆ ಬೆಳಕಿನ ಪರಿಣಾಮ 
1. 


ಬೆಳಕಿನ ಅವಶ್ಯಕತೆಗಳಿಗನುಗುಣವಾಗಿ ದಟ್ಟ ಅರಣ್ಯಗಳಲ್ಲಿ ಅನೇಕ ಸಸ್ಯ 
ಅಂತಸ್ತುಗಳು ರೂಪುಗೊಳ್ಳುತ್ತವೆ. ಕೆಲವು ಸಸ್ಯಗಳು ಬೆಳವಣಿಗೆಯ ಮೊದಲ ಹಂತ 
ದಲ್ಲಿ ನೆರಳಿನಲ್ಲಿ ಬೆಳೆಯಬಲ್ಲವಾಗಿರುತ್ತವೆ; ಆದರೆ, ಕೆಲವು ಕಾಲದ ನಂತರ ಅವುಗಳ ಬೆಳ 
ವಣಿಗೆಗೆ ಹೆಚ್ಚು ಬೆಳಕು ಬೇಕಾಗುತ್ತದೆ. ತೇಗದ ಮರಕ್ಕೆ ಅದು ಸಸಿಯಾಗಿರುವಾಗಿ 


d 


22 ಭಾರತದಲ್ಲಿ ಸಾಮಾಜಿಕ ಆರಣ್ಯ 


ಸ್ವ 

ನಿಂದಲೂ ಬೆಳಕೆ:ದರೆ ಬಲುಸ್ರೀಶಿ : ಆದರೆ, ಮಧ್ಯಪ್ರದೇಶದ ಕೆಲವು ಕಡೆಗಳಲ್ಲಿ ಅದಂ 
ತನ್ನ ಜೆಳೆವಣ್‌ಗೆಖು ಮೊದಲ ಹಂತದಲ್ಲಿ ನೆರಳನ್ನು ಸಹಿಸಿಕೊಂಡು ಬೆಳೆಯಬಲಂ 
ದಾಗಿದೆ. ಸಾಲ: ಮರವೂ ಸಹ ಹಚ್ಚಾ ಬೆಳಕು ಬೇಡುವ ಮರ. ಆದಾಗ್ಯೂ 
ಅದು ಶಂಷ್ಕ ಪ್ರದೇಶಗಳಲ್ಲಿ ನೆರಳಿನಲ್ಲಿ ಬೆಳೆಯಬಲ್ಲುದು. ಹೀಗೆ ಸಸ್ಯಗಳ ಬೆಳಕಿನ 


ಬೇಡಿಕೆಗಳು ಬೀಡಿನಿಂದ ಬೀಡಿಗೆ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸದಾಗುತ್ತವೆ. 


ಕೆಲವು ಸಸ್ಯಜೌತಿಗಳ ಬೀಜಗಳಿಗೆ ಅವುಗಳೆ ಮೊಳೆಯುವಿಕೆಗೆ ಬೆಳಕಿನ 
ಉತ್ತೇಜನ ಬೇಕಾಗುತ್ತದೆ. ಉದಾಹರಣೆಗೆ, ಕ್ಕಾಷಿಯ, ಆಲ್‌ಬಿಜಿಯ, ಅಕೇಶಿಯ, 
ಅನಾಕಾರ್ಡಿಯೆಮ್ಮ್‌ ಅನೇಕ ಕೋನಿಫರ್‌ಗಳು, ಟೇಕ್‌, ಕ್ಕಾಸುರಿನ ನೀಮ್‌ 
ಮುಂತಾದವುಗಳು: ಆದರೆ, ಕೆಲವು ಸಸ್ಕಬೀಜಗಳ ಮೊಳೆಯುವಿಕೆಗೆ ಬೆಳಕಿನ ಅವಶ್ಯಕತೆ 
ಇರುವುದಿಲ್ಲ. ಉದಾಹರಣೆಗೆ ಸಂಟಾಲಮ್‌ ಆಲ್ಬಮ್‌, ಸ್ಹೈಟೀನಿಯ ಮ್ಯಾಕ್ರೊಫಿಲ್ಲ. 
ಹೀವಿಯ ಬ್ರಾಜಿಲಿಯೆನ್‌ಸಿಸ್‌ ಮುಂತಾದವುಗಳು. ಮೊಟ್ಟಮೊದಲು ಹೊಸಸ್ವಳ 
ಗಳಲ್ಲಿ ಬಂದು ನಿಲಸುವ ಸಸ್ತಗಳು ಬೆಳಕು ಬೀಡುವ ಸಸ್ಯಗಳು. ಕೆಲವು ಕಾಲದನಂತರ 
ಅಂದರೆ ಮಣ್ಣು ಮತ್ತು ಶೇವಾಂಶ ಸುಧಾರಿಸಿದಂತೆ ಮತ್ತು ಆ ಪ್ರದೇಶಗಳಲ್ಲಿ ನೆರಳು 
ಬಿದ್ದಾಗ ನೆರಳನ್ನು ಸಹಿಸುವ ಸಸ್ಯಗಳು ಕ್ರದೆಂ॥ಣ, ಮೊದಲು ಬಂದು ನೆಲಸಿದ ಸಸ್ಮ 
ಸಮೂಹದ ಜಾಗದಲ್ಲಿ ಬೆಳೆಯುತ್ತವೆ. ಆರಣ್ಕಪರಿಣಿತರು ಬಹಂ ಜಾಣ್ಮೆಯಿಂದ 
ಅರಣ್ಣಆಂತಸ್ತುಗಳೆ ಬೆಳವಣಿಗೆಯನ್ನು ಒಂದು ನಿಯಂಶ್ಹಣದಲ್ಲಿಟ್ಟುಕೊಂಡು. ಎತ್ತರ 
ವಾದ, ಗಂಟಾಗಳಿಲ್ಲವ ಕಾಂಡದ. ಉತ್ತಮ ಗುಣಮಟ್ಟದ ಮರಗಳ ಬೆಳವಣಿಗೆಗೆ 

ಎ 


ಸದಾ ಪ್ರಯೆಕ್ನಿಸುತ್ತಾರೆ. ಸಶ್ಶ ಅಂತಸ್ತುಗಳ ಮೂಲಕ ಬೆಳಕು ಬರುವಂತೆ ಮಾಡಿ 


[2 


ಮರಗಳನ್ನು ಸರಿಯಾದ ರೀತಿಯಲ್ಲಿ ಆರೈಸಿ, ಪೋಷಿಸಿ ಬೆಲೆಯುಳ್ಳ ಮತ್ತು ಹೆಚ್ಚು 


ತೆ 
ಶಾಭದಾಯಕವಾದ ಮರಗಳ ಬೆಳೆವಣಿಗೆಗೆ ಪ್ರೋತ್ಸಾಹ ಕೊಡುತ್ತಾರೆ. 


ತೋಪಗಳಲ್ಲಿ ಆಯಾ ಮರಗಳಿಗೆ ತಕ್ಕಂತೆ ಸರಿಯಾದ ಅಂತರ ಕೊಟ್ಟು ಬೆಳೆಸು 
ಪುದರ ಗುರಿ ಇತರ ಪ್ರಯೋಜನಗಳ ಜೊತೆಗೆ ಮರಗಿಡಗಳ ಮೇಲೆ ಬೀಳುವ 
ಸೂರ್ಯನ ಬೆಳಕನ್ನು ಕೌಶಲದಿಂದೆ ಎಲ್ಲ ಸಸ್ಯಗಳಿಗೂ ಒಂದೇ ಸಮನಾಗಿ ದೊರಕು 
ವಂತೆ ನೋಡಿಕೊಂಡು ನೆಟ್ಟಗೆ ಬೆಳೆಯುವ ಗಂಟಂಗಳಿಬದ ಕಾಂಡಗಳನ್ನು ಪಡೆಯು 
ಪ್ರದೇ ಆಗಿದೆ. 


ಇ. 


ಗಾಳಿ: ಜಲಭರಿತ ಮೋಡಗಳನ್ನು ತರಂಪಲ್ಲಿ ಮಾರುತಗಳು ಬಹು ಮುಖ್ಯ 
ಪಾತ್ರ ವಹಿಸುತ್ತವೆ. ದೇಶದ ಎಲ್ಲ ಭಾಗಗಳಲ್ಲಿಯೂ ಸುರಿಯುವ ಬೆಃಸಿಗೆ ಮಳೆ 
ುತ್ತು ಪೂರ್ವ ಮತ್ತು ಪಶ್ಚಿಮ ಪ್ರದೇಶಗಳ ಮೇಲೆ ಬೀಳುವ ಚಳಿಗಾಲದ 
ಮೊದಲ ಮಳೆಯ ಮೋಡಗಳನ್ನು ಕ್ರಮವಾಗಿ ನೈಖಂತ್ಕ ಮತ್ತು ಈಶಾನ್ಯ 


ಸಿ 


ಮಾರುತಗಳು ಬೊತ್ತು ತರುತ್ತವೆ. ಸಸ್ಯಜೀವಕೋಶಗಳು, ಹಣ್ಣು, ಬೀಜ, ಸಸ್ಯದ 


[್‌ 


yt 


ಭಾರತದ ಸ್ವಾಭಾವಿಕ ವಿಭಾಗಗಳು ಮತ್ತು ಸ್ಥಳೀಯ ಆಂಶಗಳು 23 
ಭಾಗಗಳಂ ಮತ್ತು ಕೆಲವುಸಾರಿ ಪೂರ್ಣ ಸಸ್ಯಗಳು ಒಂದು ಪ್ರದೇಶದಿಂದ ಇನ್ನೊಂದ 
ಪ್ರದೇಶಕ್ಕೆ ವಲಸೆ ಹೋಗಲು ಗಾಳಿಯು ಸಹಾಯಕವಾಗಿವೆ. ಒಂದು ಹೊಸ ಸ್ಥಳದಲ್ಲಿ 
ಮೊದಲು ಬಂದು ನೆಲಸುವ ಸಸ್ಮಗಳು ಸಾಮಾನ್ಯವಾಗಿ ಗಾಳಿಯಲ್ಲಿ ಬಹುಬೇಗ ಶೂರಿ 
ಹೋಗಂವಂಥ ಹಗುರವಾದ ಬೀಜಗಳನ್ನು ಹೊಂದಿರುತ್ತದೆ. ಉದಾಹರಣೆಗೆ, ಆಡೈನ 
ಕಾರ್ಡಿಫೋಲಿಯ, ಕ್ಕಾಸುರಿನ ಇಕ್ಕಿ ಓಸೆಟಿಫೋಲಿಯಂ, ಟೂನ ಸಿಲಿಯೇಟ, ಯೂಕಿ 
ಪ್ರಸ್‌ ಗ್ಲಾಬ್ಯುಲಸ್‌, ಯೂಕಲಿಪ್ಪನ್‌ ಹೈಬ್ರಿಡ್‌ ಮತ್ತು ಹೈಮನೊಡಿಕ್ಟಯಾನ್‌ 
ಎಕ್ಸೆಲ್‌ಸಮ್‌. 


[2 


ಗಾಳಿಯಿಂದ ಉಂಟಾಗುವ ಕೆಲವು ಪ್ರತಿಕೂಲ ಪರಿಣಾವಂಗಳಿಂದರೆ, ಜೋರಾಗಿ 
ಬೀಸುವ ಗಾಳಿ ಮರಗಿಡಗಳ ಮೇಲೆ ಒತ್ತಡಬೀರಿ ಅವುಗಳ ರೆಂಬೆಗಳನ್ನು ಮುರಿಯಯ 
ಏಕೆ ಅಥಮ ಗಾಳಿ ಬೀಸುವ ದಿಕ್ಕಿನೆ ಕಡೆ ಬಾಗುವಿಕೆ ಮತ್ತು ಹೆಚ್ಚಾಗಿ ಕವಲೊಡೆಯು 
ಎಕೆ. ಒಂದೊಂದು ಸಾರಿ ಇಡೀ ಮರದ ಬೆಳವಣಿಗೆಯೇ ಕು೨ಶಿತಗೊಳ್ಳೆ ಬಹುದು. 
ಮರಗಳ ಬೆಳವಣಿಗೆ ಕುಂಠಿತಗೊಳ್ಳುವ ಮತ್ತು ವಿಕೃತಿ ಹೊಂದುವ ಪ್ರಮಾಣವು 
ಗಾಳಿಯ ಕಾಲಾವಧಿ ಮತ್ತು ವೇಗವನ್ನವಲಂಬಿಸಿರುತ್ತದೆ. ಬಿರುಗಾಳಿ ಒಮ್ಮೊಮ್ಮೆ 
ಮರಗಿಡಗಳನ್ನು ಬೇರು ಸಮೇತ ಕಿತ್ತುಹಾಕುತ್ತದೆ. ಬಿಸಿ ಅಥವಾ ಒಣ ಶೀತಲಗಾಳಿ 
ಗಳಿಂದ, ನೆಲ ಮತ್ತು ಸಸ್ಯಗಳಿಂದ ನೀರು ಆವಿಯಾಗುವುದು ಹೆಚ್ಚಾಗಿ ಸಸ್ಯಗಳು ಬತ್ತಿ, 
ಒಣಗಿ, ಸಾಯಬಹುದು. ಸಸ್ಯಗಳಿಲ್ಲದ ಶುಷ್ಕಪ್ರದೇಶಗಳಲ್ಲಿ ಬಿರುಸಾಗಿ ಬೀಸುವ 
ಗಾಳಿಯ ಕಾರಣ ಮಣ್ಣು, ಮರಳು ಕೊಚ್ಚಿಹೋಗಿ ಅಲ್ಲಲ್ಲಿ ಮರಳಿನ ದಿಬ್ಬಗಳಾಗು 
ತ್ರವೆ. 


ಎಫ 


ಮಳೆ : ಜೂನ್‌ ಮತ್ತು ಸೆಪ್ಟೆಂಬರ್‌ ತಿಂಗಳುಗಳಲ್ಲಿ ನೈಯತ್ಯ ಮಾರುತಗಳು 
ತರುವ ಮೋಡಗಳಿಂದ ದೇಶಾದ್ಕಂತ ಮಳೆ ಬರುತ್ತದೆ. ಇದಲ್ಲದೆ ಈಶಾನ್ಯ ಮಾರುತ 
ಗಳಿಂದ ಅಕ್ಟೋಬರ್‌, ನವೆಂಬರ್‌ ತಿಂಗಳುಗಳಲ್ಲಿ ದಕ್ಷಿಣದ ಹೆಚ್ಚು ಭಾಗದಲ್ಲಿ ಮಳೆ 
ಯಾಗುತ್ತದೆ. ದೇಶದ ನಾನಾ ಭಾಗಗಳಲ್ಲಿ ಬೀಳುವ ಮಳೆಯ ವ್ಯಾಪಕತೆಯಲ್ಲಿ ಬಹಳ 
ವೃತ್ಯಾಸವಿದೆ. ಚಿರಾಪುಂಜಿಯಲ್ಲಿ 12,000 ಮಿ.ಮಾ.ನಷ್ಟು ಭಾರಿ ಮಳೆಯಾದರೆ, 
ಥಾರ್‌ ಮರುಭೂಮಿಯ ಪ್ರದೇಶದಲ್ಲಿ ವ.ಳೆಯೇ ಬೀಳುವುದಿಲ್ಲ. ಆಸ್ಲ್ಯಾವರ್‌, ಬಂಗಾಳ 
ಮತ್ತು ಪಶ್ಚಿಮ ತೀರಪ್ಪದೇಶಗಳಲ್ಲಿ ಅತಿ ಹೆಚ್ಚಿನ ಮಳೆ ಬೀಳುತ್ತದೆ. ರಾಜಸ್ಥಾನ, 
ಕಛ್‌ ಮತ್ತು ಪಂಜಾಬಿನ ಕೆಲವು ಭಾಗಗಳಲ್ಲಿ ಮಳೆ ಅತಿ ವಿರಳವಾಗಿ ಬೀಳುವುದರಿಂದ 
ಶುಷ್ಕಪ್ರದೇಶಗಳಿವೆ. ಉಷ್ಣವಲಯದ ವಾಯುಗುಣವಿದ್ದು, ಫಲವತ್ತಾದ ಮಣ್ಣಿರುವ 
ಕಡೆಗಳಲ್ಲಿ ಯಾವ ಯಾವ ಬಗೆಯ ಆರಣ್ಯಗಳಿರಬೇಕೆಂಬುದನ್ನು ಮಳೆಯೇ ನಿರ್ಣಯಿ 
ಸುತ್ತದೆ. ಮಳೆಯ ವೈಪರೀತ್ಯದ ಕಾರಣ ಎರಡು ತದ್ವಿರುದ್ಧ ಬಗೆಯ ಆರಣ್ಯ 
ಗಳನ್ನು ನಮ್ಮ ದೇಶದಲ್ಲಿ ಕಾಣಬಹುದು. ಒಂದು ರಾಜಸ್ಥಾನದ ಒಣಕುರುಚಲು 


24 ಭಾರಶದಲ್ಲಿ ಸಾಮಾಜಿಕ ಆರಣ್ಯಶಾಸ್ತ್ರ 


ಕಾಡಂ, ಇನ್ನೊಂದು ಪಶ್ಚಿಮಘಟ್ಟಗಳಲ್ಲಿ ಸಮೃದ್ಧವಾಗಿರುವ ಉಷ್ಣವಲಯದ 
ತೇವದ ನಿತ್ಯ ಹರಿದ್ವರ್ಣ ಕಾಡು. 





೫ 200 ಸೆ.ಮಾ.ಗಿಂತ ಹೆಚ್ಚು 
100-200 ಸೆ.ವಿಸಾ 

50-100 ಸೆ.ಮಿ. 

20-50 ಸೆ.ಮಾ. 


ಭಾರತದಲ್ಲಿ ಮಳೆಯ ಪ್ರಮಾಣ 


ಚಿತ್ರ 2. 


ಜಗಳ ಮೊಳೆಯುವಿಕೆಗೆ ಮತ್ತು ಸಸ್ಯಗಳ ಬೆಳವಣಿಗೆಗೆ ತೇವಾಂಶ ಬಹು 
. ಅವಶ್ಯ ಮತ್ತು ಸಸ್ಯಗಳು ಮಣ್ಣಿನಿಂದ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ನೀರು 
ಬಹು ಅಗತ್ಯ. ಬರೀ ಉಷ್ಣತೆ, ಬೆಳಕು ಮತ್ತು ಮಣ್ಣು ಎಷ್ಟೇ ಉತ್ತಮವಾಗಿದ್ದರೂ 
ಸಾಕಷ್ಟು ನೀರಿಲ್ಲದಿದ್ದರೆ, ಬೀಜಗಳು ಮೊಳೆತಂ, ಬೆಳೆದು ಸಂತಾನಾಭಿವ ದ್ಧಿ ಯಾಗಲು 
ಸಹಾಯಕವಾಗುವುದಿಲ್ಲ. 


ಭಾರತದ ಸ್ವಾಭಾವಿಕ ವಿಭಾಗಗಳು ಮತ್ತು ಸ್ಥಳೀಯ ಅಂಶಗಳು 25 


ಕರ್ನಾಟಕ > 
ಮಳೆಯ ಪ್ರಮಾಣ ದ 








ದ 
ಮುಗ 


ಪ್‌ 





600 ಮಿ.ಮಾ.ನಿಂದ 900 ಮಿ.ಮಿ.ಾ. 
900 ಮಿ.ವಿಸಾ.ನಿಂದ 1500 ಮಿ.ಮಿ, 
1500 ಮಿ.ಮಾ.ನಿಂದ 2500 ಮಿ. (ನ್‌ 
2500 ಮಿ.ಮಾ.ಮತ್ತು ಅದಕ್ಷಿಂತ ಹಚ್ಚು [ಗ 





ಕರ್ನಾಟಕದಲ್ಲಿ ಮಳೆಯ ಪ್ರಮಾಣ 
ಚಿತ್ರ 3. 


26 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಇಬ್ಬನಿ: ಮರಳುಗಾಡಿನಲ್ಲಿ ಮತ್ತು ಶುಷ್ಕ ಪ್ರದೇಶಗಳಲ್ಲಿ ವಿಶೇಷವಾಗಿ ಚಳಿ 
ಗಾಲದಲ್ಲಿ ಇಬ್ಬನಿ ಬೀಳುತ್ತದೆ. ಈ ಇಬ್ಬನಿಯಿಂದೆ ಸಸ್ಮಗಳಿಗೆ ಸ್ವಲ್ಪ'ಭಾಗ ತೇವಾಂಶ 
ದೊರಕುತ್ತದೆ. ಇಬ್ಬನಿಯು ಸಣ್ಣ ಸಸಿಗಳು ಬೇಸಿಗೆಯಲ್ಲಿ ನೀರಿನ ಅಭಾವದಿಂದ 


ಸಾಯದಂತೆ ಕಾಪಾಡಲು ಸಹಾಯಕವಾಗಿದೆ. 


ಬಾಷ್ಟೀಕರಣ : ಮಳೆಯು ಮಣ್ಣಿನ ತೇವಾಂಶವನ್ನು ಹೆಚ್ಚಿಸಿದರೆ ಬಾಷ್ಟೀ 
ಕರಣ ಆದನ್ನು ಕಡಮೆ ಮಾಡುತ್ತದೆ. ನೆಲದಿಂದ ನೀರಂ ಆವಿಯಾಗುವುದಕ್ಕಿಂತ 
ಮಳೆಯ ಪ್ರಮಾಣ ಹೆಚ್ಚಾದರೆ ಮಣ್ಣಿನ ಪದರಗಳಲ್ಲಿರುವ ಲವಣಗಳು ದ್ರಾವಣ 
ರೂಪದಲ್ಲಿ ಕೆಳೆಮುಖವಾಗಿ ಹರಿಯುತ್ತವೆ : ಆದರೆ, ಮಳೆಯ ಪ್ರಮಾಣಕ್ಕಿಂತ 
ಬಾಪ್ಟೀಕರಣವೇ ಮೇಲಾದರೆ ಲವಣ ಪದಾರ್ಥಗಳು ಮಣ್ಣಿನ ಮೇಲ್ಪದರದ ಕಡೆಗೆ 
ಬಂದು ಸಸ್ಯಗಳಿಗೆ ದೊರಕದಂತಾಗುತ್ತವೆ. ಹೆಚ್ಚಿನ ಮಳೆ ಸುರಿಯುವುದು ಉಷ್ಣ 
ವಲಯದ ತೇವದ ನಿತ್ಯ ಹರಿದ್ವರ್ಣ ಕಾಡುಗಳ ವೈಶಿಷ್ಟ ವಾದರೆ, ದೀರ್ಫಕಾಲದ 
ವರೆಗೆ ಮಳೆಯೇ ಬರದೆ ಶುಷ್ಕವಾತಾವರಣವಿರುವುದು ಒಣ ಉದುರೆಲೆ ಅರಣ್ಯಗಳ 
ವೈಶಿಷ್ಟ . ಮರಗಿಡಗಳು ನೀರಿನಿಂದ ಹೀರಿಕೊಂಡ ಬೊಡ್ಡ ಪ್ರಮಾಣದ ನೀರಿನಂಶದಲ್ಲಿ 
ಕೇವಲ ಸ್ವಲ್ಪ ಭಾಗವನ್ನು ಮಾತ್ರ ಅವುಗಳು ಉಪಯೋಗಿಸಿಕೊಂಡು ಹೆಚ್ಚಿನಾಂಶ 


ವನ್ನು ಎಲೆಗಳ ಮೂಲಕ ಹೊರಗೆಡಹುತ್ತವೆ. ಸಸ್ಯಗಳ ಮೇಲೆ ಉಳಿಯುವ ಮಳೆಯ 
ನೀರು ಆವಿಯಾಗಿ ಹೋಗುತ್ತದೆ. 


ಭೂ ಅಂಶಗಳು 

ಮಣ್ಣಿನ ನಿರ್ಮಾಣ : ಪ್ರಕೃತಿಯಲ್ಲಿ ಮಣ್ಣು, ಕಲ್ಲು ಬಂಡೆಗಳಿಂದ ನಿರ್ಮಾಣ 
ವಾಗುತ್ತದೆ. ಭೂಮಿಯ ಮೇಲೆ ಹರಡಿರುವ ಕಲ್ಲುಬಂಡೆಗಳು, ವಾತಾವರಣದ ಗಾಳಿ, 
ಮಳೆ, ಬಿಸಿಲು ಮತ್ತು ಸಸ್ಯಜೀದಿಗಳ ಪ್ರಭಾವದಿಂದ ಮತ್ತು ಅವುಗಳ ಮೇಲಾಗುವ 
ಕೆಲವು ಪ್ರಾಕೃತಿಕ, ರಾಸಾಯೆನಿಕ ಕ್ರಿಯೆಗಳಿಗೆ ಸಿಲುಕಿ, ಒಡೆದು, ಚೂರಾಗಿ, ಪುಡಿ 
ಯಾಗಿ, ಮಣ್ಣಾಗುತ್ತವೆ. ಮಣ್ಣು ಅನೇಕ ಜೀವಿಗಳ ಚಟಂವಟಿಕೆಯಿಂದ ಕೂಡಿದ 
ಭೂಮಿಯ ಅತ್ಮಂತ ಮೇಲಿನ ಸ್ತರ. 


ಮಣ್ಣಿನ ಪಾರ್ಶ್ವದೃಶ್ಯ: ಒಂದು ಸ್ಥಳದ ಮಣ್ಣನ್ನು ಊರ್ಧ್ವ ಮುಖದಲ್ಲಿ 
ಕತ್ತರಿಸಿ ನೋಡಿದರೆ ಒಂದರ ಮೇಲೊಂದು ಜೋಡಿಸಿದಂತಿರುವ ಅನೇಕ ನೈಸರ್ಗಿಕ 
ಮಣ್ಣಿನ ಸ್ತರಗಳನ್ನು ಕಾಣಬಹುದು. ಇವುಗಳಿಗೆ ವಲಯಗಳೆಂದು ಹೆಸರು. ಈ 
ವಲಯಗಳು, ಮಣ್ಣಿನಲ್ಲಿರುವ ಆನೇಕ ಲವಣಗಳು ಮತ್ತು ಇತರ ಪದಾರ್ಥಗಳು 
ಭೂಮಿಯ ಮೇಲ್ಪದರದಿಂದ ಮಣ್ಣಿನೊಳಗೆ ಇಳಿದು ಅಲ್ಲಲ್ಲಿ ಶೇಖರಗೊಳ್ಳುವುದ 
ರಿಂದ ರೂಪುಗೊಳ್ಳುತ್ತವೆ. ಒಂದು ಮಣ್ಣಿನ ಪಾಶ ರ್ಯ ದೃಶ್ಯದಲ್ಲಿ ಎ, ಬಿ, ಸಿ ವಲಯ 
ಗಳಿರುತ್ತವೆ. 


ಭಾರತದ ಸ್ವಾಭಾವಿಕ ವಿಭಾಗಗಳು ಮತ್ತು ಸ್ಮಳೀಯ ಆಂಶಗಳು 27 


ಒಂದು ಕಾಲ್ಪನಿಕ ಮಣ್ಣಿನ ಪಾಶ್ವದೃಶ್ಶ ಚಿತ್ರ 4ರಲ್ಲಿನಂತಿರುತ್ತದೆ. 


3 


ಭಾರತದ ಮಣ್ಣಿನ ಮುಖ್ಯ ಪಂಗಡಗಳು : ಭಾರತದಲ್ಲಿ ಕಾಣಬರುವ 
ಮಣ್ಣನ್ನು (1) ಜಂಬಿಟ್ಟಿಗೆ ಮಣ್ಣು (2) ಕೆಂಪ್ರ ಮಣ್ಣು (3) ಕಪ್ಪು ಮಣ್ಣು 
(4) ಮೆಕ್ಕಲು ಮಣ್ಣು (5) ಮರಳುಗಾಡಿನ ಮಣ್ಣು ಮತ್ತು (6) ಲವಣಕ್ಷಾರ 
ಮಣ್ಣು, ಹೀಗೆ ಆರು ಪಂಗಡಗಳಾಗಿ ವಿಂಗಡಿಸಬಹುದು. 
ಸಂಟ ಎದೆ ಫೊಎನೆ, ಸುಖಾ 


ಸಲ ವಾಗಿ ವಿಧಟನೆಮೂಕಮ್ದು 
ಭಾಗಕಃ ಹಿಡಟವೆ ಯಾದನ್ನು 





ಪುಢಾತುಡೆ ದೆಸ್ತು ವಿನಿಂದ ಸೂತಿದ 





Brey ಅತ್ಯಂತ ಹೆಚ್ಚಿನ ಕಪ್ಪ, ವಲಂ 
W ಹಾಕಾ ಒಹಿಬ್ಣದ ದಲು 
ಶಪ್ರಷಿಗಳ್ಳು ಟಃ * (ಪುರಪೊೌಲಸಲಛ್ಟ ಪಾಮೋಾ 
ಇದ ಮಸ್ತು) ಆಲುಗಳು . ಓಪಂಡ ಸೆನಿಲಸಲ್ಲ ಪಾಮಾಸ್ತ್ರ) 





ಡು ಅಗೆ ವೆೊದ್ಯದೆ ವಟಂತ 


ಣೆ ಪ್ರದೇಶ ಆದರೆ 4ಗು೧ಗಟು 
ಇಾಣ ಬರುತ್ತವೆ 





ಮಿಿಪ ಅಥ ಸರ್ಜ್ಯ ವಸುಗಳ 
ವಸ್ತ್‌ 
ಪರಮಾವಣ ನೇ೩ರೇಜಪಲಯು 





* (ಮಿತುಛಗೆ ಮದ್ಯಾಂ ತದ 
ಹ್ರೆಡಿತಾಣ ಹಲ್ಲ ಮತ್ತು 
ಬುವಿಬಗೆಟ್ಟು 


ವಿಶೆಚನೆ ಬಾಗದ 
ಪೆಟ್ಟು ಬಂದೆಗಳು 





ಳ್ಳ 
ಚಿತ್ರ 4: ಮಣ್ಣಿನ ವಿವಿಧ ಸ್ತರಗಳನ್ನು ತೋರಿಸುವ ರೇಖಾ ಚಿತ್ರ 


(1) ಜಂಬಿಟ್ಟಿಗೆ ಮಣ್ಣು : ಜಂಬಿಟ್ಟಿಗೆ ಮಣ್ಣು, ಭೂಮಿಯ ಮೇಲ್ಬದರದಿಂದ 
ಆವಿಯಾಗುವ ನೀರಿನ ಪ್ರಮಾಣಕ್ಕಿಂತ ಮಳೆಯ ಪ್ರಮಾಣ ಹೆಚ್ಚಾಗಿ ಮಣ್ಣಿನಲ್ಲಿ 
ಅಡಗಿರುವ ಲವಣಗಳು ಕೆಳಪದರಗಳ ಕಡೆಗೆ ಹರಿದು ಹೋಗುವುದರಿಂದ ನಿರ್ಮಾಣ 
ವಾಗುತ್ತದೆ. ಜಂಬಿಟ್ಟೆಗೆ ಮಣ್ಣನಲ್ಲಿ ಅಧಿಕ ತೇವಾಂಶ ಮತ್ತು ಶಾಖದ ಕಾರಣ 
ಸೂಕ್ಷ್ಮಜೀವಿಗಳ ಚಟುವಟಿಕೆ ತೀವ್ರಗೊಂಡು, ಮಣ್ಣಿನಲ್ಲಿರುವ ಅನೇಕ ಜೈವಿಕ 
ಪದಾರ್ಥಗಳು ಕೊಳೆತು, ಕಪ್ಪೇರಿ ಶೇಖರವಾಗುತ್ತವೆ. ನಿಜವಾದ ಜಂಬಿಟ್ಟಿಗೆ ಮಣ್ಣಿ 
ನಲ್ಲಿ ಕೊಳವೆಯಾಕಾರದ ಪೊಳ್ಳು ಗಳಿದ್ದು ಅವುಗಳ ಮೂಲಕ ನೀರು ಕೆಳಭಾಗದ ಕಡೆಗೆ 
ಸೆಳೆಯಲ್ಪಡುತ್ತದೆ. ಇದರಿಂದಾಗಿ ಬೇಸಿಗೆಯಲ್ಲಿ ಜಂಬಿಟ್ಟಿಗೆ ಮಣ್ಣು ಸಂಪೂರ್ಣವಾಗಿ 
ತೇವಾಂಶ ರಹಿತವಾಗುತ್ತದೆ ಮತ್ತೂ ಅದರ ೧ ಮೌಲ್ಯವೂ ಕೂಡ 7ಕ್ಕಿಂತ ಕಡಮೆ 
ಇರುತ್ತದೆ. ಇಂತಹೆ ಮಣ್ಣಿನ ಪ್ರದೇಶಗಳಲ್ಲಿಯೇ ಅಗಲ ಎಲೆಗಳ ಮರಗಳ ಉಷ್ಣ 


28 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ವಲಯದ ಕಾಡುಗಳಿರುತ್ತವೆ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಎರಡು ವಿಧಗಳಿವೆ : ದು 
ಪ್ರಥಮದರ್ಜೆಯ (ಮೇಲ್ಮಟ್ಟದ) ಜಂಬಿಟ್ಟಿಗೆ ಮಣ್ಣು. ಇನ್ನೊಂದು ದ್ವಿತೀಯ 
ದರ್ಜೆಯ (ಕೆಳಮಟ್ಟದ) ಜಂಬಿಟ್ಟಿಗೆ ಮಣ್ಣು. ಪ್ರಥಮ ದರ್ಜೆಯ ಜಂಬಿಟ್ಟಿಗೆ 
ಮಣ್ಣಿನಲ್ಲಿ ಪೊಟ್ಕಾಶ್‌, ಸುಣ್ಣ ಮತ್ತು ರಂಜಕಾಮ್ಲಗಳು ಕಡಮೆ ಪ್ರಮಾಣದಲ್ಲಿರು 
ತ್ತವೆ. ಈ ಬಗೆಯೆ ಮಣ್ಣು ಮಧ್ಯ ಪ್ರದೇಶದ ಕೆಲವು ಭಾಗೆಗಳು, ಅಸ್ಸಾಮ್‌, 
ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕ, ಕೇರಳ, ಮತ್ತು ಪೂರ್ವಘಟ್ಟ ಪ್ರದೇಶ 
ಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ತೇಗ ಮತ್ತು ಸಾಲ್‌ ಮರಗಳು ಜಂಬಿಟ್ಟಿಗೆ 
ಮಣ್ಣಿನಲ್ಲಿ ಬೆಳೆಯುವುದಿಲ್ಲ: ಆದರೆ, ಅನಕಾರ್ಡಿಯಮ್‌ ಆಕ್ಸಿಡೆಂಟೇಲ್‌, ದಾಲ್‌ 
ಬದ್ದಿಯ ಲ್ಯಾಟಿಫೋಲಿಯಂ, ಸ್ವೈಟೇನಿಯ ಮಹಾಗನಿ ಮತ್ತೂ ಸ್ವೈಟೀನಿಯ 
ಮ್ಯಾಕ್ರೊಫಿಲ್ಲ, ಗ್ಲೈಲಿಯ ಗ್ಲೈಲೊಕಾರ್ಪ ಜಾತಿಯ ಮರಗಳು ಚೆನ್ನಾಗಿ ಬೆಳೆಯು 
ತ್ತವೆ. ದ್ವಿತೀಯ ದರ್ಜೆಯ ಜಂಬಿಟ್ಟಿಗೆ ಮಣ್ಣು ಪ್ರಥಮ ದರ್ಜೆಯ ಜಂಬಿಟ್ಟಿಗೆ 
ಮಣ್ಣಿನಿಂದ ರೂಪುಗೊಳ್ಳುತ್ತದೆ. ಈ ಬಗೆಯ ಜಂಬಿಟ್ಟಿಗೆ ಮಣ್ಣು ಕಣಿವೆ ಮತ್ತು 
ಇಳಿಜಾರು ಪ್ರದೇಶಗಳಲ್ಲಿರುತ್ತದೆ. ಕೆಳದರ್ಜೆಯ ಜಂಬಿಟ್ಟಿಗೆ ಮಣ್ಣು ನುಣುಪಾದ 
ಮಣ್ಣಿನ ಕಣಗಳಿಂದ ರೂಪಿತವಾಗಿ ಕಪ್ಪಗೂ ನುಣುಪಾಗಿಯೂ ಇದ್ದು, ಕೊಳೆತ 
ಜೈವಿಕ ಪದಾರ್ಥಗಳಿಂದ ಕೂಡಿರುತ್ತದೆ. ಇಂತಹ ಮಣ್ಣುಗಳಲ್ಲಿ ಸಾಲ್‌ ಮತ್ತೂ 
ತೇಗದ ಮರಗಳು ಸಮೃದ್ಧವಾಗಿ ಬೆಳೆಯಂತ್ತವೆ. 


(2) ಕೆಂಪು ಮಣ್ಣು : ಕೆಂಪು ಗೋಡು ಮತ್ತು ಹಳದಿ ಮಣ್ಣುಗಳು ಈ ಮಣ್ಣಿನ 
ಗುಂಪಿನಲ್ಲಿ ಸೇರುತ್ತವೆ. ಈ ವಿಧದ ಮಣ್ಣುಗಳು ಡೆಕ್ಕನ್‌ನ ಕೆಲವು ಭಾಗಗಳು, 
ಪೂರ್ವ ಮತ್ತು ಪಶ್ಚಿವಂ ಸಮುದ್ರತೀರಗಳನ್ನು ಬಿಟ್ಟು ಈ ದೇಶದ ಪರ್ಯಾಯ 
ದ್ವೀಪದಲ್ಲಿವೆ. ಈ ಬಗೆಯ ಮಣ್ಣು ಸುಲಭವಾಗಿ ಪುಡಿ ಪಡಿಯಾಗುವ ಹಗಂರವಾದ 
ಮಣ್ಣಿನ ಕಣಗಳಿಂದ ಕೂಡಿ ಪೊಳ್ಳು ಪೊಳ್ಳಾಗಿರುತ್ತದೆ. ಸಂಣ್ಣ. ರಂಜಕಾಮ್ಲ 
ಮತ್ತು ಸಾರಜನಕಾಂಶಗಳು ಈ ಮಣ್ಣಿನಲ್ಲಿ ಕಡಮೆ, 


(3) ಕಷ್ಟು ಮಣ್ಣು: ಈ ಮಣ್ಣು ಗಳು, ಮಹಾರಾಷ್ಟ್ರದ ಕೆಲವು ಭಾಗಗಳು. 
ಗುಜರಾತ್‌, ಮಧ್ಯಪ್ರದೇಶ, ಆಂಧ್ರಪ್ರದೇಶ, ತಮಿಳುನಾಡಂ ಮತ್ತು ಕರ್ನಾಟಕ 
ದಲ್ಲಿವೆ. ಟೈಟೇನಯಂ ಭರಿತ ಮ್ಯಾಗ್‌ನಟೈಟ್‌ ಧಾತುವಿನಿಂದ ಕೂಡಿದ ಕಾರಣ 
ಮಣ್ಣಿನ ಬಣ್ಣ ಕಪ್ಪಾಗಿರುತ್ತದೆ. ಇದರ ಆಳ ಕೆಲವೇ ಸೆ.ಮಾ.ಗಳಿಂದ ಹಿಡಿದು 
ಆರು ಮಾಟರ್‌ಗಳ ವರೆಗಿರುತ್ತದೆ. ಬೇಸಿಗೆಯಲ್ಲಿ ಮಣ್ಣಿನ ತೇವಾಂಶ ಸಂಪೂರ್ಣವಾಗಿ 
ಆರಿ, ಆಳವಾದ ಕೊರಕಲುಗಳಾಗುತ್ತ ವೆ. ಇವು ಫಲವತ್ತಾದ ಮಣ್ಣುಗಳು. ಇವುಗಳಲ್ಲಿ 
ಸುಣ್ಣ ಮತ್ತು ಪೊಟ್ಯಾಷ್‌ ಅಂಶಗಳು ಯಥೇಷ್ಟವಾಗಿದ್ದು ಸಾರಜನಕದ ಕೊರತೆ 
ಇರುತ್ತದೆ. ವ್ಯವಸ್ಥಿತ ನೀರಾವರಿ ಕ್ರವಂವನ್ನನುಸರಿಸಿದರೆ ಈ ಮಣ್ಣುಗಳಿಂದ ಹೆಚ್ಚಿನ 
ಪೃಯೋಜನ ಪಡೆಯಬಹುದು, 


ಭಾರತದ ಸ್ವಾಭಾವಿಕ ವಿಭಾಗಗಳು ಮತ್ತು ಸ್ಥಳೀಯ ಅರಶಗಳು 20 
4 ಮೆಕ ಲ ಮಣ್ಣು : ಮೆಕ್ಕಲು ಮಣ್ಣು . ಹಂಜಾಬ್‌, ಉತ ರಪ ದೀಪ, 
"0 
| ಣ ಜು ಓ pi 


ಅಸ್ಸಾಮ್‌, ಬಂಗಾಳ, ಒರಿಸ್ಸಾ, ತಮಿಳುನಾಡಿನ ನದೀಮುಖಜಭೂಮಿಗಳಲ್ಲಿ ಮತ್ತು 


ಕರ್ನಾಟಿಕ 
ನಿನಿಧ ಬಗೆಯ ಮಣ್ಣು ಗಳು 





ಟ್ರ್ಯಾಪ್‌ ಮಣ್ಣು ಗಾರ್‌ 
ಗಾಢ ಕಪ್ಪು ಮಣ್ಣು ಔಷ 
ಮಿಶ್ರಿತ ಕೆಂಪುಮತ್ತು ಕಪ್ಪು ಮಣ್ಣು ವ 
ಬಂಬಿಟ್ಟಿಗೆ ಮಣ್ಣು 82222 
ಕೆಂಪ ಮಣ್ಣು 77೫77) 
ದಟ್ಟ ಕಂದು ಜೇಡಿ 
ಜಂಪುಗೋಡು ಲು 


ಚಿತ್ರ 5 : ಕರ್ನಾಟಕದ ವಿವಿಧ ಬಗೆಯ ಮಣ್ಣುಗಳು 


30 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ರ 


ಲ್ಲ 4 


ಪ್ರದೇಶಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತದೆ. ಉತ್ತರ ಭಾರತದ ಹಳೆಯ ಮೆಕ್ಕಲು 
ಣ್ಣು ಪ್ರದೇಶಗಳಲ್ಲಿ ಸಾಲ್‌ ಮರದ ಅರಣ್ಯಗಳಿವೆ ಮತ್ತು ಹೊಸದಾಗಿ ರೂಪಿತ 
ಎದ ಮೆಕ್ಕಲು ಮಣ್ಣು ಪ್ರದೇಶಗಳಲ್ಲಿ ದಾಲ ೫ಬರ್ಜಿಯ ೧ ಸಿನ್ಸು, ಅಕೇಶಿಯ ಕೆಟಚು 
ತ್ತು ಇತರ ಉದುರೆಲ ಮರಗಿಡಗಳಿದೆ. ಹಳೆಯ ಮೆಕ್ಕಲು ಮಣ್ಣುಗಳಲ್ಲಿ ಸಸ್ಯ 
ಬಂಧದ ಕೊಳೆತ ಪದಾರ್ಥಗಳು, ಸುಣ್ಣ ಮತ್ತು ೭ಜಕಾಮ್ಲ್ಮಗಳ ಕೊರತೆ ಇರುತ್ತದೆ. 
ಹೃಪ್ಪತ್ರ ನದಿಯ ಬಯಲಿನಲ್ಲಿರುವ ದ ಮಣ್ಣು ಸಾಮಾನ್ಯವಾಗಿ ಹುಳಿ 
ಣ್ಣಾಗಿದ್ದು ಆ ಮಣ್ಣಿನ pಗ ಮೌಲ್ಯ 4.5 ರಿಂದ 6. 0" ಇರುತ್ತದೆ ದೆ. 


$Y 


(ಣಿ 


£L 


(5) ಮರಳುಗಾಡಿನ ಮಣ್ಣು : ಈ ಬಗೆಯ ಮಣ್ಣು ರಾಜಸ್ಥಾನದ ಮರುಭೂಮಿ 
ಯಶ್ಗಿದೆ. ಇವು ರಾಜಸ್ಥಾ ಸ್ಮಾನದಲ್ಲಿ 2 ವಿಸ್ತಾರವಾಗಿ ಹರಡಿಕೊಂಡಿವೆ. ಇವುಗಳು ಲವಣ 
ಕ್ಷಾರ ಮಣ್ಣುಗಳಾಗಿದ್ದು ಇವುಗಳ pH ಮೌಲ್ಯ 7.2 ರಿಂದ 9.2ರ ಒಳಗಿರುತ್ತದೆ. 
ಇವುಗಳ ಲವಣತ್ತ ಸಸ್ಕಗಳಿಗೆ ಹಾನಿಕಾರಕವಾಗುವ ಮಟ್ಟದಲ್ಲಿರುವುದಿಲ್ಲ. ಈ ಮಣ್ಣ 
ನಲ್ಲಿ ದಶಲಕ್ಷಕ್ಕೆ 1 ರಿಂದ 7 ಭಾಗದಷ್ಟು ಅಜೈವಿಕ ಮೂಲದ ನೆಟ್ಟೀಟುಗಳಿದ್ದು ಮಳೆ 
ಗಾಲದಲ್ಲಿ ಸಸ್ಮಗಳ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. 


(6) ಲವಣಕ್ಷಾರ ಮಣ್ಣು : ಈ ಬಗೆಯ ಮಣ್ಣುಗಳು ರಾಜಸ್ಥಾನ, ಪಂಜಾಬ್‌, 

ರಪ್ಪ ದೇಶ. ಉತ್ತರ ಬಿಹಾರ, ಮಹಾರಾಷ್ಟ್ರದ ಕೆಲವು ಭಾಗಗಳು, ಆಂಧ್ರ 
ಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡುಗಳಿ್ಲಿವೆ. ಕ್ಯಾಲ್ಸಿ ಮ್‌, ಸೋಡಿ 
ಯಮ್‌ ಮತ್ತು ಮೆಗ್ಗೀಶಿಂ ಯಮ್‌ ಲವಣಗಳಿಂದ ಕೂಡಿರುವುದು ಈ ಮಣ್ಣುಗಳ 
ವೈಶಿಷ್ಟ್ಯ... ಈ ಲವಣಗಳು ಮಣ್ಣಿನ ಬಹು ಸೂಕ್ಷ್ಮನಾಳಗಳ ಮೂಲಕ ಹೊರ 
ಪದರಗಳ ಕಡೆಗೆ ಸೆಳೆಯಲ್ಪಟ್ಟು ಅಲ್ಲಿ ಶೆ:ಖರಗೊಳು ತ್ತವೆ. ಉತ್ತರಪ್ರದೇಶದ ಕೆಲವು 
ಭಾಗಗಳಲ್ಲಿ ಮತ್ತು ಪಂಜಾಬಿನಲ್ಲಿ ಸತತವಾಗಿ ನೀರು ಹಾಯಿಸುವುದರಿ:ದಾಗಿ ವಂಣ್ಣು 
ಲನಣಯಾಕ್ರವಗದ್‌. ಇಂತಹ ಲವಣಯುಕ್ತ ಮಣ್ಣುಗಳಿರುವ ಪ್ರದೇಶಗಳ ಮೇಲ 
ಅಕೇಶಿಯ ನಿಲೋಟಿಕ, ಪ್ರೊಸಾಪಿಸ್‌ ಜುಲಿ ರ ಮತ್ತು ಪ್ರೊಸಾಪಿಸ್‌ ಸ್ಪೈ, ಸಿಜೆರ 

ಜಾತಿಯ ಮರಗಳನ ಸ ನೆಡಬಹುದಾ. 


ಮರಗಳಿಗೆ ಬೇಕಾದ ಮಣ್ಣು : ಅನೇಕ ಜಾತಿಯ ಮರಗಳು ಒಂದೇ ಬಗೆಯ 
ಮಣ್ಣಿನಲ್ಲಿ ಬೆಳೆಯಬಲ್ಲವಾದರೂ ಕೆಲವು ಜಾತಿಗಳು ಮಾತ್ರ ವಿಶಿಷ್ಟ ಬಗೆಯ 
ಮಣ್ಣನ್ನು ಅಪೇಕ್ಷಿಸುತ್ತವೆ. ತೇಗದ ಮರ ಅನೇಕ ಬಗೆಯ ಮಣ್ಣುಗಳಲ್ಲಿ ಬೆಳೆಯ 
ಬಲ್ಲದು; ಅದರೆ, ಅದು ಆಳವಾದ, ತೇವಭರಿತ, ಫಲವತ್ತಾದ ಮತ್ತು ಸುಣ್ಣಾಂಶ 
ಯುಕ್ತ, ನೀರು ಬಸಿಯುವ ಮಣ್ಣನ್ನು ಆಪೆ ಪೇಕ್ಷಿಸುತ್ತದೆ. 


ಸಾಲ್‌ ಜಾತಿಯ ಮರವೂ ಸಹ ನೀರು ಚೆನ್ನಾಗಿ ಬಸಿಯುವ ಫಲವತ್ತಾದ 
ಮತ್ತು ಸ್ವಲ್ಪ ಅವ್ಲಾತೆಯಿರುವ ಮಣ್ಣನ್ನು ಬಯಸುತ್ತದೆ. 


ಭಾರತದ ಸ್ವಾಭಾವಿಕ ವಿಭಾಗಗಳು ಮೆತ್ತು ಸ್ಥಳೀಯ ಆಂಶಗಳು 31 


ಶ್ರೀಗಂಧದ ಮರ ಕ್ಷಾರ, ಲವಣ ಮತ್ತು ಆಳವಿಲ್ಲದ ಒರಟಾದ ಮಣ್ಣಿನಲ್ಲಿ 
ಬೆಳೆಯುತ್ತದೆ. ಕ್ಷಾರ ಮಣ್ಣುಗಳಲ್ಲಿ ಕೆಲವೇ ಬಗೆಯ ಮರಗಳು ಬೆಳೆಯುತ್ತವೆ. 
ಉದಾಹರಣೆಗೆ ಬಾಬುಲ್‌, ಪಲಾಸ್‌ ಮತ್ತು ನೀಮ್‌. 

ರೋಸ್‌ ಲಉಡ್‌ ಮರ ಹೆಚ್ಚು ತೇವಾಂಶವಿರುವ ಗೋಡು ಮೆಕ್ಕಲು ಮಣ್ಣು 
ಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. 

ಸ್ಪ್ರೂಸ್‌ ಜಾತಿಯ ಮರ ವಿವಿಧ ರಚನೆಯ ಮತ್ತಾ pಗ ಮೌಲ್ಯದ ಅನೇಕ 
ಬಗೆಯ ಮಣ್ಣುಗಳಲ್ಲಿ ಬೆಳೆಯುತ್ತದೆ. 

ಸಿಸ್ಸು ಮತ್ತು ಖೈರ್‌ ಮರಗಳು ಸುಣ್ಣಕಲ್ಲಿನ ಮೆಕ್ಕಲು ಮಣ್ಣುಗಳಲಿ ಚೆನ್ನಾಗಿ 
ಬೆಳೆಯಬಲ್ಲವು. 

ಅನೇಕ ಕೋನಿಫೆರಸ್‌ ಜಾತಿಯ ಮರಗಳು ಸಮಶೀತೋಷ್ಣ ವಾಯುಗುಣದ 
ಉತ್ತರ ಪ್ರದೇಶಗಳಲ್ಲಿ, ಸಾರಜನಕಾಂಶ ಯಥೇಷ್ಟವಾಗಿರುವ, ಆಮ್ಲತೆ ತೆಯಿಂದ ಕೂಡಿದ 
ಫಲವತ್ತಾದ ಮಣ್ಣಿ ನಲ್ಲಿ ಬೆಳೆಯುತ್ತವೆ 

ಕ್ಯಾಸುರಿನ ಮರ ಸಮಂದ್ರ ಶೀರದ ತೇವಭರಿತ ಆಳವಾದ ಮರಳು ಮಣ್ಣನಲ್ಲಿ 
ಚೆನ್ನಾಗಿ ಬೆಳೆಯ ಮುತ್ತದೆ. 


ಭೂಸ್ವ ರೂಪ ಲಕ್ಷಣ: ಒಂದು ಪ್ರದೇಶದ ಸ್ವರೂಪ ಲಕ್ಷಣಗಳು, ವಾಯು 
ಗುಣ ಮತ್ತು ಭರ್ಭೂಂಣಗಳು ಒಟ್ಟಿಗೆ ಸೇರಿ ಅರಣೃಸಸ್ಯಸಮೂಪದ ಬೆಳವಣಿಗೆಯ 
ಮೇಲೆ ಬಹುಮಟ್ಟಿನ ಪ್ರಭಾವ ಬೀರುತ್ತ ಭೂಸರೂಪ ಪ ಲಕ್ಷಣಗಳ ಕೆಳಗೆ ಬರುವ 
ಉಪ ಅಂಶಗಳೆಂದರೆ : : (1) ಸರಾಸರಿ ಎತ್ತ ತ್ತರ (2) ಮುಖ (ತಿ) ಇಳಿಜಾರಿನ ಮಟ್ಟ 
ಮತ್ತು (4) ಬಸಿಯುವಿಕೆ. 


ಒಂದು ಪ್ರದೇಶದ ಸರಾಸರಿ ಎತ್ತರ, ಅಲ್ಲಿ ಬೀಳುವ ಮಳೆಯ ಪ್ರಮಾಣ, 
ಉಷ್ಣತಾಮಾನ, ಬೆಳಕು, ಗಾಳಿ, ಆರ್ದ್ರತೆ ಮತ್ತು ಮಣ್ಣಿನ ಗುಣಗಳ ಮೇಲೆ ಪ್ರಭಾವ 
ಬೀರುತ್ತದೆ. 

ಹಿಮಾಲಯ ಪರ್ವತ ಶ್ರೇಣಿಗಳ ಪ್ರದೇಶಗಳಲ್ಲಿ ಆ ಪ್ರದೇಶದ ಎತ್ತ 
ದಂತೆಲ್ಲ 'ಮಳೆಯ ಪ ಪ್ರಮಾಣವೂ 1300 ಮಾ. ಸರಾಸರಿ ಎತ್ತರದವರೆಗೆ ಗ ತ್ತ 
ಹೋಗಿ ನಂತರ ಇಳಿಮುಖವಾಗುತ್ತದೆ. ಆ ಪ್ರದೇಶಗಳಲ್ಲಿ ಸುರಿಯುವ ಹಮ 
ಕೂಡ ಕೋನಿಫರ್‌ ಜಾತಿಯ ಮರಗಳ ಪ್ರನರಾಭಿವೃ ದ್ವಿಯ ಮೇಲೆ ಶೀತಲ ಪ್ರದೇಶದ 
ಮುಖಗಳಲ್ಲಿ ಪ್ರಭಾವ ಬೀರುತ್ತದೆ. ಸರಾಸರಿ ಎತ್ತರ ಹೆಚ್ಚಿದಂತೆಲ್ಲ ಉ SE 
ಕಡಮೆಯಾಗುತ್ತ ಹೋಗುತ್ತದೆ. ಇದರಿಂದಾಗಿ ಅಲ್ಲಿ ಬೆಳೆಯುವ ಸಸ್ಯಗಳ ಬೆಳವಣಿ 
ಗೆಯ ಕಾಲ ಕಡಮೆಯಾಗುತ್ತದೆ. ಉನ್ನತ ಪ್ರದೇಶಗಳಲ್ಲಿ ಬೆಳಕಿನ ತೀಕ್ಷ್ಣತೆ ಹೆಚ್ಯಾ 
ಗಿರುವುದರಿಂದ ಮತ್ತು ಸೂರ್ಯನ ತೀಕ್ಷ್ಣ ನೀಲಲೋಹಿತಾತೀತ ಕಿರಣಗಳ ವಿಕಿರಣ 


32 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರಿ 


ಯಿಂದ ಸಸ್ಯಗಳ ಬೆಳವಣಿಗೆ ಕುಂಠಿತವಾಗಿ ಅವು ಸಣ್ಣವಿರುವಾಗಲೇ ಕವಲೊಡೆದು 
ಕುರುಚಲಿನಂತೆ ಬೆಳೆಯುತ್ತವೆ. ಸರಾಸರಿ ಎತ್ತರ ಹೆಚ್ಚಿದಂತೆಲ್ಲ ಒಂದಂ ಮಟ್ಟದ 
ವರೆಗೆ ಗಾಳಿಯ ವೇಗವೂ ಅಧಿಕವಾಗುತ್ತದೆ. ಅನಂತರ ಅದು ಹೆಚ್ಚು ಕಡಮೆ ಸ್ಥಿರ 
ವಾಗುತ್ತದೆ. ಉಷ್ಣತಾಮಾನ ಕಡಮೆ ಇರುವ ಉನ್ನತ ಪ್ರದೇಶಗಳಲ್ಲಿ ಹೆಚ್ಚು 
ಆರ್ದ್ವತೆ ಇಲ್ಲದಿರುವುದರಿಂದ ಸಸ್ಯಗಳು ವಾತಾವರಣಕ್ಕೆ ತಕ್ಕಂತೆ ಹೊಂದಿಕೊಂಡು 
ತಮ್ಮಲ್ಲಿರುವ ತೇವಾಂಶ ಅಧಿಕ ಪ್ರಮಾಣದಲ್ಲಿ ಆವಿಯಾಗಿ ಹೋಗದಂತೆ ಕೆಲವು 
ಮಾರ್ಪಾಡು ಮಾಡಿಕೊಳ್ಳುತ್ತವೆ. ಇಳಿಜಾರು ನೀರು ಬಸಿಯುವಿಕೆ, ಮಣ್ಣಿನ ಕೊಚ್ಚಣೆ 
ಮತ್ತು ಮಣ್ಣಿನಲ್ಲಿರುವ ಸಾವಯವ ಪದಾರ್ಥಗಳ ಮೇಲೆ ಪ್ರಭಾವ ಬೀರುತ್ತದೆ. 
ಹಿಮಾಲಯದ ದಕ್ಷಿಣ ಇಳಿಜಾರು ಪ್ರದೇಶಗಳು ನೈಯತ್ಯ ಮಾರುತಗಳಿಂದುಂಟಾಗುವ 
ಮಳೆಯಿಂದಾಗಿ ಮಣ್ಣಿನ ಸವೆತಕ್ಕೆ ತುತ್ತಾಗುತ್ತವೆ. ಅಷ್ಟು ಕಡಿದಾಗಿರದ ಇಳಿಜಾರು 
ಪ್ರದೇಶಗಳು ಸ್ಮಳೀಯವಾಗಿ ನೀರು ಬಸಿಯುವುದನ್ನು ಉತ್ತಮಗೊಳಿಸಿ ಸಸ್ಯಗಳ 
ಅಭಿವೃದ್ಧಿಗೆ ಸಹಾಯಕವಾಗಿವೆ. 


ಜೀವದೂಲದ ಅಂಶಗಳು 


ವಲಸೆ ಬೇಸಾಯ : ಮಾನವನು ಹುಲ್ಲಿನ ಬೀಜಗಳನ್ನು ಆಹಾರವಾಗಿ ಉಪ 
ಯೋಗಿಸಬಹಂದೆಂದು ಕಂಡುಕೊಂಡಾಗಿನಿಂದಲೂ ಅವನು ಆಹಾರಕ್ಕಾಗಿ ಬಗೆಬಗೆಯ 
ಹುಲ್ಲುಗಳನ್ನು ತನ್ನ ಭೂಮಿಯಲ್ಲಿ ಬೆಳೆಯಲು ಪ್ರಾರಂಭಿಸಿದನು. ಕೆಲವು ಕಾಲದ 
ಮೇಲೆ ಅವನಿಗೆ ತನ್ನ ಪ್ರೆದೇಶದೆ ಜೆಳೆ ವರ್ಷದಿಂದ ವರ್ಷಕ್ಕೆ ಇಳಿಮುಖವಾಗುವುದು 
ಗಮನಕ್ಕೆ ಬಂದು ಆ ಪ್ರದೇಶವನ್ನು ತೊರೆದು ಅಲ್ಲಿಂದ ದೂರದ ಇನ್ನೊಂದು ಅರಣ್ಯ 
ಪ್ರದೇಶಕ್ಕೆ ವಲಸೆ ಹೋಗಿ, ಅಲ್ಲಿಯ ಮರಗಿಡಗಳನ್ನು ಕಡಿದು, ಸುಟ್ಟು, ಆ ಪ್ರದೇಶ 
ವನ್ನು ಬೇಸಾಯಕ್ಕಾಗಿ ಉಪಯೋಗಿಸಿಕೊಳ್ಳತೊಡಗಿದ, ಇದೇ ರೀತಿ ಆವನು ಒಂದು 
ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಹೋಗುವುದು ಪುನರಾವರ್ತನೆಯಾಗು 
ತ್ತಿತ್ತು. ಇದರಿಂದಾಗಿ ಅರಣ್ಯ ಪ್ರದೇಶಗಳು ಒಂದೇ ಸಮನೆ ನಾಶವಾಗುತ್ತಿದ್ದವು. 
ಹೀಗೆ ವಲಸೆ ಹೋಗಿ ಬೇಸಾಯ ಮಾಡುವ ವಿಧಾನಕ್ಕೆ ವಲಸೆ ಬೇಸಾಯವೆಂದು 
ಹೆಸರು. ಈಗಲೂ ಸಹ ಅಸ್ಸಾಮ್‌, ಅರುಣಾಚಲಪ್ರದೇಶ, ಮೇಘಾಲಯ, ಬಿಹಾರ, 
ಮಧ್ಯಪ್ರದೇಶ, ಮಹಾರಾಷ್ಟ್ರ, ಒರಿಸ್ಸಾ ರಾಜ್ಯಗಳ ಕೆಲವು ಮೂಲ ನಿವಾಸಿಗಳು 
ಮತ್ತು ಅರಣ್ಯವಾಸಿಗಳು ವಲಸೆ ಬೇಸಾಯವನ್ನು ಅನುಸರಿಸುವುದು ಕಂಡುಬರುತ್ತದೆ. 
ಅರಣ್ಯಗಳನ್ನು ಕಡಿಯುವುದು ಮತ್ತು ಇಂಥ ಕಡಿದ ಪ್ರದೇಶಗಳಿಗೆ ಬೆಂಕಿ ಹಾಕಿ ಸುಡು 
ವುದರಿಂದ ಮೊಟ್ಟಮೊದಲು ಆ ಪ್ರದೇಶಗಳಲ್ಲಿ ಬೆಳೆದ ಸಸ್ಯಗಳು ನಾಶ ಹೊಂದುತ್ತವೆ. 
ವಲಸೆ ಬೇಸಾಯಗಾರರು ಆ ಪ್ರದೇಶಗಳನ್ನು ತೊರೆದು ಹೋದರೂ ಅವು ಪುನಃ 
ಹುಟ್ಟಿಕೊಳ್ಳುವ ಸಂಭವ ಕಡಮೆ. ಮಣ್ಣಿನಲ್ಲಿರಂವ ಸಾವಯವ ಪದಾರ್ಥಗಳು ಮಳೆ 


ಭಾರತದ ಸ್ವಾಭಾವಿಕ ವಿಭಾಗಗಳ: ಮತ್ತು ಸ್ಪಳೀಯ ಅಂಶಗಳು... 33 
ತ = 6 


ಯಿಂದ ಕೊಚ್ಚಿಹೋಗಿ ಆ ಪ್ರದೇಶಗಳ ಫಲವತ್ತತೆ ಕಡಮೆಯಾಗುವುದರಿಂದ ಅಲ್ಲಿ 
ಬರೀ ಹುಲ್ಲು ಮಾತ್ರ ಬೆಳೆಯುತ್ತದೆ. 


ಮೇಯುವಿಕೆ : ದನಕರುಗಳು ಅರಣ್ಯಗಳಲ್ಲಿ ಮೇಯುವುದರಿಂದ ನೈಸರ್ಗಿಕ 
ವಾಗಿ ಹುಟ್ಟಿಕೊಳ್ಳುವ ಮರಗಿಡಗಳ ಸಸಿಗಳು ನಾಶವಾಗಿ ಅವುಗಳ ಸಂಖೆ 5 ವರ್ಷದಿಂದ 
ವರ್ಷಕ್ಕೆ ಕಡಮೆಯಾಗುತ್ತ ಹೋಗುತ್ತದೆ. ಜಾನುವಾರಂಗಳು ಸಣ್ಣ ಸಣ್ಣ ಸಸಿ 
ಗಳನ್ನು ತುಳಿದು ಹಾಳುಮಾಡುವುದಲ್ಲದೆ. ಇವುಗಳ ತುಳಿತದಿಂದಾಗಿ ಮಣ್ಣು ಗಟ್ಟಿ 
ಯಾಗುತ್ತದೆ. ಹೀಗೆ ದನಕರುಗಳು ಮತ್ತು ಎಮ್ಮೆಗಳು ಮೇಯುವ ಅರಣ್ಯ ಪ ವೇಶ 
ಗಳು ಅವನತಿ ಹೊಂದಿ ಮುಂದೆ ಆ ಪ್ರದೇಶಗಳಲ್ಲಿ ಮರಗಿಡಗಳು ನೈಸರ್ಗಿಕವಾಗಿ 
ಹುಟ್ಟಿ ಬೆಳೆಯುವ ಅವಕಾಶವೇ ಇಲ್ಲದಂತಾಗುತ್ತದೆ. ಮೇಕೆ, ಒಂಟೆಗಳಂತೂ ಅರಣ್ಮದ 
ಪರಮ ಶತ್ರುಗಳು, ವೆೋಯುವಿಕೆಯೀದ ಆರಣ್ಯ ನೆಲದ ಮೇಲಿನ ಸಸ್ಮ ಹೊದಿಕೆ 


be 


ಅಲಲಿ ಶಿಥಿಲವಾಗಿ, ಆ ಜಾಗವು, ಗಾಳಿ ಮತ್ತೂ ನೀರಿನ ಸವೆತಕ್ಕೆ ತುತ್ತಾ ಗುತ್ತದೆ. 


ಕಾಡ್ಕಿಚ್ಚು: ಒಣ ಉದುರೆಲೆ ಮತ್ತು ಉಷ್ಣವಲಯದ ಕುರುಚಲು ಅರಣ 
ಗಳಲ್ಲಿ ದನಗಾಹಿಗಳು ಸಾಮಾನ್ವವಾಗಿ ಏಪ್ರಿಲ್‌ ತಿಂಗಳಿನಲ್ಲಿ ಅರಣ ಪ್ರದೇಶಗಳನ್ನು 
ಸುಡುವ ವಾಡಿಕೆ ಇದೆ. ಹೀಗೆ ಸುಡುವುದರಿಂದ ಮಳೆ ಬಂದ ಕೆಲವೇ ದಿನಗಳಲ್ಲಿ 
ಹುಲ್ಲು ಜಿಗುರೊಡೆದು. ಹುಲುಸಾಗಿ ಬೆಳೆದು ದನಕರುಗಳಿಗೆ ಸಮೃದ್ಧವಾದ ಮೇವನ್ನು 
ಒದಗಿಸುತ್ತದೆ. ಹೀಗೆ ವರ್ಷವರ್ಷ ಅರಣೃ ಪ್ರದೇಶ ಗಳನ್ನು ಸುಡುವುದರಿಂದ 


ಅಲ್ಲಿ ನೈಸರ್ಗಿಕವಾಗಿ ಹುಟ್ಟೆದ, ಮುಟ್ಟುತ್ತಿ ರುವ ಸಸ್ಮಜಾತಿಗಳು ನಾಶವಾಗುತ್ತವೆ 
ಮತ್ತು ಅರಣ್ಯ ಮಣ್ಣಿನ ಗುಣಮಟ್ಟವೂ ಅವನತಿ ಹೊಂದಿ ಕೆಳದರ್ಜೆ ಹುಲ್ಲಿನ ಬೆಳ 
ವಣಿಗೆಗೆ ಕಾರಣವಾಗುತ್ತದೆ. ಕಾಡ್ತಿಚ್ಚು "ಮತ್ತು ಮೇಯಯವಿಕೆ ಎರಡೂ ಸೇರಿ 


ವಂಣ್ಣಿನ ಸವೆತ ಹೆಚ್ಚಾಗುವಂತೆ ಮಾಡುತ್ತ ವ. 


ಮರ ಸವರುವಿಕೆ ಮತ್ತು ಎಲೆ ಹಾಗೂ ಪುಳ್ಳೆ ತೆಗೆಯುವಿಕೆ : ಶುಷ್ಕ ಪ್ರದೇಶ 
ಗಳಲ್ಲಿ ಮರಗಳನ್ನು ಸವರುವುದು ಸಾಮಾನ್ಯ ಪರಿಪಾಠ. ನಿತ್ಠ ಹಸಿರು ಅರಣ್ಯಗಳಿಂದ 
ಮತ್ತು ತೇವದ ಉದಂರೆಲೆ ಆರಣ್ಮಗಳಲ್ಲಿ ಹಸಿರೆಲೆ ಗೊಬ್ಬರಕ್ಕಾಗಿ ಮರಗಳನ್ನು 
ತರಿಯಖವ ವಾಡಿಕೆಯಿಂದಾಗಿ. ಅರಣ್ಯಗಳು ಬಹಳ ಮಟ್ಟೆಗೆ ಅವನತಿ ಹೊಂದಿವೆ. 
ಆದೂ ಅಲ್ಲದೆ ರೈತರು ತಮ್ಮ ಜಮಾನುಗಳಿಗಾಗಿ « ಉದುರಿದ ಎಲೆ ಹಾಗೂ ಪುಳ್ಳೆಗಳನ್ನು 
ಕಾಡಿನಿಂದ ತೆಗೆಯುತ್ತಾರೆ. ಇವೆಲ್ಲ ಕಾರಣಗಳಿಂದ ಅರಣ್ಯ ಭೂಮಿಯ ೦ ಫಲವತ್ತತೆ 
ದರ್ಷವರ್ಷ ಕಡಮೆಯಾಗುತ್ತಿದೆ. ಇಂತಹ ಜೀವ ಮೂಲದ ಪ್ರಭಾವಗಳಿಂದಾಗಿ 
ಜೀವಿ ಪರಿಸ್ಥಿತಿಯ ಸವಂತೋಲನ ಏರಂಪೇರಾಗಿ ಅರಣ್ಮಗಳ ಸಹಜ ಬೆಳವಣಿಗೆ 
ಕುಂಠಿತಗೊಳ್ಳುತ್ತಿದೆ. 


ತಿ] 


ಅಧ್ಯಾಯ 4 
ಸಸ್ಯಗಳ ನೆಲಸುವಿಕೆ ಮತ್ತು ಪರಂಪರೆ 


ಸಸ್ಯಗಳ ಅಭಿವೃದ್ದಿಗೆ ಮೂಲಾಧಾರಗಳಾದ ಬೀಜಕಣ, ಬೀಜ, ಹಣ್ಣು 
ಮುಂತಾದವುಗಳು ಒಂದು ಸ್ಮಳದಿಂದ ಇನ್ನೊಂದು ಸ್ಥಳಕ್ಕೆ ರವಾನೆಯಾಗುವುದಕ್ಕೆ 
ವಲಸೆ ಎಂದು ಹೆಸರು. ಈ ವಲಸೆ ಹೆಚ್ಚು ದೂರದವರೆಗೆ ರವಾನೆ ಆಗಬೇಕೆಂದಿಲ್ಲ: 
ಅಂದರೆ ತಾಯಿಮರದ ಸ್ಥಳದಿಂದ ಸ್ವಲ್ಪದೂರ ರವಾನೆಯಾದರೂ ಅದು ವಲಸೆ 
ಯಾಗುತ್ತದೆ. ಗಾಳಿ, ನೀರು. ಮನುಷ್ಯ ಮತ್ತು ಪ್ರಾಣಿಗಳು ಈ ವಲಸೆಗೆ ಮುಖ್ಯ 
ನಿಯೋಗಿಗಳು. ಒಂದು ಸ್ಥಳದಿಂದ ವಲಸೆ ಹೋದ ಸಸ್ಮಗಳು ಇನ್ನೊಂದು 
ಬರಿದಾದ ಸ್ಥಳದಲ್ಲಿ ತಳವೂರುವುದಕ್ಕೆ ಯೇಸಿಸ್‌ ಎಂದು ಹೆಸರು. ಮೊದಲು ವಲಸೆ 
ಹೋದ ಸಸ್ಮಬೀಜಗಳು ಮೊಳೆತಂ, ಮರಗಿಡಗಳಾಗಿ ಬೆಳೆದು, ನಂತರ ಸಂತಾನುಭಿ 
ವೃದ್ಧಿಯಲ್ಲಿ ತೊಡಗಿ, ಕ್ರಮೇಣ ಅಲ್ಲಿ ಒಂದು ಸಸ್ಯಸಮುದಾಯ ನಿರ್ಮಾಣ 
ವಾಗುತ್ತದೆ. 


ಹೊಸಸ್ಮಳ ಮತ್ತು ನೆಲಸುವಿಕೆ : ಸಸ್ಯಗಳು ನೆಲಸಿ ಅಭಿವೃದ್ಧಿ ಹೊಂದುವುದಕ್ಕೆ 
ಹೊಸ ಹೊಸ ಸ್ಥಳಗಳು ಸತತವಾಗಿ ದೊರಕಂತ್ತಿರುತ್ತವೆ. ಅವುಗಳೆಂದರೆ: (1) ನದಿಗಳ 
ತೀರಪ್ರದೇಶ (2) ಅಳಿವೆಗಳು (3) ಮರಳು ದಿಣ್ಣೆಗಳು (5) ಕಳಚಿಬಿದ್ದ ಭೂ 
ಭಾಗಗಳು (5) ಶಿಖರದಿಂದ ಬಿದ್ದ ಕಲ್ಲು ಮಣ್ಣು. ಮೊದಲನೆಯ ಎರಡು ಸ್ಥಳ 
ಗಳಲ್ಲಿ ನೆಲೆಗೊಳ್ಳುವ ಸಸ್ಯಬೀಜಗಳು ಗಾಳಿಯಿಂದಲ್ಲದೆ, ನೀರಿನ ಮೂಲಕ ಮತ್ತು 
ಅದರ ಸಂಗಡ ಬರುವ ಮಣ್ಣಿನೊಡನೆ ಕಲೆತು ತರಲ್ಪಡುತ್ತವೆ. ಈ ಪ್ರದೇಶಗಳಲ್ಲಿ 
ಮರಜಾತಿ ಸಸ್ಕಗಳು ಬೇಗನೆ ಬೆಳೆಯುತ್ತವೆ. ಉದಾಹರಣೆಗೆ, ಸಿಸ್ಸು, ಟ್ರಿವಿಯ 
ನ್ಯೂಡಿಫ್ಲೋರ, ಖೈರ್‌, ಟ್ಯಾಮರಿಕ್ಸ್‌, ಪಾಪ್ಟಲಸ್‌, ಮುಂತಾದವುಗಳು. ಮರಳಂ 
ದಿಣ್ಣೆಗಳ ಮೇಲೆ ಮತ್ತು ಕಳಚಿಬದ್ದ ಭೂಭಾಗಗಳ ಮೇಲೆ ನೆಲಸುವ ಸಸ್ಯಗಳ 
ಬೀಜಗಳು ಸಾಮಾನ್ಯವಾಗಿ ಹಗುರವಾಗಿ ಅಥವಾ ರೆಕ್ಕೆಗಳಿಂದ ಕೂಡಿದ್ದು ಗಾಳಿಯ 
ಮೂಲಕ ಪ್ರಸರಣಹೊಂದುತ್ತವೆ. ಉದಾಹರಣೆಗೆ, ಟ್ಯಾಮರಿಕ್ಸ್‌, ಕ್ಯಾಸುರಿನ, 
ಪಾಪ್ಯಲಸ್‌ ಮತ್ತು ಆಲ್‌ನಸ್‌. ಶಿಖರದಿಂದ ಬಿದ್ದಕಲ್ಲು ಮಣ್ಣುಗೆಳಂ ಸಾಮಾನ್ಯವಾಗಿ 
ಶಂಷ್ಕ ಅಥವಾ ಶೀತಲ ಬೆಟ್ಟಗಳ ಕಡಿದಾದ ಪ್ರದೇಶಗಳಲ್ಲಿರುತ್ತವೆ. ಇವು ಸಸ್ಯಗಳು 
ನೆಲಸುವುದಕ್ಕೆ ಒಳ್ಳೆಯ ಪ್ರದೇಶಗಳಲ್ಲ. 


ಸಸ್ಯಗಳ ನೆಲೆಸುವಿಕೆ ಮತ್ತು ಪರುಖರ 24 





ಚಿತ್ರ 6 : ಸಸ್ಕಪರಂಪರೆಯ ಐದು ಹಂತಗಳು 
1) ನೀರಿನಲ್ಲಿ ಜಲಚರ ಪ್ರಾಣಿಗಳು 2) ನೀರಿನಲ್ಲಿ ಜಲಚರ ಪ್ರಾಣಿಗಳು ಮತ್ತು ಸಸ್ಯಗಳು 
3) ನೀರಿನಲ್ಲಿ ಮುಳುಗಿರುವ ಮತ್ತು ತೇಲುವ ಸಸ್ಯಗಳು 4) ಮೇಲೆ ಸೂಚಿಸಿದ ಸಸ್ಯಗಳು ಕಡಮೆ 
ಯಾಗಿ ಭೂ ಸಸ್ಯಗಳು ಕ್ರಮೇಣ ಕೆರೆಯ ಅಂಚಿನಲ್ಲಿ ಬೆಳೆಯುವಿಕೆ. 5) ಕ್ರಮೇಣ ಸರೋಷರ 
ಮಣ್ಣಿನಿಂದ ಸಂಪೂರ್ಣವಾಗಿ ಆವೃತವಾಗಿ ಭೂ ಸಸ್ಯಗಳು ಮತ್ತು ಪ್ರಾಣಿಗಳು ಆ ಸ್ಮಳವನ್ನು 
ಆಕ್ರಮಿಸಿಕೊಳ್ಳು ಏಕೆ, 


36 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಜಲೋದ್ಭವ : ಸಸ್ಯಗಳಲ್ಲದ ಪ್ರದೇಶಗಳಲ್ಲಿ, ಸಸ್ಯಜೀವನ ಸಾಮಾನ್ಯವಾಗಿ 
ಮೊದಲು ನೀರಿನಲ್ಲಿ ಅಥವಾ ಶಿಲೆಗಳ ಮೇಲೆ ಪ್ರಾರಂಭವಾಗುತ್ತಿದೆ. ಮೊದಲು ನೀರಿ 
ನಲ್ಲಿ ಉದ್ಭವಿಸುವಿಕೆಗೆ ಜಲಮೂಲ ಆಥವಾ ಜಲೋದ್ಭವ ಎಂದು ಹೆಸರು. ಶಿಲೆಯ 
ಮೇಲೆ ಉದ್ದ ವಿಸುವಿಕೆಗೆ ಶಿಲೋದ್ಭ ಅಥವಾ ಶುಷ್ಕಮೂಲ ಎಂದು ಹೆಸರು. 
ಜಲೋದ್ಭವದಲ್ಲಿ ಸಸ್ಯಗಳ ತಳವೂರುವಿಕೆ, ಕೊಳ ಮತ್ತು ಸರೋವರಗಳಲ್ಲಿ ಪ್ರಾರಂಭ 
ವಾಗುತ್ತದೆ. ಮೊಟ್ಟಮೊದಲು ಈ ನೀರಿನಲ್ಲಿ ಕಡಮೆ ಆಹಾರಾಂಶಗಳಿರುವುದರಿಂದ, 
ಮೇಲ್ತರಗತಿಯ ಸಸ್ಯಗಳಿಗೆ ಇಲ್ಲಿ ಪೋಷಣೆ ದೊರಕುವುದಿಲ್ಲ. ಮೊದಲು ಶೀಘ್ರಗತಿ 
ಯಲ್ಲಿ ವಂಶಾಭಿವೃದ್ಧಿಯಾಗುವ ಸೂಕ್ಷ್ಮರೂಪದ ಮತ್ತು ದೊಡ್ಡ ಆಕಾರದ ಪಾಚಿ 
ಸದೃಶ ಸಸ್ಯಗಳು ಬಂದು ನೆಲಸುತ್ತವೆ. ಅನಂತರ ನೀರಿನಡಿಯಲ್ಲಿ ಗುಂಪಾಗಿ ಬೆಳೆಯುವ 
ಫೈಟೊಬೆಂತಾಸ್‌ ಸಸ್ಯಗಳು ಆ ನೀರಿನಲ್ಲಿ ಸೆಲೆಯಾಗಿರುತ್ತವೆ. ಈ ಸಸ್ಯಗಳು ಕ್ರಮೇಣ 
ಸತ್ತು ಇವುಗಳ ಎಲೆ, ಕಾಂಡ ಮುಂತಾದ ಭಾಗಗಳು ನೀರಿನ ತಳಕ್ಕೆ ಸೇರಿ ಕೊಳದ ತಳ 
ಏರುತ್ತ ಬರುತ್ತದೆ. ಹೀಗೆ ಸೇರಿದ ಸಸ್ಯಭಾಗಗಳು ಬಹಳ ನಿಧಾನವಾಗಿ ಕೊಳೆಯು 
ತ್ತವೆ. ಸತ್ತ ಸಸ್ಕಭಾಗಗಳು ನೀರಿನ ತಳವನ್ನು ಸೇರುತ್ತ ಹೋದಂತೆ ಆ ಕೊಳದ 
ತಳ ಏರುತ್ತಹೋಗಿ ಆಳ ಕ್ರಮೇಣ ಕಡಮೆಯಾಗುತ್ತದೆ. ಕ್ರಮೇಣ ಕೊಳದ 
ಅಂಚಿನಲ್ಲಿ ಜೌಗು ಪ್ರದೇಶದ ಸಸ್ಯಗಳು ಕಾಣಿಸಿಕೊಳ್ಳುತ್ತವೆ. ಸಾವಕಾಶವಾಗಿ 
ಕೊಳೆಯುತ್ತಿರುವ ಜೈವಿಕ ಪದಾರ್ಥಗಳು ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮುಂತಾದವು 
ಗಳ ಕ್ರಿಯೆಯಿಂದ ಮತ್ತಷ್ಟು ಕೊಳೆತು, ಕೊಳದ 3೪ ಸೇರುತ್ತವೆ. ಹೀಗೆ ಅನೇಕ 
ಸಸ್ಯ ಮೂಲದ ಪದಾರ್ಥಗಳು ಕೊಳದ ತಳ ಸೇರಿದಂತೆ ಅದರ ತಳ ಏರುತ್ತಹೋಗಿ 
ಜಲಚರ ಸಸ್ಮಗಳು ಕಡಮೆಯಾಗಿ ಭೂಚರ ಸಸ್ಯಗಳು ಅವುಗಳ ಸ್ಥಳವನ್ನು ಆಕ್ರಮಿಸಿ 
ಕೊಂಡು, ಕ್ರಮೇಣ ಆಲ್ಲಿ ನೆಲೆಗೊಳ್ಳುತ್ತವೆ. ಹೀಗೆ ಜಲೋದ್ಭವದಲ್ಲಿ ಜಲಚರ 
ಸಸ್ಮಗಳಿಂದ ಆರಂಭವಾದ ಸಸ್ಯಜೀವನ, ಕಟ್ಟಕಡೆಗೆ ಅರಣ್ಯಗಳು ರೂಪುಗೊಳು )ವುದರಲ್ಲಿ 
ಮುಕ್ತಾಯವಾಗುತ್ತದೆ ; ಅಂದರೆ, ಜಲೋದ್ಭವ ಶ್ರೇಣಿಯ ಕಟ್ಟಕಡೆಯ ಹಂತವೇ 
ಅರಣ್ಯ (ಚಿತ್ರ 2). 


€ 


ಶಿಲೋದ್ಭವ : ಶಿಲೋದ್ಭವದಲ್ಲಿ ಸಸ್ಯಗಳ ನೆಲಸುವಿಕೆಯು ಬಂಡೆಗಳ ಮೇಲೆ 
ಬೆಳೆಯುವ ಶಿಲಾವಲ್ಕಗಳಿಂದ ಪ್ರಾರಂಭವಾಗಿ ಕಾಲಕ್ರಮದಲ್ಲಿ ಗಾಳಿ, ಬಿಸಿಲು, ಮಳೆಗಳ 
ಪ್ರಭಾವದಿಂದ ಬಂಡೆಗಳೆ ಕೊರಕಲುಗಳಲ್ಲಿ ನೀರಿನಂಶ ಹೆಚ್ಚುತ್ತಹೋದಂತೆ ಎಲೆಯಾ 
ಕಾರದೆ ಶಿಲಾವಲ್ಕಗಳು, ಹಾವಸೆಗಳು ಮುಂತಾದೆ ಸಸ್ಯರೂಪಗಳು ಹುಟ್ಟಿಕೊಳ್ಳುತ್ತವೆ. 
ಕ್ರಮೇಣ ಹಾವಸೆ ಮತ್ತು ಇತರ ಅದೇರೂಪದ ಸಸ್ಯಗಳು ಸತ್ತು ರೂಪುಗೊಂಡ 
ಮಣ್ಣಿನ ಗುಣಹೆಚ್ಚಿ, ಬಂಡೆಗಳ ಸಂದುಗಳಲ್ಲಿ ಧೂಳು ಸೇರಿ ಜರೀ ಸಸ್ಕರೂಪಗಳು 
ಕಾಣಿಸಿಕೊಳ್ಳುತ್ತವೆ. ಕಾಲಕ್ರಮೇಣ ಹುಲ್ಲು ಮತ್ತು ಇತರ ಸಣ್ಣಗಿಡಗಳು ಅವುಗಳ 
ಸ್ಥಳವನ್ನು ಆಕ್ರಮಿಸಿಕೊಂಡು, ಅನಂತರ ಅವುಗಳ ಸ್ಥಳದಲ್ಲಿ ವಿಧ ವಿಧವಾದ ಪೊದೆಗಳು 


ಸಸ್ಯಗಳ ನೆಲೆಸುವಿಕೆ ಮತ್ತು ಪರಂಪರೆ 37 


ಮತ್ತು ಮರಗಳು ಹುಟ್ಟಿಕೊಳ್ಳತ್ತವೆ. ಕಾಲಾನುಕಾಲಕ್ಕೆ ಮರಗಳಲ್ಲಿ ಪ್ರಬಲವಾದವು 
ಗಳು ಹೆಚ್ಚು ಸಂಖ್ಯೆಯಲ್ಲಿ ಅಭಿವೃದ್ಧಿ ಹೊಂದಿ ಅರಣ್ಯಗಳು ನಿರ್ಮಾಣವಾಗುತ್ತವೆ, 
ಶಿಲೋದೃವದಲ್ಲಿಯೂ ಸಹ ಜಶೋದ್ಧವದಂತೆ ಸಸ್ಮಶಿಖರವೇ ಆರಣ್ಮ (ಚಿತ್ರ 2). 

ಸಶ್ಯಗಳ ಆಕೃತಿ, ರೂಪ್ರ ಮತ್ತು ಅವುಗಳ ಪರಿಸರದ ವಾತಾವರಣಕ್ಕನುಗುಣ 
ವಾಗಿ ಸಸ್ಮಸಮುದಾಯವನ್ನು ಆರಣ್ಯ ಸಸ್ಯಸಮುದಾಯ ಮತ್ತು ವಂರುಭೂಮಿ 
ಸಸ್ಮಸಮುದಾಯಗಳೆಂಬ ಎರಡು ಮುಖ್ಯ ಗುಂಪುಗಳಾಗಿ ಮಿಗಡಿಸಿದ್ದಾರೆ. 
ಕ್ಲಿಮೆಂಟ್ಸರು ಈ ವಿಂಗಡಣೆಗೆ ಸಾಮ್ಯವಿರುವ ಎರಡು ಸಸ್ಮಸಮುದಾಯೆಗಳನ್ನು ಗುರು 
ತಿಸಿದ್ದಾರೆ. ಒಂದು ಬದಲಾವಣೆ ಹೂಂದುತ್ತಿರುವ ಅಥವಾ ಸೀರಲ್‌ ಮತ್ತೊಂದು 
ಸ್ಥಿರವಾದ ಅಥವಾ ಕ್ಷೆ ಮಾಕ್ಸ್‌ ಸಸ್ಯಸಮೂಹ, ಕೋಷ್ಟಕ 2ರಲ್ಲಿ ಸಸ್ಮಸಮು 








ಕೆ ಗೀಪ್ಪ ಕ 2 
ಬು 
ಸಸ್ಯಸಮು ಯದ ಪ್ರಮುಖ ಏಕಮಾನಗಳು ಮತ್ತು ಅವುಗಳ ಗುಣಲಕ್ಷಣಗಳು 
ಆ. ಸಸ್ಮಸಮುದಾಯ 
ಕ ಗುಣಲಕಣಗಳ; 

ಸಂ. ಸೀರಲ್‌ ಕ್ಲೈಮ್ಯಾಕ್ಸ್‌ ಹ ಟ್ಟು 

]. ಅಸೋಸಿಸ್‌ ಅಸೋಸಿಯೇಷನ್‌ ಎರಡು ಅಥವಾ ಅದಕ್ಕಿಂತ ಹೆಚ್ಚು 
ಮೇಲಂಶಸ್ತಿನ ಅತಿಪ್ರಬಲ ಸಸ್ಯಚಾತಿಗಳು 

2, ಕಾನ್‌ಪೋಸಿಸ್‌ ಕಾನ್‌ಸೋಸಿಯೇಷನ* ಒಂದೇ ಒಂದು ಪ್ರಬಲ ಸಸ್ಯಜಾತಿಯ 
ಸಮುದಾಯ 

3. ಕಿಸ್‌ ಲೋಕಿಯೇಷನ್‌ ಸ್ಥಳೀಯವಾಗಿ ಭಿನ್ನತೆಯಿರುವ ಅತಿ 
ಪ್ರಬಲ ಮತ್ತು ಪ್ರಬಲ ಸಸ್ಯಸಮುದಾಂಯ 

4. ಸೋಸಿಪ್‌ ಸೊಸೈಟಿ ಒಂದು ಅಥವಾ ಅದಕ್ಕಿಂತ ಹೆಚ್ಚು ಸಂಖ್ಯೆ 
ಯಭಿ ಆ ಪ್ರದೇಶದ ಅತಿ ಪ್ರಬಲ 
ಸಸ್ಮಗಳನು ಹೊರತುಪಡಿಸಿ ಇತರ 





ದಾಯ ವಿಂಗಡಣೆಯ ಮುಖ್ಯ ಎಕಮಾನಗಳನ್ನು ತೋರಿಸಿದೆ. ಕ್ಲಿಮೆಂಟ್ಲರ ವಿಂಗಡ 


ಣೆಯ ರೀತಿಯು ಸಸ್ಯಸಮುದಾಯದಲ್ಲಿ ಸಸ್ಯಗಳ ಪ್ರಬಲತೆಯನ್ನು ಅನುಸರಿಸಿ 
ಮಾಡಿದ್ದಾಗಿದೆ. ಸಾಮಾನೃವಾಗಿ ಸೀರಲ್‌ ಸಸ್ಮಸಮುದಾಯದ ಹೆಸರುಗಳು ಆಂಗ್ಲ 
ಭಾಷೆಯಲ್ಲಿ-16$ ಅಕ್ಷರಗಳಿಂದ ಕೊನೆಗೊಳ್ಳುತ್ತವೆ ಹಾಗೂ ಕ್ಲೈಮ್ಮಾಕ್ಸ್‌ ಸಸ್ಮ 
ಸಮುದಾಯದ ಹೆಸರುಗಳು-೩t।0n ಅಕ್ಷರಗಳಿಂದ ಕೊನೆಗೊಳ್ಳು ತ್ತವೆ. 


38 


ಚತ್ರ 7: 


ಭಾರತದಲ್ಲಿ ಸಾಮಾಜಿಕ ಆರ್ಸಿ ಶಾಸ್ತ 
ಸಿ ಕ್ರಿ = 


ಸಸ್ಯ ಶಿಖರ 













ಮರಗಿಡಗಳು 
ಬೆಳೆದ ಪ್ರದೇಶ 


ಜೇಕುತುಂಭಿದ 
ಹುಲ್ಲುಗಾವಲು 


ಜೊಂಡು ಜವುಗು 
ಸಸ್ಯಗಳು 







ತೇಲಾಡುವ ವಎಟೆಯಾಕಾರದ 
ಸಸ್ಯ ಗಳು ಶಿಲಾನಲ್ಕಗಳು 


ಜಲದಲ್ಲಿರುವ ನಹ 


ಜಲೋದ್ಭವ ಶಿಲೋದ್ರವ 


ಜಲೋದ್ಭವ ಮತ್ತು ಶಿಲೋದ್ಭ್ಧವ ಮೂಲದ ಸಸ್ಯಜೇವಿಗಳ ಬೆಳವಣಿಗೆಯ ಶ್ರೇಣಿ 
(ಅಧಾರ ; ಪ್ರಿನ್ಸಿಪಲ್ಸ್‌ ಆಫ್‌ ಸಿಲ್ಜಿಕಲ್ಜರ್‌ ; ಜೇಕರ್‌, ಎಫ್‌, ಎಸ್‌.) 


ಸಸ್ತಗಳ ನೆಲೆಸುವಿಕೆ ಮತ್ತು ಪರಂಪರೆ... 39 


ಪ್ರಥಮ ಸಸ್ಯಪರಂಪರೆ ; ಹೊಸ ಸ್ಥಳಗಳಲ್ಲಿ ಮೊಟ್ಟಮೊದಲು ನೆಲೆಗೊಂಡ 
ಸ್ಯಗಳು ಒಂದು ಸಂತತಿಗಿ ಗಿಂತ ಹೆ ಜ್ಹುಕಾಲ ಆ ಪ್ರದೇಶದಲ್ಲಿ ಮುಂದುವ ಯುವುದಿಲ್ಲ: 


ವರೆ, ಅವುಗಳ ಸ್ಮಳವನ್ನು ಬೇರೆ ಸಸ್ಯಗಳು ಅಕ್ರಮಿಸುತ್ತವೆ. ಹೀಗೆ ಒಂದರ 
ಸ್ಥಳವನ್ನು ಇನ್ನೊಂದು ಆಕ್ರಮಿಸುತ್ತ, ಕೊನಗೆ ವಾಯುಗುಣ ಮತ್ತು ಮಣ್ಣಿನೊಡನಿ 
ಹೊಂದಿಕೊಂಡು ಒಂದು ಸಮತೋಲನ ಬರುವವರೆಗೂ ಈ ಬದಲಾವಣೆಗಳಾಗುತ್ತಿರು 
ತ್ತವೆ. ಅನಂತರ ಈ ಬಗೆಯ `ಬದಲಾದಣೆಗಳು ಸ್ಥಗಿತವಾಗುತ್ತ ವೆ, ಹೀಗೆ ಕಾಲಕಾಲಕೆ 
ಪ್ರಗತಿ ಹೊಂದುವ ಸಸ್ಯಪರಂಪರೆಗೆ ಪ್ರಥಮ ಸನ್‌ ಪರಂಪರೆ ಎಂದು ಹೆಸರು. ಪ್ರಥಮ 
ಸಸ್ಪಪರಂಪರೆಯ ಆ ತಿಮು ದಂತವೇ ಸರ. 

ಪ್ರಥಮ ಸಸ್ಮಪರಂಪರೆಯ ಮೊದಲ ಹಂತದಲ್ಲಿ ಮಣ್ಣು ಫಲವಶ್ತಾಗಿಬದುದರ 


ಕಾರಣ ಅಲ್ಲಿ ಕೀವಲ ಕೆಲವೇ ಸಸ ಜಾತಿಗಳು ಬೆಳೆಯುತ್ತವೆ: ಆದರೆ, ಕೆಲವು ಕಾಲದ 
ಅನಂತರ ಸಸ್ಮಸಮೂಹ ಮತ್ತು ಮಣ್ಣಿ ಎನ ನಡುವೆ ಆ ಗುವ ಪರಸ್ಪರ ಕ್ರಿಯೆಯಿಂದ 
ಮಣ್ಣು ಸುಧಾರಣೆಗೆೊಂಡು ಅಲ್ಲಿ ಸಸ್ಕ್ಯಪ್ರಭೇಷಗಳ ಸಂಖ್ಯೆ ಬೇಗನೆ ಹೆಚ್ಚುತ್ತದೆ. 


ಹು ಣಿ ಮಾ ಹ್‌ ವ ಕಾರ್‌ 2 
ಕೆಲವ ಮಾದರಿ ಸಸ್ಟ ಪರಂಪರೆಗಳನ್ನು ಈ ಕೆಳಗೆ ಉದಾದರಿಸಿದೆ : 


ನದೀತೀರದ ಸಸ್ಯಪರಂಪರೆ : ಉತ್ತರಪ್ರದೇಶದ ಗಂಗಾ ನರ್ದಿತೀರದ ಮೆಕ್ಕಲು 
ಮಣ್ಣಿನ ಸಾಲ್‌ಮರಗಳ ಅರಣ್ಯ ಶಿಖರಗಳು ರೂಪುಗೊಳ್ಳುವ ವಿವಿಧ ಹಂತಗಳು 
ಇಂತಿವೆ 2 

1. ಖೈರ್‌ — ಸಿಸ್ಲ್ಲು 

2. ಖೈರ್‌ - ಹಾಲೋಪ್ಟೀಲಿಯ - ಅಡೈೆನ ಎ ಆಲ್‌ಬಿಜಿಯ ಪ್ರೋಸೀರ 

3. ಹಾಲೋಪ್ಟೀಲಿಯ - ಅಡೈನ - ಲೆಗರ್‌ಸ್ಟಿ "ಮಿಯ ಪಾತ್ವಿಫ್ಲೊರ 

4. ಬೊಂಬ್ಯಾಕ್ಸ್‌ - ಟರಿ'ಮಿನೇಲಿಯ ಬೆಲೆರಿಕ 

5. ಅಡೈೆನ - ಲೆಗರ್‌ಸ್ಟ್ರೀಮಿಯ ಪಾರ್ವಿಫ್ಲೊರ - ಟರ್‌ಮಿನೇಲಿಯ ಪ್ರಭೇದ 

- ಘೋರಿಯ 


6. ಷೋರಿಯ .. ಲೆಗರ್‌ಸ್ಟ್ರೀಮಿಯ  ಟಿರ್‌ಮಿನೇಲಿಯ -- ಅಡೆ ೈನ 


ಅಳಿವೆಗಳ ಸಸ್ಯಪರಂಪರೆ ; ಈ ಸಸ್ಮ್ಯಪರಂಪರೆಯ ಹಂತಗಳು ಇಂತಿವೆ : 


ಮ್ಯಾಂಗ್ರೋವ್‌ ಕುರಚಲು 

ಮಾ ಗ್ರೋವ್‌ ಮರಗಳು 

ನಿಧಾನವಾಗಿ ಬೆಳೆಯುವ ಉಪ್ಪುನೀರಿನ ಹೆರಿಟಯಿರ ಅರಣ್ಯಗಳು 
ಜೂಕಾದ ಸಿಹಿನೀರಿನ ಹೆರಿಟಿಯಿರ ಅರಣ್ಮಗಳು 

ಸಿಹಿ ನೀರಿನ ಹೆರಿಟಿಯಿರ ಸಸ್ಯಗಳಿಲ್ಲದ ಜವುಗು ಅರಣ್ಯಗಳು 

ಸ್ಥಳೀಯ ಸಸ್ಯಶಿಖರಗಳಾದ ನಿತ್ಮಹರಿದ್ದರ್ಣ ಅಥವಾ ಅರ್ಧ ಹರಿದ್ವರ್ಣ 

ಕಾಡುಗೆಳು 


Ma WN 


40 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಕೋನಿಫೆರಸ್‌ ಸಸ್ಯಪರಂಪರೆ : ಮೊಟ್ಟಮೊದಲು ಬಂದು ನೆಲಸಿದ ಪೈನಸ್‌ 
ಎಕ್ಸೆಲ್ಸ ಪ್ರಭೇದದ ಮರ, ಜಾರಿಬಿದ್ದ ಮಣ್ಣಿನ ಮೇಲೆ ಸುಮಾರು 8000ದಿಂದ 
9000 ಆಡಿ ಸರಾಸರಿ ಎತ್ತರದಲ್ಲಿ ಅಪ್ಪಟವಾಗಿ ಬೆಳೆಯುತ್ತದೆ. ಕ್ರಮೇಣ ಈ ಪ್ರದೇಶದ 
ಕೆಳ ಅಂತಸ್ತಿನಲ್ಲಿ ಸಿಲ್ವ ರ್‌ಫರ್‌ ಜಾತಿಯ ಸಸ್ಯಪರಂಪರೆ ಹುಟ್ಟಿಕೊಂಡು ಪೈನಸ್‌ 
ಎಕ್ಸೆಲ್ಲ ಪ್ರಭೇದದ ಬೆಳವಣಿಗೆಯನ್ನು ಹೆಚ್ಚು ಕಡೆ ತಡೆದು. ಕೊಸೆಗೆ ನೂರಿನ್ನೂರು 
ವರ್ಷಗಳ ಅವಧಿಯಲ್ಲಿ ಆ ಪ್ರಭೇದವನ್ನು ಸಂಪೂರ್ಣವಾಗಿ ದವಂನಮಾಡಿ, ಕೆಳದರ್ಜೆಯ 
ಹಿಲ್ಬರ್‌ಫರ್‌ ವ ಸ ಟಲವಾಗ ಹರಡಿಕೊಂಡು ಸಿಲ್ವರ್‌ಫರ್‌ ಶಿಖರಾರಣ್ಯ 


ನಿರ್ಮಾಣವಾಗುತ್ತದೆ. 


ಶಿಖರಾರಣ್ಯಗಳು : ಮೊದಲು ತಿಳಿಸಿದ ವಾಯುಗುಣ ಆಧಾರಿತ ಸಸ್ಯಶಿಖಂ 

ಯಾವಾಗಲೂ ಏಕಪ ್ರಕಾರವಾಗಿರುವುದಿಲ. ಮಣ್ಣಿನ ರಚನೆ, ತೇವಾನಶ, ಬಸಿಯುವ 

ಗಂಣಕ್ಕನುಗುಣವಾಗಿ ಸಸ್ಯ ಶಿಖರದಲ್ಲಿ ವೃತಾ ಎ ಸವಿದ್ದರೆ ಆದು ಭೂ ಸಸೃಶಿಖರ 
ವಾಗುತ್ತದೆ. 


ಕೆಲವ ದಿಣ್ಣೆ ಪ್ರದೇಶಗಳಲ್ಲಿರುವಂತೆ ಮಣ್ಣಿ ಸನಿ ತೇವಾಂಶ ಕಡಮೆ ಇದ್ದರೆ ಅಲ್ಲಿ 
ಬೆಳೆಯಖವ ಸಸ್ಯಗಳು ಶುಷ್ಕ ಸಸ್ಯ ಜಾತಿಗಳಾಗಿರುತ್ತ ಇಂತಹ ಸಸ್ಯ ಸಮೂಹಕ್ಕೆ 
ಪೂರ್ವಭಾವಿ ಶಿಖರವೆಂದು ಹೆಸರು. ಇದಕ್ಕೆ ; ದಾಗ ಗಿ ಕೆಲವು ಪ್ರದೇಶಗಳ ವಂಣ್ಣಿನ 
ತೇವಾಂಶ ಸಾಧಾರಣವಾಗಿ ಆ ಪ್ರ ದೀದಿ ಕಂಡುಬರುವ ಮಣ್ಣಿನ ನ ತೇವಾಂಶಕ್ಕಿಂತ 
ಹೆಚ್ಚಾಗಿದ್ದ ಮತ್ತು ಆ ಪ್ರದೇಶ ತಂಪಾಗಿದ್ದರೆ ಆಲ್ಲಿ ತೇವ ಸಸ್ಯಗಳು ಹೆಚ್ಚಾಗಿರು 
ತ್ತವೆ, ಅಂತಹ ಸಸ್ಯಶಿಖರಕ್ಕೆ : ಭೂತಕಾಲದ. ಸಸ್ಮಶಿಖರ ಎಂದು ಹೆಸರ 


ವಾಯುಗುಣ ಸಸ್ಯಶಿಖರದಲ್ಲಿ ಮರಗಳನ್ನು ಕಡಿಯುವುದು. ಸುಡುವುದು, 
ಮುಂಶಾದ ಮಾನವನ ಚಟುವಟಿಕೆಯ ದೆಶೆಯಿಂದ ಮತ್ತು ದನಕರ:ಗಳು ಆರಣ್ಯ 
ಪ್ರದೇಶಗಳಲ್ಲಿ ಮೇಯುವುದರಿಂಗ, ಸಸ್ಮಶಿಖರ ಇಳಿಮುಖವಾಗುತ್ತ ಹೋಗುತ್ತದೆ 
ಇದು ಸಾಧಾರಣವಾಗಿ ಅರಣ್ಯಗಳ ಅಂಚಿನಲ್ಲಿ ಮತ್ತು ಮಾನವ, ವಸತಿಗಳ ಬಳಿ 
ಕಂಡುಬರುತ್ತದೆ. ಆರಣ್ಯ ಗಳು ಕ್ಷೀಣಿಸಲು ಮುಖ್ಯಕಾರಣವಾದ ಕಾಡ್ಗಿಚ್ಚುಗಳನ್ನು 
ತಡೆದರೆ ಸ್ವಲ್ಪ ಸುಧಾರಣೆಯಾಗುತ್ತದೆ: ಆದರೆ, ಅದೇ ಮಾದರಿಯ ಕಾಡು ಅಲ್ಲಿ 
ನೆಲಸುಪುದಿಲ್ಲ. ಸಸ್ಯ ಶಿಖರವನ್ನು ತಲುಪುವ ಪರಿಸ್ಥಿತಿಗಿಂತ ಸ್ವಲ್ಪ ಮೊದಲಿನ 
ಆದರೆ ಸ್ಥಿರವಾದ ಒೃತಿಯುಂಟಾಗುತ್ತದೆ. ಇಂತಹ ಸಸ್ಯ ಶಿಖರಕ್ಕೆ ಸುಮಾರು ಶಿಖರ 
ವೆಂದು ಹೆಸರು. ಸುಮಾರು ಶಿಖರ ಮಾನವನ ಚಟುವಟಿಕೆಯ ಕಾರಣ ಮತ್ತು ದನ 
ಕರುಗಳ ಮೇಯುವಿಕೆಯಿಂದ ಉಂಟಾಗುವುದರಿಂದ ಇದಕ್ಕೆ ಜೀವಿಮೂಲದ ಶಿಖರ 
ವೆಂದೂ ಹೆಸರು. 


ಸಸ್ಯಗಳ ನೆಲೆಸುವಿಕೆ ಮತ್ತು ಪರಂಪರೆ 41 


ದ್ವಿತೀಯ ಸಶೃಪರಂಪರೆ : ಅರಣ್ಮ ಸಸೃಶಿಖರದ ಅವನತಿಗೆ ಕಾರಣವಾದ 
ಕೆಲವು ಪ್ರತಿಕೂಲ ಅಂಶಗಳನ್ನು ಮೊದಲೇ ತಿಳಿಸಿದೆ. ಇಂತಹ ಪ್ರತಿಕೂಲ ಆಂ 
ಗಳನ್ನು ತಡೆಗಟ್ಟಿದಲ್ಲಿ ಆಥವಾ ಕಾಡ್ಮಿಚ್ಚಿನಿಂದ ನಾಶವಾದ ಅರಣ 
ಅಕ್ರಮಿಸಿದಲ್ಲಿ ಅಥವಾ ಸಾಗುವಳಿ ಜನಿಖಾನನ್ನು ಬೀಳುಬಿಟ್ಟ ಸಂದರ್ಭಗಳವಲಿ ಕ್ರಮೇಣ 
ಅಲ್ಲಿ ಸಸ್ಮಸಮೂಹ ಸ್ಥಾಪನೆಯಾಗಿ ಸಸ್ಮಪರಂಪರೆ ನೆಲೆಗೊಳ್ಳು 

ಪರಂಪರೆಗೆ ದ್ವಿತೀಯ ಶಶ್ಯಪರಂಪರೆ ಎಂದು ಹೆಸರು. ಸಾಲ್‌ಮರಗಳ ಪ್ರದೇಶ 
ಗಳಲ್ಲಿ ಕಾಡ್ಮಿಚ್ಚನ ಕಾರಣ ಸಸ್ಮಶಿಖರಗಳು ನಾಶವಾದ ಸಂದರ್ಭದೆಲ್ಲಿ ಅಂತಹ ಪ್ರದೇಶ 
ಗಳಲ್ಲಿ ಹುಲು ತಾನಾಗಿ ಹುಟ್ಟಿಕೊಂಡು ಬೆಳೆಯುತ್ತದೆ. ಹೀಗೆ ಹುಟ್ಟಿದ ಹುಲ್ಲು 
ಗಾವಲುಗಳಿಗೆ ಬೆಂಕಿಯಿಂದ ರಕ್ಷಣೆ ದೊರೆತರೆ 'ಲ್‌ಮರಗ ರು ಬಳೆದು ಅಲ್ಲಿ 
ಬೆಳೆಯುವ ಹಲ್ಲನ್ನು ನಿಗ್ರಹ, ಚೆನ್ನಾಗಿ ಸ್ಮಾಪನೆಯಾ ತ್ತದೆ. ಕೆಲವೊಂದು 
ಪ್ರದೇಶಗಳಲ್ಲಿ ದ್ವಿತೀಯ ಪ್ರೇಣಿಯ ಸಸ್ಕಪರಂಪರೆಂಯು ಪ್ರಥಮ ಸಾಲ್‌ಸಸ್ಯಪರುಪರೆ 
ಗಿಂತ ಉತ್ತ ಮವಾಗಿ ಸ್ಥಾಪನೆಯಾಗಿ. ಪರಿಶುದ್ದ ಸಾಲ್‌ ಅರಣ್ಯಗಳು ಆಗುತ್ತವೆ. ದಕ್ಷಿಣ 


ಡೆ [xy 
ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟಗಳ ತಪ್ಪಲು "ಹ್ರದೇಶಗಲೆಲ್ಲಿರುವ ಅರಣ ಸಸ್ಪಪಖರ 


ನಾರ್ಶ ಇಂಡಾಗ, ಮಕರಂಗಪ ಭೇದದ ಸಸ ಹುಟ್ಟೆ ಬೇರೆ ಕಳೆ ಗಿಡಗಳನ್ನು ದಮನ 
ಮಾಡಿ ಬಗೆ ಬಗೆಯ ಮರಗಳು ಹುಟ್ಟಿ ಕಂಡು ಅರಣ್ಯಗಳು ಬೆಳೆಯುವಂತಾಗುತ್ತ ದ. 
ಇದೇ ರೀತಿ ಪಶ್ಚಿಮಘಟ್ಟಗಳ ತಪ್ಪಲು ಪ್ರದೇಶಗಳಲ್ಲಿ ಜೋಗಜಲಪಾತದ ಹತ್ತಿರ, 
ಟ್ರೇಮ ಜರಿಯರಟಾ ಲ ಬಿಸ್‌ ಜಾತಿಯ ಮರ ಹುಟ್ಟಿಕೊಂಡು ಆರರ ಬೆಳವಣಿಗೆಗೆ 
ಸಹಾಯಕವಾಗಿದೆ. 


ಅಧ್ಯಾ ಯ 5 


ಮರಗಳ ಬೆಳವಣಿಗೆ, ಸ್ಕೂಲಸ್ಮರೂಪ ಮತ್ತು ವರ್ಗೀಕರಣ 


ಮರ ಮಣ್ಣನಲ್ಲಿ ಬೇರುಗಳನ್ನು ಹರಡಿ ದೃಢವಾಗಿ ನಿಂತ, ದಾರುವುಳ್ಳ ನೇರ 
ಕಾಂಡ ಮತ್ತು ಬೇರು ಮರದ ಮೂರು ಮುಖ್ಯಭಾಗ 


ಕಾಂಡದ ಸಸ್ಯ, ಚಂಡ, 


ಗಳು (ಚಿತ್ರ 4). 


wd 


ಚಂಡ: ದಂಡವು ರೆಂಬೆಗಳು ಮತ್ತು ಎಲೆಗಳಿಂದ ಕೂಡಿದ ಭಾಗ. ಎಲೆಗಳು 
ದ್ಯುತಿಸಂಶ್ಲೇಷಣಕ್ರಿಯೆಗಾಗಿ ಗಾಳಿಯಿಂದ ಇಂಗಾಲದ ಡೈಲಕೈಡ್‌ ಮತ್ತು ಮಣ್ಣಿ 
ನಿಂದ ನೀರನ್ನು ಹೀರಿಕೊಂಡು ಸೂರ್ಯ ಬೆಳಕಿನಲ್ಲಿ ಆಹಾರ ತಯಾರಿಸುತ್ತವೆ. 

6C0, + 6H,0O - radiant energy * 011ರ + 60; 

ಇಂಗಾಲದ ನೀರು ವಿಕಿರಣ ಶಕ್ತಿ ಗ್ಲೂಕೋಸ್‌ ಆಮ್ಲಜನಕ 
ಡೈ ಆಕ್ಸೈಡ್‌ 

ದ್ಯುತಿ ಸಂಶ್ಲೇಷಣ ಕ್ರಿಯೆಯಿಂದ ಬಿಡುಗಡೆಯಾದ ಆಮ್ಲಜನಕವು ಎಲೆಯಲ್ಲಿ 
ರುವ ಪತ್ರರಂಧ್ರಗಳೆ ಮೂಲಕ ಹೊರಬಂದು ವಾತಾವರಣವನ್ನು ಸೇರುತ್ತದೆ. 
ದ್ಯುತಿಸಂಶ್ಲೇಷಣ ಕ್ರಿಯೆಗೆ ವಿರುದ್ಧವಾದ ಶ್ವಾಸೋಜ್ಜ್ಞ್ಹಾಸ ಕ್ರಿಯೆಯಲ್ಲಿ ಎಲೆಗಳು 
ಆಮ್ಲಜನಕವನ್ನು ಹೀರಿಕೊಂಡು ಇಂಗಾಲದ ಡೈಲಕ್ಸೆಡನ್ನು ಬಿಡುತ್ತವೆ. 


His O; + 60, > 6C0, ಬ. 6HO 7 energy 
ಗ್ಲೂಕೋಸ್‌ ಆಮ್ಲಜನಕ ಇಂಗಾಲದ ನೀರು ಶಕ್ತಿ 
ಡೈ ಆಕ್ಸೈಡ್‌ 


ಕಾಂಡ: ಮರದ ಬುಡದಿಂದ ಮೊದಲನೆಯ ರೆಂಬೆ ಒಡೆಯುವವರೆಗಿನ 
ಭಾಗಕ್ಕೆ ಕಾಂಡ ಎಂದು ಹೆಸರು. ಇದಕ್ಕೆ ಇಂಗ್ಲಿಷಿನಲ್ಲಿ ಜೋಲ್‌ ಎಂದು ಕರೆಯು 
ತ್ತಾರೆ. ಮರದ ಚಂಡವನ್ನು ಹೊತ್ತುಕೊಂಡ ಈ ಕಾಂಡ ಹೆಚ್ಚಿನ ಭಾಗದ 
ಉಪಯುಕ್ತ ಮರವನ್ನು ಒದಗಿಸುತ್ತದೆ. 


ಬೇರು: ಬೇರು ಸಮೂಹದಲ್ಲಿ (1) ತಾಯಿಜೀರಂ (2) ಕವಲು ಬೇರು 
(3) ಸೂಕ್ಷ್ಮಬೇರು ಮತ್ತು (4) ಕೆಳಗಿಳಿಯುವ ಬೇರುಗಳು ಎಂಬ ನಾಲ್ಕು ಬಗೆಯ 
ಬೇರುಗಳಿರುತ್ತವೆ. ತಾಯಿ ಬೇರು ಎಲ್ಲ ಜಾತಿಯ ಮರಗಳಲ್ಲೂ ಇರುವುದಿಲ್ಲ. ಇದು 
ಇದ್ದಾಗ ಮರವನ್ನು ಮಣ್ಣಿನಲ್ಲಿ ಗಟ್ಟಿಯಾಗಿ ಅಲುಗಾಡದಂತೆ ನಿಲ್ಲಿಸುತ್ತದೆ. ಕವಲು 


ಮರಗಳ ಬೆಳವಣಿಗೆ, ಸ್ಥೂ ಲಸ್ವರೂಪ ಮತ್ತು ವರ್ಗೀಕರಣ 43 


ಬೇರುಗಳು ಸಹ ಮರವು ದೃಢವಾಗಿ ನಿಭಲು ಸಹಾಯಕವಾಗಿವೆ. ಕೆಲವು ಮರಗಳಲ್ಲಿ 
ಈ ಕವಲು ಬೇರುಗಳು ಮರದ ಚಂತದ ಹರಡುವಿಕೆಗಿಂತ ಅಗಲವಾಗಿ ಭೂಮಿಯಲ್ಲಿ 
ಹರಡಿರುತ್ತವೆ. ದಾರು ಬೇರುಗಳು ಮಣ್ಣಿನ ಮೇಲ್ಬಾಗದಲ್ಲೇ ಹರಡಿಕೊಂಡು ಮರದ 










ಸದದ ಎ ಎ ಎ ತೊಗಟಿ 


ಕ್ರಾ ವಾ ಎ ಡಪಿಳತೊ ಗಲಿ 

ಜ್ಯೂ ಎವರ್ದೆನಸೆರ 

ತ ಎಎ ಬಳೆ ಮರ 
ಎಎ. ದಿಶ್‌ 


ಹ ಜೇಗು 


ಚಿತ್ರ 8: ತೇಗದ ಮರದ ಅಡ್ಡಸೀಳು 


ಪೋಷಣೆಗೆ ಅಗತ್ಯವಾದ ನೀರು ಮತ್ತು ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತವೆ. 
ಇದೇ ಕಾರ್ಯವನ್ನು ಕೆಳಗಿಳಿಯುವ ಅಥವಾ ಹಿಂಕರ್ಸ್‌ ಎನ್ನುವ ಬೇರುಗಳು ಸಹ 
ಮಾಡುತ್ತ ವೆ. 


ಕಾಂಡದ ಅಡ್ಡಸೀಳು : ಮರದ ಕಾಂಡವನ್ನು ಅಡ್ಡಲಾಗಿ ಕೊಯ್ದು ನೋಡಿ 
ಡಾಗ ಕಾಂಡದ ಹೊರಭಾಗದಿಂದ ಮಧ್ಯಭಾಗದವರೆಗೆ ಇರುವ ಆಕಾರಗಳು ಸ್ಪಷ್ಟವಾಗಿ 
` ಕಾಣುತ್ತವೆ. ಅವುಗಳೆಂದರೆ: (1) ತೊಗಟೆ: ಇದು ಕಾಂಡದ ಹೊರಭಾಗದಲ್ಲಿರುವ 
ಬೇರೆ ಬೇರೆ ದಪ್ಪದ ಪದರ (2) ತೆಳುವಾದ ಜೀವಕೋಶದ ಪದರ: ಇದಕ್ಕೆ ಒಳತೊಗಟೆ 
ಎಂದು ಹೆಸರು (3) ಹೊರಗೆ ಬಿಳಿಮುರ ; ಒಳಗೆ ಚೇಗು ಇರುವ ಮರದ ಭಾಗ 
(4) ವಿತ್‌; ಮೆತ್ತಗಿನ ಜೀವಕೋಶಗಳಿಂದ ತುಂಬಿದ ಮಧ್ಮಭಾಗ, 


44 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ವರ್ಧನ ಸ್ತರ: ಇದು ತೊಗಟೆಯ ಕೆಳಗಿರುವ ಕೋಶಮಯವಾದ ತೆಳುವಾದ 
ಪದರ. ವರ್ಧನ ಸ್ತರದ ಚಟುವಟಿಕೆಯಿಂದಲೇ ಮರದ ಬೆಳವಣಿಗೆ ಸಾಧ್ಯ ಮತ್ತು 
ಅದರ ಸುತ್ತ ಳತೆಯಲ್ಲಿ ಹೆಚ್ಚುವರಿಯಾಗಲೂ ಇದೇ ಕಾರಣ. ವರ್ಧನ ಸ್ತರದಲ್ಲಿರುವ 
ಜೀವಕೋಶಗಳು ವಿಭಜನೆಹೊಂದಿ ಹೊಸ ಜೀವಕೋಶಗಳು ಉತ್ಪತ್ತಿಯಾದಂತೆ ಸ್ತರದ 


ltt 
oT 


ಚಿತ್ರ 9: ಕೆಲವು ಮರಗಳ ಚಂಡದ ಆಕಾರೆಗಳು 

(1) ಈಚು ಹಂತದ ಯೂಕಲಿಪ್ಟಸ್‌ ಹೈಬ್ರಿಡ್‌ (2) ಅನಾಕಾರ್ಡಿಯಮ್‌ ಆಕ್ಸಿಡೆಂಟೇಲ್‌ 
(3) ಅರಕೇರಿಯ ಕುಕ್ಕೆ ಮತ್ತು ಪಾಲಿಯಾಲ್ತಿಯ ಲಾಂಗಿಫೋಲಿಯ (4) ಡಿಬ್ಬರೊ 
ಕಾರ್ಪಸ್‌ (ಅರಣ್ಯದ) (5) ಎಳೆಯ ದೇವದಾರು ಮರ (6) ಟ್ಯಾಮರಿಂಡಸ್‌ ಇಂಡಿಕ, 
ಆಜಡಿರಕ್ಕ ಇಂಡಿಕ (7) ಅಕೇಶಿಯ ಪ್ಲಾನಿಘಫ್ರಾನ್ಸ್‌ 


ಹೊರಗಿನ ಜೀವಕೋಶಗಳು ಒಳತೊಗಟೆ ಅಥವಾ ಆಹಾರಗೊಳವೆ ಪದರಗಳಾಗಿ 
ಮಾರ್ಪಡುತ್ತವೆ ಮತ್ತು ಸ್ತರದ ಒಳಗಡೆ ಉತ್ಪತ್ತಿಯಾದ ಜೀವಕೋಶಗಳು 
ಬಳಿಮರ ಅಥವಾ ನೀರ್ಗೊಳವೆ ಜೀವಕೋಶಗಳಾಗಿ ಪರಿವರ್ತನೆ ಹೊಂದುತ್ತವೆ. 


ಮರಗಳ ಬೆಳವಣಿಗೆ, ಸ್ಮೂಲಸ್ಡರೂಪ ಮೆತ್ತು ವರ್ಗೀಕರಿಣ 45 


ಮರದ ಎತ್ತರ ಬೆಳವಣಿಗೆ ಕಾಂಡದ ತುದಿಯಲ್ಲಿರುವ ವಿಭಜನಾ ಶಕ್ತಿಯಿರುವ ವರ್ಧನ 
ಸ್ತರದ ಜೀವಕೋಶಗಳುದಾಗುತ್ತದೆ. ಆದ್ಧರಿಂದ ಮರವಾಗಿ ಮಾರ್ಪಾಟಾದ ಭಾಗ 
ದಲ್ಲಿ ವರ್ಧನ ಸ್ತರವಿಲದ ಕಾರಣ ಅಬ್ಲಿ ಯಾವ ಬೆಳವಣಿಗೆಯೂ ಆಗುವುದಿಲ್ಲ. 


ಗಂಟುಗಳು : ಸಾಮಾನ್ಯವಾಗಿ ರೆಂಬೆಗಳು ಮರದ ತಿರುಳಿನ ಭಾಗದಿಂದ 
ಉದ್ಭವಿಸುತ್ತವೆ. ಹೀಗೆ ಹುಟ್ಟಿ ಬೆಳೆಯುವಾಗ ಅವುಗಳ ತಳಭಾಗವು ಬೆಳೆಯುತ್ತಿರುವ 
ಕಾಂಡದ ಜೀವಕೋಶಗಳಿಂದ ಸುತ್ತುವರಿಯಲ್ಪಡುತ್ತದೆ. ಸಂಪೂರ್ಣವಾಗಿ ಸುತ್ತು 
ವರಿಯಲ್ಪಟ್ಟ ಭಾಗಗಳು ಗಂಟುಗಳಾಗಿ ಮಾರ್ಪಡುತ್ತವೆ. ಮರವು ಬೆಳೆದಂತೆಲ್ಲ 
ಕೆಳಗಿನ ರೆಂಬೆಗಳು ಉದುರಿಬಿಡುತ್ತವೆ. 


ಎಎಧ ಅಂಗಗಳ ಕಾರ್ಯ: ಮರಜ ಹೊರತೊಗಟೆ ಮರವನ್ನೂ ವಾಶಾ 
ವರಣದ ವೈಪರೀತ್ಯದಿಂದ, ಕೀಟ ಮತ್ತು ಶಿಲೀಂಧ್ರಗಳ ಬಾಧೆಯಿಂದ ಮತ್ತು ಇತರ 
ಕೆಲವು ಹೊರಗಿನ ವಸ್ತುಗಳಿಂದ ಘಾಸಿಯಾಗದುತೆ ರಕ್ಷಿಸುತ್ತದೆ. ಒಳ ತೊಗಟೆ 
ಜೀವಂತಕೋಶಗಳನ್ನು ಹೊಂದಿದ್ದು ಎಲೆಗಳಲ್ಲಿ ತಯಾರಾದ ಆಹಾರಪದಾರ್ಥ 
ಗಳನ್ನು ಬೇರೆ ಬೇರೆ ಭಾಗಗಳಿಗೆ ರವಾನಿಸುವ ಕಾರ್ಯವನ್ನು ನಿರ್ವಹಿಸುತ್ತದೆ. 


ತಿಳಿಬಣ್ಣದ ಬಿಳಿಭಾಗವು ತೊಗಟೆಯ ಕೆಳಭಾಗದಲ್ಲಿರುತ್ತದೆ. ಇದು ನೀರು 
ಮತ್ತೂ ಪೋಷಕಾಂಶಗಳನ್ನು ಬೇರುಗಳಿಂದ ಎಲೆಗಳಿಗೆ ರವಾನಿಸುವ ಕಾರ್ಯ 
ಮಾಡುತ್ತದೆ. 


ಚೇಗೆಯ ಬಣ್ಣವು ಸಾಮಾನ್ಯವಾಗಿ ಬಿಳಿಭಾಗದ ಬಣ್ಣಕ್ಕಿಂತ ದಟ್ಟವಾಗಿರು 
ತ್ತದೆ. ಕೆಲವು ಪದಾರ್ಥಗಳು ಇದರಲ್ಲಿ ಶೇಖರಣೆಯಾಗುವುದೇ ಇದಕ್ಕೆ ಕಾರಣ. 
. ಚೇಗೆಯು ಸತ್ತ ಕೋಶಗಳಿಂದ ತುಂಬಿದ್ದು ಮರಕ್ಕೆ ಶಕ್ತಿ ಮತ್ತು ಗಂಡಸುತನವನ್ನು 
ಕೊಡುತ್ತದೆ. 


ಮೆತು ಅಂಗಾಂಶರೇಖೆಗಳು ಅಥವಾ ಮರರೇಖೆಗಳು ತ್ರಿಜ್ಯದ ಅಕ್ಷದಲ್ಲಿ 
ಮದ್ಯದ ತಿರುಳಿನ ಭಾಗದಿಂದ ತೊಗಟೆಯ ಭಾಗದ ಕಡೆಗೆ ಸಣ್ಣ ಸಣ್ಣ ಕಿರಣಗಳ 
ರೀತಿಯಲ್ಲಿ ಹರಡಿಕೊಂಡಿರುತ್ತವೆ. ಇವುಗಳನ್ನು ಸೂಕ್ಷ್ಮದರ್ಶಿಯ ಸಹಾಯವಿಲ್ಲದೆ 
ನೋಡಬಹುದಂ. ಕೆಲವು ಮರಗಳಲ್ಲಿ ಇವು ಸ್ಪಷ್ಟವಾಗಿ ಕಾಣುವುದಿಲ್ಲ. ಸ್ಪಷ್ಟವಾಗಿ 
ಕಾಣುವ ಮೆತು ಅಂಗಾಂಶರೇಖೆಗಳಿಗೆ ಸಿಲ್ವರ್‌ ಓಕ್‌ ಮರವನ್ನು ಉದಾಹರಿಸಬಹುದು. 
ಈ ರೇಖೆಗಳು ಆಹಾರ ವಸ್ತ್ರಗಳನ್ನು ತ್ರಿಜ್ಯಾಕಾರದಲ್ಲಿ ಆಯಾ ಭಾಗಗಳಿಗೆ ಸಾಗಿಸುವ 
ಮತ್ತು ಕೂಡಿಡುವ ಕಾರ್ಯವನ್ನು ನಿರ್ವಹಿಸುತ್ತವೆ. 


46 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 





ಮ ಎ ಕಾಣಾ ಜಾ ಎ ಎ77 ಎ ಇ ತಾಯಿದೇರು. 


ಚಿತ್ರ 10: ಅರಣ್ಯ ಶಾಸ್ತ್ರದ ಪ್ರಕಾರ ಮರದ ಭಾಗಗಳು 


ಗಾತ್ರಕ್ಕನುಗುಣವಾಗಿ ಅಠಣ್ಯಮರಗಳ ವರ್ಗೀಕರಣ 
1. ನಾರು ಎಂದರೆ 0.9ಮಾ. (3") ಎತ್ತರದವರೆಗೆ ಬೆಳೆದ ಎಳೆಯಗಿಡ. 


ಮರಗಳ ಬೆಳವಣಿಗೆ, ಸ್ಮೂಲಸ್ವರೂಪ ಮತ್ತು ವರ್ಗೀಕರಣ 47 
2. ಸಸಿ ಎಂದರೆ 0.9 ವಿಸಾ.ನಿಂದ 3 ಮಾ. (3'-10'}) ಒಳಗೆ ಬೆಳೆದ 
ಮತ್ತು 10 ಸೆ.ಮಾ.(4”)ಗಿಂತ ಎ.ಮ.ಸು. ಕಡಮೆ ಇರುವ ಗಿಡ. 
3, ಈಚು ಎಂದರೆ 10ರಿಂದ 25 ಸೆ.ಮಾ. (41.101) ಎ.ಪು.ಸು. 
ಇರುವ ಸಸಿ. 
4, ಮರ ಎಂದರೆ 22 ಸಮಾ. (9')ಗಿಂತ ಹೆಚ 
ಈಚೆ. 


ತ್ವ ಏ.ಮೆ.ಸು. ಇರುವ 


ಚಂಡದ ಆಕಾರಕ್ಕನುಗುಣವಾಗಿ ಅರಣ್ಯಮರಗಳೆ ವರ್ಗೀಕರಣ | 

1. ಪ್ರಬಲ ಮರಗಳೆಂದರೆ ದೊಡ್ಡ ಚಂಡದ, ಸಾಮಾನ್ಮ ಆಂತಸ್ತಿಗಿಂತ 
ಎತ್ತರ ಬೆಳೆದು ಮೇಲ್ಭಾಗದಿಂದ ಅತಿ ಹೆಚ್ಚು ಮತ್ತು ಪಕ್ಕಗಳಿಂದ ಕಡಮೆ ಬೆಳಕು 
ದೊರಕಿಸಿಕೊಳ್ಳುವ ಮರಗಳು, ಇವುಗಳು ಅತ್ಯಂತ ಮೇಲಿನ ಅಂತಸ್ತನ್ನು ರೂಪಿಸು 
ತ್ತವೆ. ಇಲ್ಲಿ ಅತಿ ಪ್ರಬಲಮರಗಳೂ ಇರುತ್ತವೆ. 





ಚಿತ್ರ 11: ಚಂಡದ ವರ್ಗೀಕರಣ ಮತ್ತು ವಿವಧ ಅಂತಸ್ತುಗಳು 
(1) ಪ್ರಬಲ ಮತ್ತು ಅತಿ ಪ್ರಬಲ (2) ಸಹ ಪ್ರಬಲ (3) ಕಡಮೆ ಪ್ರಬಲ (4) ದುರ್ಬಲ 


2. ಸಹ ಪ್ರಬಲ ಮರಗಳೆಂದರೆ ಪ್ರಬಲ ಮರಗಳಿಗಿ-ತ ಸಣ್ಣ ಚಂಡ ಮತ್ತು 
ಆಕಾರವುಳ್ಳ ಸಾಮಾನ್ಯ ಅಂತಸ್ತನ್ನು ರೂಪಿಸುವ ಮರಗಳು. ಇವ ಮೇಲ್ಭಾಗದಿಂದ 
ಹೆಚ್ಚು ಮತ್ತು ಪಕ್ಕಗಳಿಂದ ಕಡಮೆ ಬೆಳಕು ದೊರಕಿಸಿಕೊಳ್ಳುತ್ತವೆ. 

3. ಕಡಮೆ ಪ್ರಬಲ ಮರಗಳು ಅತಿ ಪ್ರಬಲ ಮರಗಳ ಮುಕ್ಕಾಲುಭಾಗ ಎತ್ತರ 
ದಷ್ಟು ಬೆಳೆದು ಸಾಮಾನ್ಯ ಅಂತಸ್ತಿನ ತೆರಪುಗಳನ್ನು ತುಂಬಂತ್ತವೆ. 

4, ದುರ್ಬಲ ಮರಗಳು ಎತ್ತರವಾಗಿ ಬೆಳೆದ ಮರಗಳ ನರಳಿನಲ್ಲಿರುತ್ತವೆ. 
ಇವುಗಳು ಪ್ರಬಲಮರಗಳ ಅರ್ಧಕ್ಕಿಂತ ಸ್ವಲ್ಪ ಹೆಚ್ಚು ಎತ್ತರ ಬೆಳೆದಿರುತ್ತವೆ. 


48 ಭಾರತದಲ್ಲಿ ಸಾಮಾಜಕ ಅರಣ್ಯಶಾಸ್ತ್ರ 
ಉಷ್ಣವಲಯದ ಅಕೃಷ್ಣ ಅರಣ್ಯಗಳ ಅಂತಸ್ತು 

ಆರಣ್ಮ ಪರಿಣತರು ಹಿಂದಿನಿಂದಲೂ ಅಕೃಷ್ಣಅರಣ್ಮಗಳಲ್ಲಿನ ಮತ್ತು ಅಸಮ 
ವಯಸ್ಸಿನ ಉಷ್ಣವಲಯದ ತೇವದ ನಿತ್ಮಹರಿದ್ವರ್ಣ ಅರಣ್ಯಗಳ ಅಂತಸ್ತುಗಳಲ್ಲಿ 
ಕೆಲವು ಸ್ತರಗಳನ್ನು ಗುರುತಿಸಿದ್ದಾರೆ. ಉಷ್ಣವಲಯದ ತೇವದೆ ನಿತ್ಯ ಹರಿದ್ವರ್ಣ 
ಕಾಡುಗಳಲ್ಲಿ ನಾಲ್ಕೈದು ಅಂತಸ್ತುಗಳು ಕಾಣಬರುತ್ತವೆ. ಅಸಮ ರೂಪದ ಅತ್ಯಂತ 
ಮೇಲಿನ ಅಂತಸ್ತಿನಲ್ಲಿ ಸಾಧಾರಣವಾಗಿ ಸಾಮಾನ್ಯ (ಎರಡನೇ ಅಂತಸ್ತಿನ ಮೇಲೆ) 
ಡಿಪ್ಟಿರೋಕಾರ್ಪಸ್‌ ಜಾತಿಯ ಮರಗಳು ಎದ್ದು ಕಾಣುತ್ತವೆ. ಸಾಮಾನ್ಯ ಅಂತಸ್ತು 
ವಿವಿಧ ಜಾತಿಯ ಮರಗಳನ್ನೊಳಗೊಂಡ ಎರಡನೆಯ ಅಂತಸ್ತು. ಮೂರನೇ ಅಂತಸ್ತು 
ನೆರಳಿನಲ್ಲಿ ಬೆಳೆಯುವ ಆನೇಕ ಜಾತಿಯ ದುರ್ಬಲ ಮರಗಳನ್ನೊಳಗೊಂಡಿರುತ್ತದೆ. 
ಕೆಳಗಿನ ಅಂದರೆ, ನಾಲ್ಕನೇ ಅಂತಸ್ತಿನಲ್ಲಿ ಸಣ್ಣ ಮರಗಳಿರುತ್ತವೆ. ಎಲ್ಲಕ್ಕಿಂತ ಕೆಳಗೆ 
ಭೂಮಿಯ ಮೇಲೆ ಬೆಳೆದಿರುವ ಸಸ್ಯಗಳು ಐದನೆಯ ಅಂತಸ್ತಿಗೆ ಸೇರಿವೆ. ಕೆಳ ಅಂತಸ್ತಿ 
ನಲ್ಲಿ ಮೇಲಂತಸ್ತಿನ ಮರಗಳು ನೈಸರ್ಗಿಕವಾಗಿ ಪುನರಾಭಿವೃದ್ಧಿಯಾಗುತ್ತ ಇರುವುದ 
ರಿಂದ ಇಂತಹ ಅಂತಸ್ತಿನ ವರ್ಗೀಕರಣ ಹೆಚ್ಚಾಗಿ ಕಾಲ್ಪನಿಕವಾದುದೇ ಹೊರತು 
ಅಷ್ಟೊಂದು ವೈಜ್ಞಾನಿಕವಾದುದಲ್ಲ. 


ಅರಣ್ಯಗಳ ಹೊರಗೆ ಬೆಳೆದ ಅನೇಕ ಮಂಜಾತಿಗಳ ಚಂಡ ಸಾಧಾರಣವಾಗಿ 
ದೊಡ್ಡದಾಗಿದ್ದು ಹರಡಿಕೊಂಡಿರುತ್ತದೆ (ಚಿತ್ರ 6). 


ಸಸ್ಯಜಾತಿ ಮತ್ತು ವಯಸ್ಸಿಗನುಗುಣವಾಗಿ ಅರಣ್ಯಗಳ ವರ್ಗೀಕರಣ 


ಕಾಡ್ಗಿ ಚ್ಚನಿಂದ ಸಂಪೂರ್ಣವಾಗಿ ನಾಶವಾದನಂತರ ಅರಣ್ಯದಲ್ಲಿ ಹುಟ್ಟಿ 
ಕೊಳ್ಳುವ ಸಸ್ಯಜಾತಿಗಳು ಸಮ ವಯಸ್ಸಿನ ಅರಣ್ಯಕ್ಕೆ ಸೇರುತ್ತವೆ. ಒಂದು ಅರಣ್ಯ 
ಎಳೆಯ ಸಸಿಗಳಿಂದ ಹಿಡಿದು ದೊಡ್ಡಮರಗಳನರೆಗೆ ಬೆಳೆದ ಎಲ್ಲ ಹಂತಗಳ ಸಸ್ಯಜಾತಿ 
ಗಳನ್ನೊಳಗೊಂಡಿದ್ದ ರೆ ಅದಕ್ಕೆ ಅಸಮ ವಯಸ್ಸಿನ ಅರಣ್ಯ ಅಥವಾ ಎಲ್ಲ 
ವಯಸ್ಸಿನ ಆರಣ್ಯ ಎಂದು ಹೆಸರು. ಪ್ರಬಲವಾದ ಒಂದೇ ಸಸ್ಯಜಾತಿಯನ್ನು 
ಹೊಂದಿರುವ ಅರಣ್ಯಗಳಿಗೆ ಶುದ್ಧ ಅರಣ್ಯವೆಂದು ಹೆಸರು. ಉದಾಹರಣೆಗೆ ಟೀಕ್‌ 
ಅರಣ್ಯ, ಸಾಲ್‌ ಅರಣ್ಯ ಮತ್ತು ಪೈನ್‌ ಅರಣ್ಮ ಮುಂತಾದವುಗಳು. ಆನೇಕ ಜಾತಿಯ 
ಮರಗಳಿರುವ ಅರಣ್ಯಕ್ಕೆ ಮಿಶ್ರ ಅರಣ್ಯ ವೆಂದು ಹೆಸರು. ಉದಾಹರಣೆಗೆ ಟೀಕ್‌ 
ಟರ್‌ಮಿನೇಲಿಯ, ಅನೊಗೈಸಿಸ್‌ ಲ್ಯಾಟಫೋಲಿಯ, ರೋಸ್‌ ವುಡ್‌, ಲಗರ್‌ 
ಸ್ಟ್ರೀಮಿಯ ಮುಂತಾದ ಸಸ್ಯಜಾತಿಗಳಿಂದ ಕೂಡಿದ ಮಿಶ್ರ ಆರಣ್ಮ. 


ಕವಲೊಡೆಯುವಿಕೆ; ಬೆಳಕಿಗಾಗಿ ಸ್ಪರ್ಧೆ ಇರುವ ನಿಬಿಡವಾದ ಅರಣ್ಯಗಳಲ್ಲಿ 
ಮರಗಳ ಕಾಂಡಗಳು ನೇರ ಮತ್ತು ಉದ್ದವಾಗಿರುತ್ತವೆ. ಅನೇಕ ಮರಜಾಶಿಗಳಲ್ಲಿ 


ಮರಗಳ ಬೆಳವಣಿಗೆ, ಸ್ಮೂ ಲಸ್ತರೂಪ ಮತು 


ಬಾ 


ವರ್ಗೀಕರಣ 49 


ಚಿಕ್ಕವಯಸ್ಸಿನ ರೆಂಬೆಗಳು ಬೆಳಕಿನ ಕೊರತೆಯಿಂದಾಗಿ ಉದುರಿಹೋಗುತ್ತವೆ. ಉದಾ 
ಹರಣೆಗೆ ಟರ್‌ಮಿನೇಲಿಯ ಜಾತಿ, ಸಾಲ್‌, ದೇವದಾರ್‌ ಮುಂತಾದವುಗಳು. ದಟ್ಟ 
ವಲ್ಲದ ಅರಣ್ಯಗಳಲ್ಲಿ ಮರಗಳು ಹೆಚ್ಚಾಗಿ ಕವಲೊಡೆಯುವುದರಿಂದ ದಿಮ್ಮಿಗಳಿಗೆ 
ಅನುಪಯುಕ್ತವಾಗಂತ್ತವೆ. ದಿಮ್ಮಿಗಳಿಗಾಗಿ ಬೆಳೆಸಿದ ಟೀಕ್‌ ಮತ್ತು ಇನ್ನೂ ಕೆಲವು 
ಜಾತಿಯ ತೋಪುಗಳಲ್ಲಿ ನೇರ ಮತ್ತು ಉದ್ದವಾದ ಕಾಂಡಗಳ ಉತ್ಪಾದನೆಗಾಗಿ 
ಮರಗಳನ್ನು 1,8ಮಿಾ. x 1.8ಮಿಸಾ, (6' x 6')ಸಷ್ಟೇ ಪರಿಮಿತಿಯ ಅಂತರ ಕೊಟ್ಟು 
ಬೆಳೆಸುತ್ತಾರೆ. ಹೆದ್ದಾರಿಯ ಪಕ್ಕಗಳಲ್ಲಿ ನೆಡುವ ಸಾಲುಮರಗಳಿಗಾಗಿ ದೊಡ್ಡ ಚಂಡದ, 
ಹೆಚ್ಚು ನೆರಳುಕಟ್ಟುವ ಮರಗಳನ್ನು ಆರಿಸಿಕೊಳ್ಳುವುದು ಉತ್ತಮ. 


4] 


ಅಧ್ಯಾಯ 6 
ಭಾರತದ ಏಿವಿಧಬಿಗೆಯ ಅರಣ್ಯಗಳು 


ಮೊದಲನೆಯ ಒಂದು ಅಧ್ಯಾಯದಲ್ಲಿ ವಾಯುಗುಣ, ಭೂಮಿ ಮತ್ತು ಜೀವಿ 
ಗಳು ಸಸ್ಯಗಳ ಬೆಳವಣಿಗೆಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು 
ವಿವರಿಸಿದೆ. ಸಾಕಷ್ಟು ನೀರು, ಫಲವತ್ತಾದ ಮಣ್ಣು ಸಸ್ಯಗಳಿಗೆ ದೊರಕುವ ಪರಿಸರ 
ದಲ್ಲಿ ಉಷ್ಣಾಂಶವು ಅರಣ್ಯವೃಕ್ಷಗಳ ಸಂತಾನಾಭಿವೃದ್ಧಿ, ಸಾಂದ್ರತೆ ಮತ್ತು ಸಮ ದ್ಧ 
ಬೆಳವಣಿಗೆಯ ಮೇಲೆ ಅಗಾಧ ಪರಿಣಾಮವನ್ನುಂಟುಮಾಡುತ್ತದೆ. ಚಾಂಪಿಯನ್‌ 
ಮತ್ತು ಸೇತ್‌ರವರು ವಾಯುಗುಣದ ಆಧಾರದ ಮೇಲೆ ನಮ್ಮ ದೇಶದ ಅರಣ್ಯಗಳನ್ನು 
16 ವರ್ಗಗಳಾಗಿ ವಿಂಗಡಿಸಿದ್ದಾರೆ. ಪ್ರತಿಯೊಂದು ವರ್ಗದ ಅರಣ್ಯಪ್ರದೇಶದ 
ಸಮೀಪದಲ್ಲಿರುವ ನೆಲೆಗಳ ಮಳೆಯ ಪ್ರಮಾಣವನ್ನು ಅನುಬಂಧ 1ರಲ್ಲಿ ಸೂಚಿಸಿದೆ 
ಮತ್ತು ಚಿತ್ರ 12 ರಲ್ಲಿ ಕೆಳಗೆ ವಿವರಿಸಿದ ವಿವಿಧ ವರ್ಗಗಳ ಅರಣ್ಯಗಳನ್ನು ತೋರಿಸ 
ಲಾಗಿದೆ. 


1, ಉಷ್ಣವಲಯದ ತೇವದ ನಿತ್ಯ ಹರಿದ್ವರ್ಣ ಅರಣ್ಯ: ದಟ್ಟವಾಗಿ ಬೆಳೆದ 
ಭಾರಿ ಮರಗಳೂ 45ಮಾ. ಅಥವಾ ಅದಕ್ಕಿಂತ ಎತ್ತರ ಬೆಳೆದ ತೇವ ಸಸ್ಯಗಳು 
ಪರೋಪಜೀವಿ ಸಸ್ಯಗಳೂ ಮತ್ತು ಬಳ್ಳಿ ಗಳೊ ಇರುವ ಅರಣ್ಯ. ಇಂಥ ಅರಣ್ಯಗಳು 
ಅಸ್ಸಾಂನ ನೈಯತ್ಯಭಾಗ, ದಕ್ಷಿಣದ ಪಶ್ಚಿಮ ಘಟ್ಟಗಳು ಮತ್ತು ಅಂಡಮಾನ್‌ ದ್ವೀಪ 
ಸ್ತೋಮಗಳಲ್ಲಿವೆ. 


ಉದಾಹರಣೆಗಳು : 


(ಅ) ಕರ್ನಾಟಕದ ಘಟ್ಟಪ್ರದೇಶ ಮತ್ತು ಕೇರಳದ ರನ್ನಿ ಪ್ರದೇಶ. 


ಕೆಲವು ಮುಖ್ಯಜಾತಿಯ ಮರಗಿಡಗಳು : ಮೆಸುವ ಫೆರಿಯ, ಡೈಸೊಕ್ಸಲಮ್‌, 
ಮಲಬಾರಿಕಮ್‌, ಕ್ಯಾಲೋಫಿಲಮ್‌, ಹೋಪಿಯ ಪಾರ್ವಿಫೊರ, ಸೈಜಿಜಿಯಮ್‌, 
ಆರ್ಫೊಕಾರ್ಪಸ್‌ ಹಿರಿಸುಟ, ಪೆಲಕ್ಕಿ ಯಮ್‌, ಕೆಲಮಸ್‌ ಮುಂತಾದವುಗಳು. 


(ಆ) ಅಸ್ಲಾಮ್‌ನ ಕಾಚಾರ್‌ ಪ್ರದೇಶ 


ಕೆಲವು ಮುಖ್ಯಜಾತಿಯ ಮರಗಳು: ಮೆಸುವ ಫೆರಿಯ, ಷೋರಿಯ 
ಅಸ್ಸಾಮಿಠ, ಡಿಪ್ಪಿರೊಕಾರ್ಪಸ್‌ ಟರ್ಬಿನೇಟಸ್‌, ಮೆಲೂಕಾನ್ನ ಬಾಂಬೂಸಾಯ್‌ಡಿಸ್‌, 
ಸೈಜಿಜಿಯಮ್‌ ಕುಮಿನಿ, ಅಕ್ವಿಲೇರಿಯ ಅಗಲೋಚ. 


ಭಾರತದ ವಿವಿಧ ಬಗೆಯ ಅರಣ್ಯಗಳು 51 


2. ಉಷ್ಣವಲಯದ ಅರ್ಥ ಹರಿದ ರ್ಣ ಆರಣ್ಯ : ಈ ಬಗೆಯ ಅರಣ್ಯ 
ಸಾಮಾನ್ಯವಾಗಿ ನಿತ್ಯ ಹಸಿರು ಕಾಡುಗಳಷ್ಟು ದಟ್ಟವಾಗಿರುವುದಿಲ. ಇದರಲ್ಲಿ ಎತ್ತರ 
ವಾದ ನಿತ್ಯಹಸಿರು ಸಸ್ಯಗಳು ಹೆಚ್ಚಾಗಿಯೂ, ಉದುರೆಲೆ ಮರಗಿಡಗಳು ಕಡಮೆ 


ಯಾಗಿಯೂ ಇರುತ್ತವೆ. ಇಂಥ ಕಾಡಿನಲ್ಲಿ ಎತ್ತರವಾದ ಮರಗಳು, ಆನೇಕ ಸಸ್ಯವರ್ಗ 


ಭಾರತ 


ದಡಿ ವಿವಿಢ ಬಗೆಯ ಅರಣ್ಮಗಳು 











ಸ್‌ 
ತಾ ಭೂತಾನ 


ಸಾಲ್‌ ಮರದ ದಕ್ಷಿಣ ಮಿತಿ ದವನ 

ತೇಗಲ ಮಣೆ ಉತ್ತರ ಎ 
(ಸಷ ನಲಯೊವ ಶೇವಸ ದಪ ಇರ ಜತ 
ಕಸ ನಲಯದ ಅರ್ಧ ಹರಿದ್ವರ್ಣ [ಸ 
ಉಷ್ಕಪಬಯನ ತೇವದ `ುಜುರೆಳೆ- RN 
ಶೀತಪ್ರ ಹೀರ ಮತ್ತು ಒದ್ರುಗ [ಡು 
ಕಉಶ್ಣ ಪರಿಯೆಪಎ ಡೆ ಉಗ 2ರೆದೆ. 
ಉಷ್ಕಪಬಯೆದ ಕುರುಚ ಬು. 
ಉಪ ನಬ ಯಡ ಒಂ ನಿತ್ಯ ಹಸಿವೂ 

ಸುಮಾರು ಉದಯದ ಅಗಲ ಎಳೆ ಗುಡ್ಡ 

ಸುಪೂರೂ ಉಪ್ಕವಲಯರದ ಶೈನ್‌ ತಾ 
ಸುಮಾರು ಉಪ್ಸ ವಲಯದ ಒನೆ ಹೆಸರು [8 2. 
ಬೆಟ್ಟಗಳ ತೇವದಿಎಐ ಕೂಡಿದ ತಮ್ಮಶೀತೋಷ್ಟ 
ಒಮ್ಮಾಲಯದ ತೇವದ ಸಮಶೀತೋ ಟ್ಟ 
ಹಿನಷಲ ಯಥ ಓಣ ಸಮರ್ಶೀಶೋಷ: 
ಸದ್‌ ಆಲ್ಪೈನ್‌ ಮುತ್ತು ಅಶ್ಲೈನ್‌ 


ಚಿತ್ರ 12: ಭಾರತದಲ್ಲಿ ವಿವಿಧ ಬಗೆಯ ಅರಣ್ಯಗಳು 


ಹಿಂಡ ಬಹಾಸನಣಇಗರ 





ಗಳು, ಒತ್ತು ಗೋಡೆಯಂಥ ಬುಡಗಳ ಮರಗಳು, ಪರೋಪಜೀವಿ ಸಸ್ಯಗಳು, 
ಬಳ್ಳಿಗಳು ಯಥೇಷ್ಠ ವಾಗಿದ್ದು ಬಿದಿರು ಮಳೆಗಳು ಕಡಮೆಯಿರುತ್ತೆವೆ. 


ಈ ಬಗೆಯ ಅರಣ್ಯ ಪಶ್ಚಿಮ ಘಟ್ಟಗಳು, ಅಸ್ಸಾಮ್‌, ಪೂರ್ವ ಹಿಮಾಲಯದ 
ಇಳಿಜಾರಿನ ಪ್ರದೇಶ, ಒರಿಸ್ಸಾ ಮತ್ತು ಅಂಡಮಾನ್‌ ದ್ವೀಪಗಳಲ್ಲಿವೆ. 


52 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಉದಾಹರಣೆಗಳು 
(ಅ) ಕೇರಳದ ಪಾಲ್‌ಘಾಟ್‌, ಕರ್ನಾಟಕದ ಶಿವಮೊಗ್ಗ ಮತ್ತು ಕೊಡಗು. 






ಕರ್ನಾಟಿಕ 


ವಿವಿಧ ಬಗೆಯ ಅರಣ್ಯಗಳು 


. ಉಪ ವಲಯದ ಶೇವದ ನಿತ್ಯಹರಿದ್ದ ರ್ಣ ಣಾ 
ಜ್ಯ ವೆ 

ಉಷ್ಣ ವಲ ಯದ ಅರೆ ನಿತ್ಯ ಹರಿದ್ವರ್ಣ 

ಶೇವದ ಉದುಕರೆಲೆ ಈಸ 

ಒಣ ಉದುರೆಲೆ 3 


ಕುರುಚಲು 
ಚಿತ್ರ 13: ಕರ್ನಾಟಕದ ವಿವಿಧ ಬಗೆಯ ಅರಣ್ಯಗಳು 


ಭಾರತದ ವಿವಿಧ ಬಗೆಯ ಅರಣ್ಯಗಳು 53 


ಮುಖ್ಯ ಜಾತಿಯ ಮರಗಿಡಗಳು : ಆರ್ಟೊಕಾರ್ಪಸ್‌ ಹಿರಿಸೂಟ, ಆಕ್ರೊಕಾ 
ರ್ಪಸ್‌ ಫ್ರಾಕ್ಷಿಫೋಲಿಯಸ್‌, ಹೋಪಿಯ ಪಾರ್ವಿಪ್ಲೋರ, ಆಂತೊಸಿ ಫಾಲಸ್‌ ಕದಂಬ, 
ಮೆಸುವ ಫೆರಿಯ, ಸಾಲ್‌ಮೇಲಿಯ ಮಲಬಾರಿಕ, ಲೆಗರ್‌ಸ್ಟ್ರೋಮಿಯ ಪಾರ್ಚಿ 
ಫ್ಲೋರ, ಟರ್‌ಮಿನೇಲಿಯ ಟೊಮೆಂಟೋಸ, ಟಿರೋಕಾರ್ಪಸ್‌ ಮಾರ್ಸುಪಿಯಮ್‌, 
ಶ್ರೈಷೀರ ಒಲಿಯೋಸ, ಬಾಂಬುಸ ಅರುಂಡನೇರಿಯ, ಗ್ಸೈಲಿಯ ಗ್ಸೈ ಲೋಕಾರ್ಪ 

(ಆ) ಪಶ್ಚಿಮ ಬಂಗಾಳದ ಕಾಲಿಂಪಾಂಗ್‌ 

ಮುಖ್ಯಜಾತಿಯ ಮರಗಿಡಗಳು: ಡೈಸೊಗ್ಗೆೈಲಮ್‌ ಮಲಬಾರಿಕಮ್‌, 
ಅಿಟ್‌ಸಿಯ ಪ್ರಭೇದ, ಮೈಕೀಲಿಯ ಚಂಪಕ, ಮ್ಯಾಂಜಿಫೆರ ಇಂಡಿಕ, ಟಿರ್‌ಮಿನೇಲಿಯ 
ಮಿರಿಯೊಕಾರ್ಪ 


3. ಉಷ್ಣವಲಯದ ತೇವದ ಉದುರೆಲೆ ಆರಣ್ಯ: ಈ ಅರಣ್ಯಗಳ 
ಮೇಲ್ಭಾವಣೆಗೆ ಒಂದು ಗೊತ್ತಾದ ಸ್ವರೂಪವಿರುವುದಿಲ. 40೮ಡಿ ಅಥವಾ 
ಅದಕ್ಕಿಂತ ಎತ್ತರವಾದ ಒತ್ತುಗೋಡೆಯ ಬುಡಗಳ ಅನೇಕ ಮರಗಳು ಮೇಲಿನ 
ಅಂತಸ್ತಿನಲ್ಲಿದ್ದು ಕೆಳ ಅಂತಸ್ತಿನಲ್ಲಿ ಉದುರೆಲೆ ಮರಗಳು ಮತ್ತು ನಿತ್ಯ ಹಸಿರು 
ಸಸ್ಯಗಳಿರುತ್ತವೆ. ಅಲ್ಲಲ್ಲಿ ಬಿದಿರು ಮೆಳೆಗಳು, ಹೊದರುಗಳು, ಬೆತ್ತ ಮತ್ತು ಅನೇಕ 
ಬಗೆಯ ಬಳ್ಳಿಗಳು ಹರಡಿಕೊಂಡು ಬೆಳೆದಿರುತ್ತವೆ. 


ಕತಿ 


ಉದಾಹರಣೆಗಳಂ : 

(ಅ) ಅಂಡಮಾನ್‌ 

ಮುಖ್ಯಜಾತಿಯ ಮರಗಿಡಗಳು : ಟರೋಕಾರ್ಪಸ್‌ ಡಾಲ್‌ಬರ್ದಿಯಾಯ್‌ 
ಡಿಸ್‌, ಟರ್‌ಮಿನೇಲಿಯ ಪ್ರೊಸಿರ, ಡಿಪ್ಟಿರೊಕಾರ್ಪಸ್‌, ಜಿಕ್ರೇಸಿಯ ಟ್ಯಬ್ಯುಲಾರಿಸ್‌, 
ಆಲ್‌ಬಿಜಿಯ ಲೆಬೆಕ್‌ 

(ಆ) ಮಹಾರಾಷ್ಟ್ರದ ಅಲ್ಲಪಲ್ಲಿ, ಕರ್ನಾಟಕದ ಮೈಸೂರು 

ಮುಖ್ಯಜಾತಿಯ ಮರಗಿಡಗಳು: ಟೆಕ್ಕೊನ ಗ್ರಾಂಡಿಸ್‌, ಟರ್‌ಮಿನೇಲಿಯ 
ಟೊಮೆಂಟೊಸ, ಆಡೈನ ಕಾರ್ಡಿಫೋಲಿಯ, ಡಾಲ್‌ಬರ್ಜಿಯ ಲ್ಯಾಟಿಫೋಲಿಯ್ಕ 
ಮಧುಕ ಲ್ಯಾಟಿಫೋಲಿಯ, ಟೆರೋಕಾರ್ಪಸ್‌ ಮಾರ್ಸುಪಿಯಮ್‌, ಸಾಲ್‌ಮೇಲಿಯ 
ಮಲಬಾರಿಕ, ಗೆ ಲಿಯ ಗ್ನೈಲೊಕಾರ್ಪ, ಗ್ರಿವಿಯ ಟಿಲಿಫೋಲಿಯ, ಕ್ಲಿಷ್ಟಾಂತಸ್‌ 
ಕೊಲ್ಲಿನಸ್‌, ಪ್ಲೈಶೀರ ಬಲಿಯೋಸ, ಡೆಂಡ್ರೊಕ್ಕಾಲಮಸ್‌ ಸ್ಟಿಕ್ಟಸ್‌ 

(ಇ) ಉತ್ತರ ಪ್ರದೇಶದ ಡೆಹರ್ರಾಡುನ 

ಮುಖ್ಯ ಜಾತಿಯ ಮರಗಿಡಗಳು : ಹೋರಿಯ ರೊಬಸ್ತ, ಲಗರ್‌ಸ್ಟ್ರೀಮಿಯ 
ಪಾರ್ವಿಫ್ಲೋರ, ಆಡೈನ ಕಾರ್ಡಿಫೋಲಿಯ, ಲಿಟ್‌ಸಿಯ ಪ್ರಭೇದ, ಸೈಜಿಜಿಯಮ್‌ 
ಕ್ಯುಮಿನಿ, ಕಿಡಿಯ ಕ್ಕಾಲ್‌ಸಿನ, ಮಧುಕ ಲ್ಯಾಟಿಫೋಲಿಯ 


54 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


4, ತೀರಪ್ರದೇಶ ಮತ್ತು ಚೌಗು ಅರಣ್ಯ : ಹೆಚ್ಚಾಗಿ ನಿತ್ಯಹಸಿರು ಸಸ್ಯ 
ಗಳಿರುವ ಕಾಡು. ಸಸ್ಯಗಳ ಸಾಂದ್ರತೆ ಮತ್ತು ಎತ್ತರ ಆ ಪ್ರದೇಶದ ತೇವಾಂಶ 
ವನ್ನವಲಂಬಿಸಿರುತ್ತದೆ. ತೀರಪ್ರದೇಶದ ಅರಣಗಳು ಸಮುದ್ರತೀರದಲ್ಲಿರುತ್ತವೆ. 
ಜೌಗು ಅರಣ್ಯಗಳು ದೊಡ್ಡ ನದಿ ಮುಖಜ ಭೂಮಿಯಲ್ಲಿ ಬೆಳೆಯುತ್ತವೆ. 


ಉದಾಹರಣೆ : 
(ಅ) ಪಶ್ಚಿಮ ಬಂಗಾಳದ ಸುಂದರ್‌ಬನಗಳು 


ಮುಖ್ಯಜಾತಿಯ ಮರಗಿಡಗಳು: ಹೆರಿಟಿಯೆರ ಮೈನರ್‌, ಬ್ರುಗೀರ ಪಾರ್ವಿ 
ಫ್ಲೋರ, ಬ್ರಗೀರ ಜಿವನೊರೈಜ, ಸೊನ್ನಿರೇಶಿಯ ಅಸಡ, ರೈಜೊಫೊರ ಕಾಂಜುಗೇಟ. 
ರೈಜೊಫೊರ ಮುಕ್ರೊನೇಟ 


3. ಉಷ್ಣವಲಯದ ಒಣ ಉದುರೆಲೆ ಅರಣ್ಯ: ಈ ಅರಣ್ಯಗಳ ಮೇಲಿನ 
ಅಂತಸ್ತು ಒಂದೇ ಸಮನಾಗಿ ಒತ್ತಾಗಿರುಪುದಿಲ್ಲ. ಈ ಅಂತಸ್ತಿನಲ್ಲಿ ಬೇಸಿಗೆಯಲ್ಲಿ ಎಲೆ 
: ಉದುರುವ 20ಅಡಿಗಳಷ್ಟು ಎತ್ತರದ ಬಗೆ ಬಗೆಯ ಮರಗಳಿರುಕ್ತವೆ. ಕೆಳಗಿನ 
ಅಂತಸ್ತಿನಲ್ಲಿಯೂ ಸಹ ಇಉದುರೆಲೆ ಮರಗಳಿದ್ದು ನೆಲಮಟ್ಟದಲ್ಲಿ ಹೊದರುಗಳು, 
ಬಿದಿರು ಮೆಳೆ ಮತ್ತು ಹುಲ್ಲು ಇರುತ್ತವೆ. ಪರೋಪಜೀವಿ ಸಸ್ಮಗಳು, ಫರ್ರ್‌ಗಳು 
ಏರಳವಾಗಿರುತ್ತವೆ. ಇಂಥ ಅರಣ್ಯ, ಮೇಲೆ ಹೇಳಿದ ಅರಣ್ಮಗಳನ್ನು ಬಿಟ್ಟು. 
ಉತ್ತರದಿಂದ ದಕ್ಷಿಣದವರೆಗೂ ಅಂದರೆ ಹಿಮಾಲಯದ ಬುಡದಿಂದ ದಕ್ಷಿಣದ ತುದಿಯ 
ವರೆಗೂ ಹರಡಿವೆ. 


ಉದಾಹರಣೆಗಳು : 
(ಅ) ಮಧ್ಯಪ್ರದೇಶದ ಬೆಟುಲ್‌, ಕರ್ನಾಟಕದ ಧಾರವಾಡ 


ಮುಖ್ಯ ಜಾತಿಯ ಮರಗಿಡಗಳು: ಟೆಕ್ಟೋನ ಗ್ರಾಂಡಿಸ್‌, ಅನೊಗೈಸಿಸ್‌ 
ಲ್ಯಾಟಿಫೋಲಿಯ, ಡೈಯೊಸ್ಟೈರಾಸ್‌ ಮೆಲನೊಗ್ಗೈಲಾನ್‌, ಟಿರೋಕಾರ್ಪಸ್‌ 
ಮಾರ್ಸುಪಿಯಮ್‌, ಕ್ಯಾಸಿಯ ಫಿಸ್ಬುಲ ಈಗ್ಲೆ ಮಾರ್‌ಮಲಾಸ್‌, ಡಾಲ್‌ಬರ್ದಿಯ 
ಪ್ರಭೇದ, ಬ್ಯೂಟಿಯ ಪ್ರಭೇದ, ಅಡೈನ ಕಾರ್ಡಿಫೋಲಿಯ, ಲಗರ್‌ಸ್ಟ್ರೀಮಿಯ ಪಾರ್ವಿ 
ಫ್ಲೋರ. ಡೆಂಡ್ರೊಕ್ಕಾಲಮಸ್‌ ್ಟ್ರಕ್ಟಸ್‌ ` 

(ಆ) ಆಂಧ್ರಪ್ರದೇಶದ ಕಡಪಾ 

ಮುಖ್ಯಜಾತಿಯ ಮರಗಿಡಗಳು: ಟಿರೊಕಾರ್ಪಸ್‌ ಸ್ಕಾಂಟಲೈನಸ್‌, ಅನೊ 
ಗೈಸಿಸ್‌ ಲ್ಯಾಟಿಫೋಲಿಯ, ಹಾರ್ಡ್‌ವಿಕಿಯ ಬೈನೇಟ, ಟರ್‌ಮಿಸೇಲಿಯ 
ಟೊಮೆಂಟೊಸ, ಕ್ಲೊರೊಗ್ಗೈಲಾನ್‌ ಸ್ಕೈ ಟೇನಿಯ 


ಭಾರತದ ವಿವಿಧ ಬಗೆಯ ಅರಣ್ಯಗಳು 55 


(ಇ) ಉತ್ತರಪ್ರದೇಶದ ರಾಮನಗರ 

ಮುಖ್ಯಜಾತಿಯ ಮರಗಿಡಗಳು : ಷೋರಿಯ ರೊಬಸ್ಟ, ಟರ್‌ಮಿನೇಲಿಯ 
ಟೊಮೆಂಟೋಸ, ಆಕೇಶಿಯ ಕೆಟಚು, ಅನೊಗೈಸಿಸ್‌ ಲ್ಯಾಟಿಫೋಲಿಯ, ಬುಕ್‌ನೇನಿಯ 
ಲಾಂಜಾನ್‌ 


6. ಉಷ್ಣ ವಲಯದ ಕುರುಚಲು ಆರಣ್ಯ : : ಇದು ಅಂತಸ್ತಿಲ್ಲದ ಅರಣ್ಯ. 
ಚಿಕ್ಕ ಮರ ಮತ್ತು “ಹೊದೆಗಳಿಂದಲೂ ಹೆಚ್ಚಾಗಿ ಶುಷ್ಕ ಮತ್ತು ಲೆಗ್ಯುಮಿನಸ್‌ ಮ ಳೆ 
ಸಸ್ಯಗಳಿಂದಲೂ ಆವ್ಪತವಾದ ಆರಣ್ಣ. ಅಡರು ಬಳ್ಳಿಗಳು ಇಲ್ಲಿ ವಿರಳ. 

ಇಂತಹ ಅರಣ್ಯಗಳು ದಕ್ಷಿಣ ಪಂಜಾಬ್‌, ರಾಜಾಸ್ನಾ ಸನ್ನು ಉತ್ತರಪ್ರದೇಶದ 
ಕೆಲವು ಭಾಗಗಳು, ಗುಜರಾತ್‌ ಮತ್ತು ದಕ್ಷಿಣ ಪ ಸ್ತಭೂಮಿಗಳಲ್ಲಿದೆ. 


ಉದಾಹರಣೆಗಳು : 

(ಅ) ಮಹಾರಾಷ್ಟದ ಸೊಲ್ಲಾಪುರ, ಕರ್ನಾಟಕದ ಬಳ್ಳಾರಿ 

ಮುಖ್ಯಜಾತಿಯ ಮರಗಿಡಗಳು : ಅಕೇಶಿಯಂ ಕೆಟಚು, ಅಕೇಶಿಯ ಲ್ಯೂಕೋ 
ಫ್ಲಿಯ, ಅಜಡಿರಕ್ಕ ಇಂಡಿಕ ಪ್ರೊಸಾಪಿಸ್‌, ಜಿಜಿಫಸ್‌ ಮಾರಿಶಿಯಾನ, ಈಗ್ಗೆ 
ಮಾರ್‌ ಮಲಾಸ್‌ 

(ಆ) ರಾಜಾಸ್ಥಾನದ ಜೈಪುರ 

ಮುಖ್ಯಜಾತಿಯ ಮರಗಿಡಗಳು : ಅಕೇಶಿಯ ಸೆನೆಗಾಲ್‌, ಆಕೇಶಿಯ 
ಲ್ಯೂಕೊಫ್ಲಿಯ. ಅಜಡಿರಕ್ಟ ಇಂಡಿಕ ಬ್ಯುಟಿಯ ಮೊನೊಸ್ಪರ್ಮ, . ಪ್ರೊಸಾಪಿಸ್‌ 
ಸ್ಸ ಸಿಜೆ 


7. ಉಪ್ಪವಲಯದ ಒಣ ನಿತ್ಯ ಹಸಿರು ಆರಣ್ಯ : : ಈ ಅರಣ್ಯಪ್ರದೇಶಗಳ 
ಸರಾಸರಿ ಮಳೆಯ ಪ್ರಮಾಣ 870 ಮಿ.ಮಾ. ನಿಂದ 1260 ಮಿ. ಮ್‌. ವರೆಗಿದ್ದು, 
ಇದರಲ್ಲಿ ಹೆಚ್ಚಿನ ಭಾಗವು ಅಕ್ಟೋಬರ್‌, ನವೆಂಬರ್‌ ತಿಂಗಳುಗಳಲ್ಲಿ ಬೀಳಂತ್ತದೆ. ಇಲ್ಲಿ 
ಸಣ್ಣ ನಿತ್ಯ ಹಸಿರಂ ಮರಗಳು ಹೆಚ್ಚಾಗಿರುತ್ತವೆ. ಮೇಲಿನ ಅಂತಸ್ತು ಒತ್ತಾಗಿ ಕೂಡಿ 
ಕೊಂಡಿರುತ್ತದೆ. ಇಲ್ಲಿ ಬೆಳೆಯುವ ಮರಗಳ ಎತ್ತರ ಸುಮಾರು 12 ಮಾ.ನಷ್ಟಿರು 
ತ್ತದೆ. ಮತ್ತು ಅವುಗಳೆ ಎಲೆಗಳು ತೊಗಲಿನಂತೆ ಒರಟಾಗಿರುತ್ತವೆ. ಇಂತಹ 
ಅರಣ್ಯ ದಲ್ಲಿ ವಿವಿಧ ಅಂತಸ್ತುಗಳನ್ನು ಸರಿಯಾಗಿ ಗುರುತಿಸುವುದಕ್ಕಾಗುವುದಿಲ್ಲ. ಬಿದಿರು 
ಮಳೆಗಳು : ಹಾಗೂ ಹುಲ್ಲು ವಿರಳವಾಗಿ ಅಲ್ಲಲ್ಲಿ ಕಂಡೂ ಕಾಣದಂತೆ ಬೆಳೆದಿರುತ್ತವೆ. 
ಈ ಬಗೆಯ ಅರಣ್ಯ ತಮಿಳುನಾಡು ಮತ್ತು ಅಂಧ ಕಪ್ರದೇಶದ ಪೂರ್ವ ತೀರಪ್ರದೇಶದ 
ಕೆಲವೊಂದು ಭಾಗಗಳಲ್ಲಿ ಮಾತ್ರ ಕಂಡುಬರುತ್ತದೆ, 


56 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 

“ಉದಾಹರಣೆ ; 

ಆಂಧ್ರಪ್ರದೇಶದ ಶ್ರೀಹರಿಕೋಟ 

ಮುಖ್ಯಜಾತಿಯ ಮರಗಿಡಗಳು: ಸೈಜಿಜಿಯಮ್‌ ಕ್ಕುಮಿನಿ, ಮಿಮುಸಾಪ್ಪ 
ಹೆಕ್ಸಾಂಡ್ರ, ಮಿಮುಸಾಪ್ಸ ಎಲಂಗಿ, ಬುಕ್‌ನೇನಿಯ ಅಂಗುಷ್ಟಿಫೋಲಿಯ, ಸ್ಕಾಖಂಡಸ್‌ 
“ಏಮಾರ್ಮಿನೇಟಸ್‌, ಇಕ್ಟೊರ ಪಾರ್ವಿಫ್ಲೋರ 

8, ಸುಮಾರು-ಉಷ್ಣವಲಯದ ಅಗಲ ಎಲೆ ಗುಡ್ಡಾರಣ್ಯ : ಸೊಂಪಾಗಿ 
ಬೆಳೆದನಿತ್ಯ ಹಸಿರು ಸಸ್ಯಗಳಿಂದ ಕೂಡಿದ ಅರಣ್ಯ. ಈ ಬಗೆಯೆ ಅರಣ್ಯ ಹಿಮಾಲಯ 
ಪರ್ವತಶ್ರೇಣಿಯ ಕೆಳಗಿನ ಇಳಿಜಾರು ಪ್ರದೇಶಗಳಲ್ಲಿ, ಅಸ್ಸಾಮ್‌, ಬಂಗಾಳ, ಖಾಸಿ 
ಗುಡ್ಡಗಳ ಉದ್ದಕ್ಕೂ, ಮಹಾಬಲೇಶ್ವರ ಮತ್ತು ನೀಲಗಿರಿಗುಡ್ಡಗಳಲ್ಲಿ ಹೆಚ್ಚಾಗಿ 
ಕಂಡುಬರುತ್ತವೆ, 


ಉದಾಹರಣೆ : 

ಕೇರಳದ ಶಿರುವನಂತಪ್ಪರ 

ಮುಖ್ಯಜಾತಿಯ ಮರಗಿಡಗಳು: ಮೆಕ್ಕೆಲಸ್‌ ಮ್ಯಾಕ್ರಾಂತ, ಯೆಲಿಯೊ 
ಕಾರ್ಪಸ್‌ ಪ್ರಭೇದ, ವಿಂಲಿಯೋಸ್ಥ ಪ್ರಭೇದ, ಸೈಜಿಜಿಯಮ್‌ ಕ್ಕುಮಿನಿ ಮುಂತಾದವು 
ಗಳು 


9. ಸುಮಾರು-ಉಷ್ಣಮವಲಯದ ಪೈನ್‌ ಆರಣ್ಯ : ಚೆರ್‌ಪೈನ್‌ ಜಾತಿಯ 
ಮರಗಳೇ ಹೆಚ್ಚಾಗಿರುವ, ಆಗಾಗ ಕಾಡುಕಿಚ್ಚಿಗೆ ತುತ್ತಾಗುವ ಮತ್ತು ನೆಲದಮೇಲೆ 
ಕೆಲವು ಹೊದರುಗಳನ್ನು ಬಿಟ್ಟು ಬೇರೆ ಯಾವ ಸಸ್ಯಗಳೂ ಕಂಡುಬರದ ಅರಣ್ಯ. 
ಇಂತಹ ಅರಣ್ಯಗಳು 1000 ದಿಂದ 1800ಮಾ.ಎತ್ತರದ ವಾಯವ್ಯ ಹಿಮಾಲಯ 
ಪರ್ವತ ಪಂಕ್ತಿಯಲ್ಲಿ ಕಂಡುಬರುತ್ತವೆ. ಖಾದ್ಯಜಾತಿಯ ಪೈನ್‌ಮರಗಳು ಖಾಸಿ, 
ಮಣಿಪುರ ಮತ್ತು ನಾಗಾಬೆಟ್ಟಗಳ ಮೇಲೆ ಬೆಳೆಯುತ್ತವೆ. 


ಉದಾಹರಣೆ : 

ಉತ್ತರಪ್ರದೇಶದ ಮಹರ್‌ಪಾಲಿ 

ಮುಖ್ಯಜಾತಿಯ ಮರಗಿಡಗಳು: : ಪೈನಸ್‌ ರಾಕ್ಸ್‌ ಬರ್ಗೈೆ, ಸೈಜಿಜಿಯಮ್‌ 
ಕ್ಯುಮಿನಿ, ಕರ್‌ಕಸ್‌ ಪ್ರಭೇದ, ರೊಡೊಡೆಂಡ್ರಾನ್‌ ಮುಂತಾದವುಗಳು 

10. ಸುಮಾರು-ಉಷ್ಣವಲಯದ ಒಣ ನಿತ್ಯ ಹಸಿರು ಅರಣ್ಯ : ಚಿಕ್ಕಪುಟ್ಟ 


ಮರಗಳು, ಹೊದರುಗಳು, ಪೊದೆಗಳು ಮತ್ತು ಮುಳ್ಳುಗಂಟೆಗಳಿಂದ ಕೂಡಿದ 
ಅರಣ್ಯ. ಮೆತು ಶಾಳಿನ ಸಸ್ಯಗಳು ಮತ್ತು ಹುಲ್ಲು, ಮಳೆಬಂದ ನಂತರ ಅಲ್ಲಲ್ಲಿ ಕಾಣಿಸಿ 


ಭಾರತದ ವಿವಿಧ ಬಗೆಯ ಅರಣ್ಯಗಳು 57 


ಕೊಳ್ಳುತ್ತವೆ. ಇಂತಹ ಅರಣ್ಮ ಸಿವಾಲಿಕ್ಸ್‌, ಬಾಬರ್‌ ಮತ್ತು ಪಶ್ಚಿಮ ಮಾ 
ಲಯದ ಸುಮಾರು 1000ವಿಸಾ. ಎತ್ತರದವರೆಗೂ ಕಂಡುಬರುತ್ತವೆ. 

ಮುಖ್ಯಜಾತಿಯ ಮರಗಿಡಗಳು: ಅಕೇಶಿಯ ಮಾಡೆಸ್ಟ, ಡಿಸ್ಬೈೇಸಿಯ 
ಪ್ರಭೇದ, ಓಲಿಯ ಕುಸ್ಟಿಡ ಮುಂತಾದವುಗಳು 


11, ಬೆಟ್ಟಗಳ ತೇವದಿಂದ ಕೂಡಿದ ಸಮಶೀತೋಷ್ಣ ಅರಣ್ಯ : ಮೇಲಿನ 
ಅಂತಸ್ತು ಮುಚ್ಚಿದಂತೆ ಒತ್ತಾಗಿರುವ ನಿತ್ಯ ಹಸಿರು ಮರಗಳ ಅರಣ. ಇಲ್ಲಿ ಸಮಾರು 
6ಮಿಾ.ನಷ್ಟು ಎತ್ತರದ ಅನೇಕ ರೆಂಬೆಗಳ ದಪ್ಪ ಮರಗಳಿರುತ್ತವೆ. ಈ ಗಿಡ್ಡಮರಗಳ 
ಎಳೆಯ ಎಲೆಗಳ ಬಣ್ಣ ಎಳೆಗೆಂಪ್ರ ಮತ್ತು ಬಲಿತ ಎಲೆಗಳು ತೊಗಲಿನಂತೆ ದಪ್ಪ 
ಮತ್ತು ಒರಟಾಗಿರುತ್ತವೆ. ಮರಗಳ ಮೇಲೆ ಹಾವಸೆ ಮತ್ತು ಪರೋಪಜೀವಿ 
ಸಸ್ಯಗಳು ಬೆಳೆದಿರುತ್ತವೆ. ಹಬ್ಬು ಬಳ್ಳಿಗಳು ಸಾಮಾನ್ಯ. ಈ ಬಗೆಯ ಅರಣ್ಮ 
ಪೂರ್ವ ಹಿಮಾಲಯ, ಅಸ್ಸಾಮ್‌, ಬಂಗಾಳ, ವಾರ್ತ್‌ಈಸ್‌ ಫ್ರಾಂಟೆಯರ್‌ ಪ್ರಾವಿನ್ಸ್‌, 
ತಮಿಳುನಾಡು ಮತ್ತು ಕೇರಳದ ಪರ್ವತಗಳೆ ಮೇಲೆ ಕಂಡುಬರುತ್ತವೆ. 

“ಉದಾಹರಣೆ : 

ಪಶ್ಚಿಮ ಬಂಗಾಳವ ಕಾಲಿಂಪಾಗ್‌ 

ಮುಖ್ಯಜಾತಿಯ ಮರಗಿಡಗಳು: ಸಿನ್ನಮೋಮಮ ಪ್ರಭೇದ, ಲಿಟ್‌ ಪಯ 
ವಂಶ ಮೆಕ್ಕೆಲಸ್‌ ಪ್ರಭೇದ, ಮ್ಯಾಗಾನೋಲಿಯ ಪ್ರಭೇದ, ಬೆಟುಲ ಯುಟೆಲಿಸ್‌, 
ಮುಂತಾದವುಗಳು 


12, ಹಿಮಾಲಯದ ತೇವದ ಸಮಶೀತೋಷ್ಣ ಅರಣ್ಯ : ಸುಮಾರು 30 
ರಿಂದ 50ಮಾ. ಎತ್ತರದ ವಿಶೇಷವಾಗಿ ಕೋನಿಫರ್‌ ನಿತ್ಮ ಹಸಿರು ಮರಗಳಿಂದ 
ಕೂಡಿದ ಅರಣ್ಯ. ಕೆಳಗಿನ ಅಂತಸ್ತು ಸಹ ನಿತ್ಯಹಸಿರು ಮರಗಳಿಂದ ಕೂಡಿರುತ್ತದೆ. 
ಹಾವಸೆ ಮತ್ತು ಫರ್‌ಗಳು ಮರಗಳ ಮೇಲೆ ಬೆಳೆದಿರುತ್ತವೆ. ಈ ಬಗೆಯ ಆರಣ್ಣಗಳಂ 
1500 ರಿಂದ 3300ಮೂ. ಎತ್ತರದವರೆಗೆ ಕಾಶ್ಮೀರ ಕಣಿವೆ, ಹಿಮಾಚಲ ಪ್ರದೇಶ, 
ಉತ್ತರಪ್ರದೇಶ, ಪಂಜಾಬಿನ ಕೆಲವು ಭಾಗಗಳು, ಡಾರ್ಲ್‌ಲಿಂಗ್‌ ಮತ್ತು ಸಿಕ್ಕಿಂ 
ಪ್ರದೇಶಗಳ ಪೈನ್‌ ಮತ್ತು ಸಬ್‌ ಆಲ್ಪೈನ್‌ ಅರಣ್ಯಗಳ ನಡುವೆ ಹರಡಿದಂತಿವೆ. 


ಉದಾಹರಣೆಗಳು : 

(ಅ) ಉತ್ತರಪ್ರದೇಶದ ಚಕ್ಟಾತ 

ಮುಖ್ಯಜಾತಿಯ ಮರಗಿಡಗಳು: ಕರ್‌ಕಸ್‌ ಪ್ರಭೇದ ಏಬಿಸ್‌ ಪಿನ್‌ಡ್ರೊ, 
ಹಿಡ್ರಸ್‌ ದೇವದಾರ್‌, ಪೈಸಿಯ ಶ್ಶಿತಿಯಾನ, ಕೆಲ್ಲಿಸ್‌ ಮತ್ತು ಏಸರ್‌ ಪ್ರಭೇದ 
ಮುಂತಾದವುಗಳು 


58 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


(ಆ) ಹಿಮಾಚಲ ಪ್ರದೇಶದ ಸಟ್ಟೆಜ್‌ ಕಣಿವೆ 

ಮುಖ್ಯಜಾತಿಯ ಮರಗಿಡಗಳು ; ಪೈನಸ್‌ ವಲ್ಲಿಷಿಯಾನ, ಸಿಡ್ರಸ್‌ ದೇವದಾರ್‌. 
ಪೈಸಿಯ ಸ್ಮಿತಿಯಾನ, ಏಬಿಸ್‌ ಪಿನ್‌ಡ್ರೊ, ಕರ್‌ಕಸ್‌ ಪ್ರಭೇದ ಮತ್ತು ಏಸರ್‌ 
ಪ್ರಭೇದ, ಬೆಟುಲ ಯಯಟಿಲಿಸ್‌. ಬಾಕ್ಸಸ್‌ ಬಕ್ಕೇಟ 


| 


13. ಹಿಮಾಲಯದ ಒಣ ಸಮಶೀತೋಷ್ಣ ಅರಣ್ಯ : ಕೋನಿಫರ್‌ ನಿತ್ಯ 
ಹಸಿರು ಮರಗಳ ಮತ್ತು ಶುಷ್ಕ ಹೊದರುಗಳ ಅರಣ್ಯ. ಈ ಬಗೆಯ ಅರಣ್ಯಗಳು 
ಕಡಮೆ ಮಳೆಬೀಳುವ ಹಿಮಾಲಯ ಒಳ ತಪ್ಪಲುಗಳಲ್ಲಿ ಹೆಚ್ಚಾಗಿವೆ. ಈ ಅರಣ್ಯಗೆಳಲ್ಲಿ 
ವರ್ಷದ ಹೆಚ್ಚುಕಾಲ ಹಿಮ ಬೀಳುತ್ತಿದ್ದು ಮಳೆಯ ಪ್ರಮಾಣ 100ಮಿ.ಮಿಸಾ. ಗಿಂತ 
ಹೆಚ್ಚಾಗಿರುವುದಿಐಬ್ಲ. ಈ ಬಗೆಯ ಅರಣ್ಯಗಳು ಲಡಕ್‌, ಲಾಹುಲ್‌, ಚಂಬ, ಯು 
ಬಶಾರ್‌, ಘರ್‌ವಾಲ್‌ ಮತ್ತು ಸಿಕ್ಕಿಮ್‌ಗಳಲ್ಲಿ ಕಾಣಬರುತ್ತವೆ. 


ಉದಾಹರಣೆ : 

ಹಿಮಾಚಲಪ್ರದೇಶದ ಯು. ಬಶಾರ್‌ 

ಮುಖ್ಯಹಾತಿಯ ಮರಗಿಡಗಳು : ಸಿಡ್ರಸ್‌ ದೇವದಾರ್‌, ಪೈನಸ್‌ ಗಿರಾರ್ಡಿ 
ಯಾನ, ಕರ್‌ಕಸ್‌ ಪ್ರಭೇದ, ಏಸರ್‌ ಮತ್ತು ಕೆಲ್ಮಿಸ್‌ ಪ್ರಭೇದ. ಪ್ರಾಕ್ಸೈನಸ್‌ 
ಕ್ಲಾಂತೊಗ್ಸೆಲಾಯ್‌ಡಿಸ್‌, ಪಾರ್ರೊಶಿಯ ಪ್ರಭೇದ 


14, ಸಬ್‌ ಅಲೆ ನ್‌ ಅರಣ್ಯ: ಮೇಲಿನ ಅಂತಸ್ತಿನಲ್ಲಿ ಸುಮಾರು 30 
ಮಾ. ಎತ್ತರದ ಫರ್‌ ಜಾತಿಯ ಕೋನಿಫರ್‌ ಮರಗಳು ಮತ್ತು ಕೆಳ ಅಂತಸ್ತಿನಲ್ಲಿ 
ಸುಮಾರು 10ಮಾ. ಎತ್ತರದ ಅಗಲ ಎಲೆಯ ಬರ್ಚ್‌ಜಾತಿಯ ಮರಗಳಿರುವ ಅರಣ್ಯ. 
ಈ ಬಗೆಯ ಅರಣ್ಯ ಹಿಮಾಲಯದ ಆಲ್ಪೈನ್‌ ಪೊದೆಕಾಡು ಮತ್ತು ಹುಲ್ಲುಗಾವಲಿನ 
ತಪ್ಪಲಿನಲ್ಲಿ ಇರುವುದು ಕಂಡುಬರುತ್ತದೆ. 


ಉದಾಹರಣೆ : 

ಪಂಜಾಬಿನ ಕುಲು ಕಣಿವೆಪ್ರದೇಶ 

ಮುಖ್ಯಜಾತಿಯ ಮರಗಿಡಗಳು : ಏಬಿಸ್‌ ಪಿನ್‌ಡ್ರು, ಪೈನಸ್‌ ವಾಲ್ಲಿಸಿಯಾನ, 
ಪೈಸಿಯ ಸ್ಮಿತಿಯಾನ, ಟ್ಯಾಕ್ಸಸ್‌ ಬಕ್ಕೇಟ, ರೋಡೊಡೆಂಡ್ರಾನ್‌ 


15. ತೇವದ ಆಲ್ಲೆ ನ್‌ ಪೊದೆಕಾಡು : ನಿತ್ಯಹಸಿರು ಪೊದೆಗಳು, ಸಣ್ಣ 
ಬರ್ಡ್‌ ಮತಗಳು, ಬಗೆ ಬಗೆಯೆ ಹೊದರುಗೆಳು, ಮೆಶುತಾಳಿನ ಹೂಗಿಡಗಳು ಮತ್ತು 
ರೋಡೊಡೆಂಡ್ರಾನ್‌ಗಳಿರುವ ಆರಣ್ಯ. ಈ ಬಗೆಯ ಅರಣ್ಯಗಳ ಹಿಮಾಲಯ 
ಪರ್ವತ ಪಂಕ್ರಿಯ 3000ವಾ.ಗಿಂತ ಎತ್ತರ ಪ್ರದೇಶದಲ್ಲಿ ಕಂಡುಬರುತ್ತವೆ. 


ಭಾರತದ ವಿವಿಧ ಬಗೆಯ ಅರಜ್ಯಗಳು. 59 
ಉದಾಹರಣೆ : 
ಉತ್ತರ ಪ್ರದೇಶದ ಕುಮಾನ್‌ (3000ಮಾ) 
ಮುಖ್ಯಜಾತಿಯ ಮರಗಿಡಗಳು : ಬೆಟುಲಯುಟಿಲಿಸ. ರೋಡೊಡೆಂಡ್ರಾನ್‌, 
ಹನಿಸಕಲ್‌ ಪ್ರಭೇದಗಳು 


16. ಒಣ ಆಲೆ ನ್‌ಪೊದ ಕಾಡು: ಹಿಮಾಲಯದ ಪರ್ವತದ 
ಆಂದರೆ 3500ಮಾ.ಗಿಂತ ಎತ್ತರದ ಪ್ರದೇಶಗಳಲ್ಲಿ 
ತುಂಜಿದ ಆರಣ್ಯ. 


ಮೇಲೆ 


ಸಣ್ಣ ಶುಷ್ಕ ಸಸ್ಯಗಳಿಂದ 
ಒದ ಜ್ರ 


ಉದಾಹರಣೆ : 
4000ಮಾ. ಎತ್ತರದ ಹಿಮಾಲಯ ಪರ್ವತಪ್ರದೇಶ 


ಮುಖ್ಯ ಸಸ್ಯಜಾತಿಗಳು: ಹುನಿಷರಸ್‌, ಹನಿಸಕಲ್‌, ಪೊಟೆಂಟಿಲ. ಆರಿ 
ಮೀಹಿಯ ಪ್ರಭೇದಗಳು 


ಅಧ್ಯಾಯ 7 
ಅರಣ್ಯ ಕೃಷಿ ವ್ಯವಸ್ಥೆ 


ಅರಣ್ಯ ನಿರ್ವಹಣೆಯಲ್ಲಿ ಅನೇಕ ಆರಣ್ಯ ಕೃಷಿ ಕ್ರಮಗಳನ್ನು ಅನುಸರಿಸಲಾಗು 
ತ್ತದೆ. ಆರಣ್ಯ ಕೃಷಿ ಕ್ರಮವೆಂದರೆ ಅರಣ್ಯಗಳಲ್ಲಿ ತೃಪ್ತಿಕರವಾದ ಪುನರಾಭಿವೃದ್ಧಿ 
ಯಾಗುಮಂತೆ ನಿರ್ವಹಿಸುವುದು ಮತ್ತು ಮರಗಿಡಗಳ ಉತ್ತಮ ಫಸಲು ಬರುವಂತೆ 
ಆರೈಸುವುದು. ಪುನರಾಭಿವೃದ್ಧಿ ಸೈಸರ್ಗಿಕವಾಗಿರಬಹುದು. ಇಲ್ಲವೇ ಕೃತಕವಾಗಿರ 
ಬಹುದು ಅಥವಾ ಕಚ್ಚಿಗರುಗಳಿಂದ ಅಥವಾ ಇವೆಲ್ಲವುಗಳೂ ಸೇರಿಕೊಂಡು ಆಗಿರ 
ಬಹುದು. ಅರಣ್ಯ ಕೃಷಿಯಲ್ಲಿ ಪರಿಗಣಿಸಬೇಕಾದ ಅಂಶಗಳೆಂದರೆ : (1) ಬೇಕಾದ 
ಮರಗಿಡ ಜಾತಿಗಳು (2) ಮಾರುಕಟ್ಟೆಯಲ್ಲಿ ಬೇಡಿಕೆಯ ಪ್ರಮಾಣ (3) ಸಾರಿಗೆ 
ಸೌಕರ್ಯ ಮುಂತಾದವುಗಳು. 


ಮಾರ್ಪಡಿಸಿದ ಕ್ರಮಗಳು 


ಅರಣ್ಯಶಾಸ್ತ್ರದ ಕೆಲವು ಪಠ್ಯಪುಸ್ತಕಗಳಲ್ಲಿ ಅನೇಕ ಅರಣ್ಯ ಕೃಷಿ ಕ್ರಮಗಳ ಬಗ್ಗೆ 
ಏವರಿಸಿದ್ದರೂ ಸಹ ಪ್ರತಿಕ್ರಮವೂ ಪ್ರಶ್ಯೇಕವಾದುದಲ್ಲ ಮತ್ತು ಕಟ್ಟುನಿಟ್ಟಾಗಿ 
ಆಚರಣೆಯಲ್ಲಿಲ್ಲ. ನಮ್ಮ ದೇಶದಲ್ಲಿ. ಯೂರೋಪಿನ ಸಂಪ್ರದಾಯ ಅರಣ್ಯ ಕೃಷಿ 
ಕ್ರಮಗಳಲ್ಲಿ, ಸಸ್ಯಜಾತಿ ಮತ್ತು ವಾತಾವರಣಕ್ಕನುಗುಣವಾಗಿ ಮಾರ್ಪಡಿಸಿದ ಕೆಲವು 
ಕ್ರಮಗಳು ಆಚರಣೆಯಲ್ಲಿವೆ. ಒಂದು ವಿಶಿಷ್ಟ ಸಸ್ಕ ಜಾತಿಯ ಅವಶ್ಯಕತೆಯು 
ಪ್ರದೇಶದಿಂದ ಪ್ರದೇಶಕ್ಕೆ ಬೇರೆ ಬೇರೆಯಾಗಿರಬಹುದು. ಆದ್ದರಿಂದ ಅವಶ್ಯಕ 
ಸಸ್ಮಜಾತಿಗಳನ್ನು ಪಡೆಯಲು ಮತ್ತು ಹೆಚ್ಚು ಫಸಲು ತೆಗೆಯಲು ಸಾಧ್ಯವಾಗುವಂತೆ 
ಅರಣ್ಯ ಕೃಷಿಕ್ರಮಗಳನ್ನು ಮಾರ್ಪಡಿಸಲಾಗಿದೆ. ಇಲ್ಲವೆ ಕೆಲವು ಕ್ರಮಗಳನ್ನು 
ಸ್ವಲ್ಪಮಟ್ಟಿಗೆ ಜೋಡಿಸಿ ಅನುಸರಿಸಲಾಗುತ್ತಿದೆ. 


ಸಾಮಾಜಿಕ ಅರಣ್ಯ ಶಾಸ್ತ್ರದ ವಿದ್ಯಾರ್ಥಿ ತಿಳಿಯಬೇಕಾದ ಕೆಲವು ಮುಖ್ಯ 
ಅರಣ್ಯಕೃಷಿ ಕ್ರಮಗಳು ಕೆಳಗಿನಂತಿವೆ : 

1. ಪೂರ್ತಿ ಕಡಿಯುವ ವ್ಯವಸ್ಥೆ 

2. ಆಶ್ರಯ ಕಾಡು ವ್ಯವಸ್ಥೆ 

3. ಆರಿಸಿ ಕಡಿಯುವ ವ್ಯವಸ್ಥೆ 

ಷ್ಕಿ ಕಚ್ಚಿಗರು ವ್ಯವಸ್ಥೆ 


ಅರಣ್ಯ ಕೃಷಿ ಶಾಸ್ತ್ರ 61 


ಜೂರ್ತಿ ಕಡಿಯುವ ವ್ಯವಸ್ಥೆ : ಒಂದು ಅರಣ್ಯದಲ್ಲಿ ಮರಗಳು ನೂರು ವರ್ಷ 
ಕ್ಕೊಂದಾವರ್ಶಿಯಂತೆ ಕಡಿಯಲು ಬರುವಂತಿದ್ದರೆ, ಅಪ್ಪಗಳ ಸರದಿಯನ್ನು ನೂರು 
ವರ್ಷಕ್ಕೆ ಇಡಲಾಗುತ್ತದೆ ಮತ್ತು ಆ ಆರಣ್ಯವನ್ನು ನೂರು ವಿಭಾಗ ಅಥವಾ ಕೂಪ್‌ 
ಗಳಾಗಿ ವಿಂಗಡಿಸಿ ಪ್ರತಿ ವಿಭಾಗವನ್ನೂ ಪೂರ್ತಿ ಕಡಿದು ತೆಗೆದು ಅಲ್ಲಿ ಮತ್ತೆ ಸಸಿಗಳನ್ನು 
ನೆಡುತ್ತಾರೆ; ಅಂದರೆ. ಒಂದು ಪೂರ್ತಿ ನೂರು ವರ್ಷದ ಸರದಿಯಲ್ಲಿ ಒಂದರಿಂದ 
ನೂರು ವರ್ಷದವರೆಗಿನ ಸಮವಯಸ್ಸಿನ ಹಲವು ಸಸ್ಯಜಾತಿಗಳಿರುತ್ತವೆ. ಅಪಘಾತ 
ಗಳ ಕಾರಣ ರೂಢಿಯಲ್ಲಿ ಇಂತಹ ಪರಿಪೂರ್ಣ ಸಮವಯಸ್ಸಿನ ಮರಗಳು ಹೆಚ್ಚು 
ಆವಧಿಯ ಸರದಿಯಲ್ಲಿ ಕಂಡುಬರುವುದಿಲ್ಲ. 


ಈ ವ್ಯವಸ್ಥೆಯಲ್ಲಿ ಸಸ್ಯಗಳ ಪ್ಲನರಾಭಿವೃದ್ಧಿ ಯನ್ನು ಕೆಳಗೆ ತಿಳಿಸಿದ ಮೂರು 
ವಿಧಗಳಲ್ಲಿ ಮಾಡಬಹುದು : 


1. ಬೀಜಗಳಿಂದ ನೈಸರ್ಗಿಕ ಪುನರಾಭಿವೃದಿ 

ಇದು ಕೆಳಗಿನಂಶಾಗಬಹುದು : 

(ಅ) ಪೂರ್ತಿಕಡಿದು ತೆಗೆದ ಪ್ರದೇಶಗಳ ಹತ್ತಿರ ಇರುವ ಮರಗಳಿಂದ 
ಉದುರಿದ ಬೀಜಗಳಿಂದ 


(ಆ) ಕಡ್ಡಿ, ಪುಳೆ ಗಳಿಂದ ಮುಚಿ ದ ಸುಪ್ತಾವಸ್ಥೆಯತಕ್ತಿರುವ ಬೀಜಗಳಿಂದ 
ಡಿ ಕ 25 ಡ್‌ 0 


2. ಕಚ್ಚಿಗರಿನಿಂದ ನೈಸರ್ಗಿಕ ಪ್ರನರಾಭಿವೃದ್ದಿ 

ಕಡಿದ ಮರಗಳ ಬುಡಗಳು ಚಿಗುರೊಡೆದು ಮರಗಳ ಹೊಸ ಪೀಳಿಗೆ ಬೆಳೆಯು 
ತ್ತದೆ. 

3. ಕೃತಕ ಪುನರಾಭಿವೃದ್ಧಿ 

ಇದರಲ್ಲಿ ಬೀಜಗಳನ್ನು ಬಿತ್ತಿ ಅಥವಾ ಸಸಿಗಳನ್ನು ನಾಟಿ ಮಾಡಿ ಅಥವಾ ಈ 
ಎರಡೂ ವಿಧಗಳನ್ನು ಸೇರಿಸಿ ಒಂದೇ ಸ್ಮಳದಲ್ಲಿ ಮರಗಳನ್ನು ಬೆಳಸುವುದು ಅಡಕ 
ವಾಗಿವೆ. 


ಆಶ ಶಯ ಕಾಡುವ್ಯವಸ್ಥೆ : ಹೊಸದಾಗಿ ಪುನರಾಭಿವೃದ್ಧಿಯಾಗುತ್ತಿರುವ ಗಿಡ 
ಗಳಿಗೆ ಪಕ್ಕದ ಅರಣ್ಯ ರಕ್ಷಣೆ ಒದಗಿಸುತ್ತದೆ. ಬಲಿತ ಮರಗಳನ್ನು ಹಂತ ಹಂತವಾಗಿ, 
ಕೆಲವುಸಾರಿ. ಪಟ್ಟೆಗಳ ರೂಪದಲ್ಲಿ ತೆಗೆಯುತ್ತಾರೆ. ಹೀಗೆ ಪೂರ್ತಿ ತೆಗೆದ ಪ್ರದೇಶಗಳಲ್ಲಿ 
ಹೊಸ ಮರಗಿಡಗಳು ಹುಟ್ಟಿಕೊಳ್ಳುತ್ತವೆ. ಹೀಗೆ ಹೊಸದಾಗಿ ಹುಟ್ಟಿಕೊಂಡ ಮರ 
ಗಿಡಗಳು ಚೆನ್ನಾಗಿ ಹತ್ತಿಕೊಂಡು ತೀಕ್ಷ್ಣ ಬಿಸಿಲು ಮತ್ತು ಶೀತಲಗಾಳಿಯಿಂದ ರಕ್ಷಣೆ 
ಇಲ್ಲದೇ ಬೆಳೆಯುವ ಮಟ್ಟದವರೆಗೂ ಆಶ್ರಯ ಮರಗಳನ್ನು ಕಡಿಯುವುದಿಲ್ಲ. ಈ 
ರೀತಿಯಲ್ಲಿ ಆಶ್ಚಯ ಕಾಡು ಎಳೆಯ ಗಿಡಗಳನ್ನು ರಕ್ಷಿಸುವುದಕ್ಕೆ ಹೆಚ್ಚಿನ ಮಹತ್ವ 
ಕೊಡುತ್ತದೆ. 


62 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಆರಿಸಿ ಕಡಿಯುವ ವ್ಯವಸ್ಥೆ: ಈ ವ್ಯವಸ್ಥೆಯಲ್ಲಿ ಅನೇಕ ಮರ ಜಾತಿಗಳಿರುವ 
ದೂರದ ಅರಣ್ಯದಿಂದ ಕೆಲವೇ ಬಗೆಯ ಬಲಿತ ಮರಗಳನ್ನು, ಅಂದರೆ, ಅವುಗಳಿಗೆ 
ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ದು ಅವುಗಳನ್ನು ಕಡಿಯುವುದು ಲಾಭದಾಯಕವಾಗಿದ್ದರೆ 
ಆರಿಸಿ ಕಡಿಯುತ್ತಾರೆ. ಮಾರುಕಟ್ಟೆಯ ಬೇಡಿಕೆಯಂತೆ ಪೂರ್ತಿ ಅರಣ್ಯವನ್ನು ಒಂದೇ 
ಸಾರಿಗೆ ಕಡಿಯುವುದು ಸಾಧ್ಯವಾಗದುದರಿಂದ ಅರಣ್ಯಗಳನ್ನು ಅನುಕೂಲತೆಗೆ ತಕ್ಕಂತೆ 
ಅನೇಕ ವಿಭಾಗಗಳಾಗಿ ಎಂಗಡಿಸುತ್ತಾರೆ. ಇಂತಹ ವಿಭಾಗಗಳು ಇಪ್ಪತ್ತು ಅಥವಾ 
ಮೂವತ್ತು ಇರಬಹುದು. ಪ್ರತಿಯೊಂದು ವಿಭಾಗವನ್ನೂ ಒಂದರ ನಂತರ ಒಂದರಂತೆ 
ಪ್ರತಿವರ್ಷ ಕ್ರಮಬದ್ಧವಾಗಿ, ಕಡಿಯುವ ಸುತ್ತಿನ ಅವಧಿಯಲ್ಲಿ ತೆಗೆಯುತ್ತಾರೆ. ಹೀಗೆ 
ಬೇಕಾದ ಜಾತಿಯ ಮತ್ತು ಕೆಳವರ್ಗದ ಮರಗಳನ್ನು ಕಡಿದು ತೆಗೆದ ಮೇಲೆ ಉಳಿದ 
ಖಾಲಿ ಜಾಗಗಳಲ್ಲಿ ಬೆಲೆ ಬಾಳುವ ಮರಗಳ ನೈಸರ್ಗಿಕ ಪುನರಾಭಿವೃದ್ಧಿಗೆ ಪ್ರೋತ್ಸಾಹ 
ಕೊಡುತ್ತಾರೆ. 


ಈ ಕ್ರಮವನ್ನು ಅನುಸರಿಸುವುದರಿಂದ ಕೆಳಗಿನಂತೆ ಕೆಲವು ಅನುಕೂಲತೆಗಳಿವೆ : 

(ಅ) ಬೆಳೆಯುತ್ತಿರುವ ಎಳೆಯ ಗಿಡಗಳ ಸುತ್ತಲಿರುವ ಮರಗಳು ಒಂದು 
ರೀತಿಯ ತಡೆಯಂತೆ ವರ್ತಿಸಿ ಅವುಗಳನ್ನು ಕೀಟ ಮತ್ತು ಶೀಲಿಂಧ್ರಗಳ ಹಾವಳಿಯಿಂದ 
ಸ್ವಲ್ಪಮಟ್ಟಿಗೆ ರಕ್ಷಿಸುತ್ತವೆ ಮತ್ತು ಇಲ್ಲಿಯ ಮರಗಳು ಹೆಚ್ಚಾಗಿ ಕದಡದೇ ಇರುವುದ 
ರಿಂದ ಬೆಳೆಯುತ್ತಿರುವ ಸಸಿಗಳಿಗೆ ಅವುಗಳ ಆಶ್ರಯ ದೊರಕುತ್ತದೆ. 

(ಆ) ಈ ಬಗೆಯ ಅಸಮ ವಯಸ್ಸಿನ ಅರಣ್ಯಗಳ ಜೀವಸಂಪತ್ತು ಸಮ 
ವಯಸ್ಸಿನ ಕ್ಷ ಕ್ರಮಬದ್ಧ ಅರಣ್ಯಗಳಲ್ಲಿರಂವುದಕ್ಕಿಂತ ಶ್ರೇಷ್ಠವಾಗಿರುತ್ತದೆ. ಮತ್ತು 
ಮಣ್ಣಿನ ಸಸ್ಯವರ್ಗ ಮತ್ತು ಜೀವವರ್ಗಗಳ ಸಮತೋಲನ ಅಷ್ಟಾಗಿ ಕೆಡುವುದಿಲ್ಲ. 
ಅದರೆ ಇದೇ ಸಮತೋಲನ ಪೂರ್ತಿಕಡಿಯುವ ವ್ಯವಸ್ಥೆಯಲ್ಲಿ ಬಹಳ ಮಟ್ಟಿಗೆ 
ಕದಡುತ್ತದೆ. 

(ಇ) ಈ ವ್ಯವಸ್ಥೆ ಯಲ್ಲಿ, ಪೂರ್ತಿಕಡಿಯುವ ವ್ಯವಸ್ಥೆಯಲ್ಲಿ ಕಂಡುಬರುವಂತೆ 
ಖಾಲಿ ಪ್ರದೇಶಗಳನ್ನು ಹುಲ್ಲು ಅಥವಾ ಇತರ ಕಳೆಗಳಂ ಆಕ್ರಮಿಸುವುದಿಲ್ಲ. 

(ಈ) ಇಲ್ಲಿ ಒಂದು ಏಕಾಂಶ ಪ್ರದೇಶದಿಂದ ಬರುವ ಬೆಳೆ ಅತಿ ಹೆಚ್ಚಾಗಿರು 
ತ್ತದೆ ಮತ್ತೂ ಆ ಸ್ಥಳದ ಕೆಲವು ಅಂಶಗಳು ಉತ್ತಮ ಮಟ್ಟದಲ್ಲಿ ಉಳಿದುಕೊಂಡು 
ಬರುತ್ತವೆ. ಮಣ್ಣು ಮತ್ತು ನೀರಿನ ರಕ್ಷಣೆಗೆ ಇದು ಒಂದು ಉತ್ತಮ ವ್ಯವಸ್ಥೆ. 


ಕಚ್ಚಿಗರು ವ್ಯವಸ್ಥೆ : ಎಲ್ಲ ಅರಣ್ಯ ಕೃಷಿ ಕ್ರಮಗಳು ಮತ್ತು ದೇಶದ 
ಪರಿಸ್ಥಿತಿಗೆ ತಕ್ಕಂತೆ ಮಾರ್ಪಾಡಾದ ಕೃಷಿ ವೃಷ ಬಗ್ಗೆ ತಿಳಿಸುವ ಅನೇಕ ಪಠ್ಯ 
ಪುಸ್ತ ಕಗಳಿವೆ. ಸಾಧಾರಣವಾಗಿ ಅರಣ್ಯಶಾಸ್ತ್ರದ ವಿದ್ಯಾರ್ಥಿಗಳು ಪೂರ್ತಿ *ಡಿವ 
ವ್ಯವಸ್ಥೆ ಮತ್ತು ಕಚ್ಚಿಗರು ವ್ಯವಸ್ಥೆಗಳನ್ನು ಬಿಟ್ಟು ಬೇರೆ ವ್ಯವಸ್ಥೆ ಗಳನ್ನು ಹೆಚ್ಚಾಗಿ 


ದ ವೃಷಸೆ 
ಆರಾ ಕೃಷಿ ಬಬ್ಲಿ 63 


ಅಭ್ಯಸಿಸುವುದಿಲ್ಲ, ಅದರಲ್ಲೂ ಪೂರ್ತಿಕಡಿಯುವ ವ್ಯವಸ್ಥೆಯನ್ನೇ ಮೇಲಿಂದ ಮೇಲೆ 
ಅಭ್ಯಸಿಸುತ್ತಾರೆ. ಆದ್ದರಿಂದ ಮುಂದಿನ ಪಂಕ್ತಿಗಳಲ್ಲಿ ಸಾಮಾಜಿಕ ಆರಣ್ಯ ಶಾಸ್ತ್ರದ 
ಅಭ್ಯರ್ಥಿಗಳು ತಿಳಿದುಕೊಳ್ಳ ಬೇಕಾದಷ್ಟು ಕಚ್ಚಿಗರು ವ್ಯವಸ್ಥೆಯನ್ನು ವಿವರಿಸಲಾಗಿದೆ. 

ಕಚ್ಚಿಗರು ವ್ಯವಸ್ಥೆ ಕಚ್ಚಿಗರುಗಳಿಂದ ಹುಟ್ಟುವ ಬೆಳೆಯ ಬಗ್ಗೆ ತಿಳಿಸುತ್ತದೆ. 
ಕಚ್ಚಿಗರಿನ ಬೆಳೆ ಸಾಮಾನ್ಯವಾಗಿ ಕಡಮೆ ಸರದಿಯದು. ಕೆಲವೊಂದು ಜಾತಿಯ ಮರ 
ಗಳನ್ನು ಕಡಿದಾಗ ಅವುಗಳ ಬುಡಚಿಯಲ್ಲಿ ಸುಪ್ತಾವಸ್ಥೆಯಲ್ಲಿರುವ ಕಣ್ಣುಗಳಿಂದ 
ಚಿಗರುಗಳು ಬೆಳೆಯುತ್ತವೆ. ಇವುಗಳಿಗೆ ಕಚ್ಚಿಗರುಗಳು ಎಂದು ಹೆಸರು. ಇವುಗಳನ್ನು 
ಬುಡಚಿ ಚಿಗರುಗಳೆಂದೂ ಕರೆಯುತ್ತಾರೆ. ಇವು ಬುಡದ ಸುತ್ತುಮುತ್ತಲಿಂದ ಅಥವಾ 
ನೆಲದ ಕೆಳಗಿನ ಬಂಡದೆ ಭಾಗಗಳಿಂದ ಒಡೆಯುತ್ತವೆ. ಕೆಲವೊಂದು ಜಾತಿಯ ಮರಗಳ 
ಬೇರುಗಳಿಂದ ಬೇರುಚಿಗರು ಅಥವಾ ಬೇರುಮರಿಗಳು ಮೊಳೆಯುತ್ತವೆ. ಕಚಿಗರು 
ಬೆಳೆಸುವ ಶಕ್ತಿ ಕೆಲವೊಂದು ಅಗಲ ಎಲೆಯ ಮರಜಾತಿಗಳಿಗೆ ಮಾತ್ರ ಸೀಮಿತವಾಗಿರು 
ತ್ತದೆ. ಇವುಗಳಲ್ಲಿಯೂ ಸಹ ಚೆನ್ನಾಗಿ ಕಚ್ಚಿಗರು ತಳ್ಳುವ, ಕಡಮೆ ಕಚ್ಚಿಗರು ತಳ್ಳುವ 
ಮತ್ತು ಕಚ್ಚಿಗರು ತಳ್ಳದೇ ಇರುವ ಜಾತಿಗಳಿವೆ. ವಿವಿಧ ಸಾಮರ್ಥ್ಯದ ಕಚ್ಚಿಗರು 
ತಳ್ಳುವ ಮರಗಳು ಕೆಳಗಿನಂತಿದೆ. 


ಹ 
ಕ 


ಚೆನಾಗಿ ಕಚಿ ಗರು ತಳು ವ ಮರಗಳು 
ಇ ಚ ೪ 


1, ಅಕೇಶಿಯ ಕೆಟಚು 12, ಡಾಲ್‌ಬರ್ದಿಯ ಸಿಸ್ಸು 
2. ಅಕೇಶಿಯ ಡಿಆಲ್ಬಾಟ 13, ಪ್ರೊಸಾಪಿಸ್‌ ಜುಲಿಫ್ಲೊರ 
3, ಆನೋಗೈಸಿಸ್‌ ಲ್ಯಾಟಿಫೋಲಿಯ 14. ಪ್ರೊಸಾಷಸ್‌ ಸ್ಪೈ ಸಿಜೆರ 
4, ಅಆಲ್‌ಬಿಜಿಯ ಜಾತಿ 15. ಪಿತಸೆಲ್ಲೋಬಿಯಮ್‌ ಡುಲೀ 
5. ಎರಿತ್ರೊಗ್ಗೈಲಾನ್‌ ಮಾನೊಗೈನಮ್‌ 16. ಯೂಕಲಿಪ್ಜಸ್‌ ಗ್ಲಾಬ್ಕುಲಸ್‌ 
6, ಕ್ಯಾಶಿಯ ಅರಿಕ್ಕುಲೇಟ 17. ಯೂಕಲಿಪ್ಟಸ್‌ ಸಿಟ್ಟಿಯೊಡೊರ 
7. ಕ್ಕಾಶಿಯ ಫಿಸ್ಟ್ರುಲ 18, ಯೂಕಲಿಪ್ಟಸ್‌ ಹೈಬ್ರಿಡ್‌ 
1. ಕ್ಮಾಶಿಯ ಸಯಾಮಿಯ 19, ಹೋರಿಯ ರೊಬಸ್ಟ 
9. ಟೆಕ್ಟೋನ ಗ್ರಾಂಡಿಸ್‌ 20. ಸೈಜಿಜಿಯಮ್‌ ಕ್ಯುಮಿನಿ 
10. ಡೈಯೊಸ್ಟೈರಾಸ್‌ ಮೆಲನೊಗ್ಗೈಲಾನ್‌ 21. ಸ್ಕಾಲಿಕ್ಸ್‌ ಪ್ರಭೇದ 
11. ಡಾಲ್‌ಬದ್ದಿಯ ಲ್ಯಾಟಿಫೋಲಿಯ 
2. ಸಾಧಾರಣ ಕಚ್ಚಿ ಗರು ತಳ್ಳು ವ ಮರಗಳು 
1, ಅಕೇಶಿಯ ಆರಿಕ್ಕುಲಿಫಾರ್‌ಮಿಸ್‌ 6, ಟ್ಯಾಮರಿಕ್ಸ್‌ ಆದ್ವಿಕ್ಕುಲೇಟ 
2. ಕರ್‌ಕಸ್‌ ಇನ್‌ಕಾನ 7. ಟೆರೊಕಾರ್ದಸ್‌ ಮಾರ್ಸುಪಿಯಮ್‌ 
3. ಟರ್‌ಮಿನೇಲಿಯ ಅರ್ಜುನ 8. ಡಯೊಸ್ಟೈರಾಸ್‌ ಮೊಂಟಾನ 
4, ಟರ್‌ಮಿನೇಲಿಯ ಟೊಮೆಂಟೋಸ 9. ಬಿಸ್ನೊಫಿಯ ಜವಾನಿಕ 
5. ಟರ್ಮಿನೇಲಿಯ ಬೆಲ್ಲಾರಿಕ 


64 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಕಿ, ಕಡಮೆ ಕಚ್ಚಿ ಗರು ತಳ್ಳು ವ ಮರಗಳು 

1. ಅಕೇಶಿಯ ಅರೇಜಕ 5, ಮಧುಕ ಲ್ಯಾಟಿಫೋಲಿಯ 
2. ಅಕೇಶಿಯ ಮೆಲನೊಗ್ಗೈೈಲಾನ್‌ 6. ಸಾಲ್‌ಮೇರಿಯ ಮಲಬಾರಿಕ 
3. ಅಡೈನ ಕಾರ್ಡಿಫೋಲಿಯ 7. ಹಾರ್ನ್‌ ವಿಕಿಯ ಬೈನಾಟ 

4. ಕ್ಯಾಸುರಿನ ಇಕ್ವಿಸೆಟಿಫೋಲಿಯ 

4, ಕಚ್ಚಿಗರು ತಳ್ಳದೇ ಇರುವ ಮರಗಳು 

1. ಅನಕಾರ್ಡಿಯಮ್‌ ಆಕ್ಸಿಡೆಂಟೇಲ್‌ 4. ಪೈಸಿಯ ಮೊರಿಂಡ 

2. ಎಬಿಸ್‌ ಫಿನ್‌ಡ್ರೊ 5. ಸೆಂಟಾಲಮ್‌ ಆಲ್ಬಮ್‌ 

3. ಪೈನಸ್‌ ಪ್ರಭೇದ 6. , ಸೆಡ್ರಸ್‌ ದೇವದಾರ 


ಚೆನ್ನಾಗಿ ಕಚ್ಚಿಗರು ಬೆಳೆಸುವ ಮರಗಳಲ್ಲಿಯೂ ಸಹ ನೂರಕ್ಕೆ ನೂರರಷ್ಟು 
ಮರಗಳು ಕಚ್ಚಿಗರು ಬೆಳೆಸುತ್ತವೆ ಎಂದು ಹೇಳಲು ಬರುವುದಿಲ್ಲ. ಅನೇಕ ಆಗಲ 
ಎಲೆಯ ನಿತ್ಯ ಹಸಿರು ಮರಗಳು ಸಾಧಾರಣವಾಗಿ ಕಚ್ಚೆ ಗರು ತಳ್ಳುವುದಿಲ್ಲ. ಕೆಲವು 
ಅಗಲ ಎಲೆಯ ಮರಜಾತಿಗಳೆ ಸಸಿಗಳಿಗೆ ಕಚ್ಚಿಗರು ಬೆ ಬೆಳೆಸುವ ಶಕ್ತಿ 'ಇದೆ. ಆದರೆ ಅವು 
ಬೆಳೆದಂತೆಲ್ಲ ಆ ಶಕ್ತಿಯನ್ನು ಸಂಪೂರ್ಣವಾಗಿ ಕಳೆದುಕೊಳ್ಳುತ್ತವೆ. ಬುಡದ 
ವಯಸ್ಸು ಮತ್ತು ಕೆಲವು ಸ್ಥಳೀಯ ಅಂಶಗಳು ಕಚ್ಚಿಗರು ತಳ್ಳುವ ಶಕ್ತಿಯ: ಮೇಲೆ 
ಪ್ರಭಾವ ಬೀರುತ್ತವೆ. ಕ್ಯಾಸುರಿನ ಮರ ಕೆಲವು ಪ್ರದೇಶಗಳಲ್ಲಿ ಕಚ್ಚಿಗರು ಬೆಳೆಸ 
ದಿದ್ದರೂ ಕರ್ನಾಟಕದ ಕೆಲವೊಂದು ಪ್ರದೇಶಗಳಲ್ಲಿ ಸುಮಾರಾಗಿ ಕಚ್ಚಿಗರು ಬೆಳೆಸು 
ತ್ರದ.  ಗೋರಖ್‌ಪುರದ ಹತ್ತಿರದಲ್ಲಿರುವ 30ಸೆ.ಮಾ.ಗಿಂತ ಹೆಚ್ಚು ದಪ್ಪದ ಸಾಲ್‌ 
ಮರಗಳು ಕಚ್ಚಿಗರು ಬೆಳೆಸುವುದಿಲ್ಲವೆಂದು ಹೇಳಲಾಗಿದೆ. ಕೆಲವು ಸರದಿ ಬೆಳೆಯ 
ನಂತರ ಬುಡಗಳು ಸತ್ವರಹಿತವಾಗಿ ಅವುಗಳು ಕಚ್ಚಿಗರುಗಳನ್ನು ತಳ್ಳುವುದಿಲ್ಲ. 


ಕಚ್ಚಿಗರು ವ್ಯವಸ್ಥೆಯ ಎರಡೇ ವಿಧಗಳನ್ನು ಮುಂದೆ ಸಂಕ್ಷಿಪ್ತವಾಗಿ ವಿವರಿಸಿದೆ. 

ಅವುಗಳೆಂದರೆ: (1) ಸರಳ ಕಚ್ಚಿಗರು ವ್ಯವಸ್ಥೆ ಮತ್ತು (2) ನಿಲುಮರಗಳೆ ಕಚ್ಚಿಗರು 
ವ್ಯವಸ್ಥೆ. 
ಕಿ" 


1. ಸರಳ ಕಚ್ಚಿಗರು ವ್ಯವಸ್ಥೆ : ಈ ವ್ಯವಸ್ಥೆಯಲ್ಲಿ ಕೆಲವು ಅರಣ್ಯಗಳನ್ನು 
ಅನೇಕ ವಿಭಾಗಗಳಾಗಿ ವಿಂಗಡಿಸಲಾಗುತ್ತದೆ ಮತ್ತು ವರ್ಷಂಪ್ರತಿ ಒಂದೊಂದು ವಿಭಾಗ 
ವನ್ನೂ ಪೂರ್ತಿಯಾಗಿ ಕಡಿದು ಪುನರಾಭಿವೃದ್ಧಿಯಾಗಲು ಬಿಡಲಾಗುತ್ತದೆ. ಈ 
ವ್ಯವಸ್ಥೆ ಮರಜಾತಿಗಳ ಕಚ್ಚಿಗರುಗಳು ಕಸುವಿನಿಂದ ಬೆಳೆಯುವ ಸಾಮರ್ಥ್ಯದ ಮೇಲೆ 
ಹೆಚ್ಚಾಗಿ ಅವಲಂಬಿಸಿದೆ. ಶಕ್ತಿಯುತವಾಗಿ ಕಚ್ಚಿಗರು ತಳ್ಳುವ ಮರಗಳನ್ನು 
ಸಾಮಾಜಿಕ ಅರಣ್ಯಗಳಲ್ಲಿ ಬೆಳೆಸಿದರೆ ಸಣ್ಣ ದಿಮ್ಮಿ ಮತ್ತು ಸೌದೆಯನ್ನು ಶೀಘ್ರದಲ್ಲಿ 


ಅರಣ್ಯ ಕೃಷಿ ವ್ಯವಸ್ಥೆ 65 
ಪಡೆಯಲು ಬಹಳ ಅನುಕೂಲವಾಗುತ್ತದೆ. ಉದಾಹರಣೆಗೆ, ತೇಗ, ಸಾಲ್‌, ಓಕ್‌, 
ಕ್ಯಾಶಿಯ ಸಯಾಮಿಯ ಮತ್ತು ಇತರ ಕುರುಚಲು ಕಚ್ಚಿಗರು ತಳ್ಳುವ ಮರಗಳಂ. 





ಹಹ i RS 
ಚಿತ್ರ 14: ಹಂದಿ: ಕೈತ ಕಿ್ಛರು ಮರಗು ತೋಪ್ಪ 


66 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ನೆಲಮಟ್ಟದಿಂದ 10 ಅಥವಾ 15ಸೆ.ಮಾ. ಎತ್ತರದಲ್ಲಿ ಮರಗಳನ್ನು ಕೆಡಿಯ 
ಬೇಕು. ಹಿಂದೆ ಮರದ ಬುಗಳನ್ನು ನಯವಾಗಿ, ಬುಗರಿಯ ಮೇಲ್ಭಾಗದಂತೆ 
ಕತ್ತರಿಸಿ ಸರಿಮಾಡುತ್ತಿದ್ದರು. ಇದರಿಂದ ಕೊರಕಲುಗಳಲ್ಲಿ ನೀರು ಸೇರದೆ ಮರದ 





ನ್ಯ 15 ; ಒಂದು ಯೂಕಲಿಪ್ಪಸ್‌ ಹೈಬ್ರಿಡ್‌ ಕಚ್ಚಿಗರು ಮರದ ಬುಡಭಾಗ. 
ಆರು ಕಚ್ಚಿಗರು ಕಾಂಡಗಳನ್ನು ಕಾಣಬಹುದು. ಇ. 


ಅರಣ್ಯ ಕೃಷಿ ವ್ಯವಸ್ಥೆ 67 


ಭಾಗ ಕೊಳೆಯುವುದು ತಪ್ಪುತ್ತಿತ್ತು. ಈ ಕ್ರಮ ಕೆಲವು ಸ್ಥಳಗಳಲ್ಲಿ ಇನ್ನೂ ಆಚರಣೆ 
ಯಪ್ಲಿದೆ. ಬುಡಚಿಗಳ ಎತ್ತರ 10 ಅಥವಾ 15ಸೆ.ಮಾ.ಗಳಿಗಿಂತ ಕಡಮೆಯಿದ್ದರೆ 
ಅದರಲ್ಲಿನ ವರ್ಧನಸ್ತರ ಬಿಸಿಲಿನಿಂದ ಒಣಗಿ ಹೋಗಿ ಬುಡ ಚಿಗುರೊಡೆಯದೇ 
ಇರಬಹುದು. 


ಕಡಿದಾದ ಮೇಲೆ ಬುಡ ಬೇಗನೆ ಚಿಗುರೊಡೆಯುತ್ತದೆ. ಒಂದು ಬೆಳೆಗಾಲದ 
ನಂತರ, ಬಳ್ಳಿಗಳು ಮತ್ತು ಇತರ ಗಿಡಗಳನ್ನು ಕಡಿದು ಕಚ್ಚಿಗರುಗಳನ್ನು ಸ್ವಚ್ಛಮಾಡ 
ಲಾಗುತ್ತದೆ. ಐದು ಬೆಳೆಗಾಲದ ನಂತರ ಅವುಗಳನ್ನು ತೆಳುವಾಗಿ ಮಾಡಲಾಗುತ್ತದೆ. 
ಅಗತ್ಯವಿದ್ದರೆ ಹತ್ತು ಬೆಳೆಗಾಲದ ನಂತರ ಮತ್ತೆ ಕಚ್ಚೆಗರುಗಳನ್ನು ತೆಳುಮಾಡಲಾಗು 


ತ್ತದೆ. 


ಕಚ್ಚಿಗರು ಬೆಳೆಗಾಗಿ ಕಡಿದ ಪ್ರದೇಶಗಳಲ್ಲಿ ಖಾಲಿ ಜಾಗಗಳು ಉಳಿದರೆ, ಅಲ್ಲಿ 
ಕೃತಕ ಪುನರಾಭಿವೃದ್ಧಿಯನ್ನು ಕೈಕೊಳ್ಳಲಾಗುತ್ತದೆ. ತಮಿಳುನಾಡು, ಮಹಾರಾಷ್ಟ್ರ 
ಮತ್ತು ಕರ್ನುಟಕದ ವಾಯವ್ಯ ಭಾಗದ ಜಿಲ್ಲೆಗಳಲ್ಲಿ ಕುರುಚಲು ಪೊದೆಗಳನ್ನು ಗುಡ್ಡೆ 
ಮಾಡಿ ಅಥವಾ ಸಾಲಿನಲ್ಲಿ ಸುಟ್ಟು ಆ ಜಾಗಗಳ ಮೇಲೆ ಸಸಿಗಳನ್ನು ನೆಡುವ ಅಥವಾ 
ಬೀಜಗಳನ್ನು ಬಿತ್ತುವ ಕ್ರಮ ಆಚರಣೆಯಲ್ಲಿದೆ. ಇದಕ್ಕೆ ರಾಬ್‌ ಕ್ರಮವೆಂದು 
ಹೆಸರು. ಖಾಲಿ ಜಾಗಗಳಲ್ಲಿ ಸಸಿಗಳನ್ನು ನೆಡುವುದು ಬಹಳ ಅಗತ್ಯ, ಇದರಿಂದ 
ಮುಂದಿನ ಬೆಳೆ ಸುಧಾರಿಸಿ ಅಧಿಕ ಬೆಳೆಬಂದು ಅದಾಯ ಅಧಿಕವಾಗುತ್ತದೆ. 


ಕಡಿದ ಪ್ರದೇಶಗಳಲ್ಲಿ ಅಲ್ಲಲ್ಲಿ ಕಂದಕಗಳನ್ನು ತೆಗೆದರೆ ಅಲ್ಲಿರುವ ಬೇರುಗಳಿಂದ 
ಹುಟ್ಟುವ ಬೇರುಮರಿಗಳಿಂದ ಸಿಸ್ಸು ಮರ ವೃದ್ಧಿಯಾಗಿ, ಕುದಕದಲ್ಲಿ ಸಿಸ್ಸು ಮರದ 
ಸಾಲುಗಳೇ ಹುಟ್ಟಿಕೊಳ್ಳುತ್ತವೆ. 


ಊಟಿಯಲ್ಲಿ ಸೌದೆಗಾಗಿ 20 ವರ್ಷಗಳ ಸರದಿಯಲ್ಲಿ ಬೆಳೆಯುವ ಯೂಕಲಿಪ್ಟಸ್‌ 
ಗ್ಲಾಬ್ಯುಲಸ್‌ ಜಾತಿಯನ್ನು ತೆಳುಮಾಡುತ್ತಿರಲಿಲ್ಲ... ಕರ್ನಾಟಕದ ಧಾರವಾಡ ಮತ್ತಾ 
ಇತರ ಜಿಲ್ಲೆಗಳಲ್ಲಿ ತೇಗದ ಕಚ್ಚಿಗರುಗಳನ್ನು ತೆಳುಮಾಡುವ ಪರಿಪಾಠವಿಲ್ಲ: ಆದರೆ: 
ಉತ್ತರ ಪ್ರದೇಶದಲ್ಲಿ 30 ವರ್ಷದ ಸರದಿಯಲ್ಲಿ ಬೆಳೆಯುವ ಸಾಲ್‌ ಮರದ ಕಚ್ಚಿಗರು 
ಗಳನ್ನು ತೆಳುಮಾಡುವ ಕ್ರಮವಿದೆ. ತೆಳುಮಾಡುವುದರ ಅವಶ್ಯಕತೆ, ಮರಗಳ 
ಪ್ರಭೇದ, ಉತ್ಪನ್ನದ ಗುಣದರ್ಜೆ ಮತ್ತು ಸರದಿಯ ಅವಧಿಯ ವೆಂಲೆ ಅವಲಂಬಿಸಿರು 
ತ್ತದೆ. 


2. ನಿಲುಮರಗಳ ಕಚ್ಚಿಗರು ವ್ಯವಸ್ಥೆ : ಇದು ಸರಳ ಕಚ್ಚಿಗರು ವ್ಯವಸ್ಥೆಯ ರೀತಿ 
ಯದೇ ; ಆದರೆ, ಇಲ್ಲಿ ಕಚ್ಚಿಗರು ಬೆಳೆಯ ನಡುವೆ ಅಲ್ಲಲ್ಲಿ ಕಡಿಯದೇ ಬಿಟ್ಟ ನಿಲುಮರ 
ಗಳಿರುತ್ತವೆ. ಅಂದರೆ, ಕಡಿಯುವ ಕಾಲದಲ್ಲಿ ಅಲ್ಲಲ್ಲಿ ಚದುರಿದಂತೆ ನೇರ ಕಾಂಡಗಳನ್ನುಳ್ಳ 


68 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಗಟ್ಟಿಮುಟ್ಟಾದ, ಒಳ್ಳೆಯ ರೂಪದ, ಶಕ್ತಿಯುತವಾದ. ಮರಗಳನ್ನು ಉಳಿಸಿಕೊಳ್ಳೆ 
ಲಾಗುತ್ತದೆ. ನಿಲುಮರಗಳನ್ನು ಕಡಿಯುವ ಸರದಿ, ಕಚ್ಚಿಗರು ಬೆಳೆಯ ಸರದಿಯ 
ಎರಡು ಅಥವಾ ಮೂರರಷ್ಟು ಹೆಚ್ಚಿರುತ್ತದೆ. ಈ ನಿಲುಮರಗಳು ಬೇರೆ ಬೇರೆ 
ಜಾತಿಯೆವಾಗಿರಬಹುದು ಅಥವಾ ಮಿಶ್ರಿತ ಕೆಳಕಾಡಿನ ಯಾವುದಾದರೊಂದು 
ಮರಜಾತಿಗೆ ಸೇರಿರಬಹುದು. ನಿಲುಮರಗಳು ಬೀಜಗಳಿಂದ ಹುಟ್ಟಿದ್ದರೆ, ಕೆಳಕಾಡು 
ಬುಡದ ಕಚ್ಚಿಗರು ಅಥವಾ ಸಸಿಮೂಲದ ಕಚ್ಚಿಗರುಗಳಿಂದ ಹುಟ್ಟಿರುತ್ತದೆ. ಕೆಳಕಾಡು 
ಸಮವಯಸ್ಸಿನ ಕಚ್ಚಿಗರುಗಳಿಂದ ಕೂಡಿದ್ಧಾದರೆ, ಮೇಲ್ಮಾಡು ಅಸಮ ವಯಸ್ಸಿನ, 
ಬೀಜ ಮೂಲದ, ವಿರಳವಾಗಿ ಬೆಳೆದ ಮರಗಳಿಂದ ಕೂಡಿರುತ್ತದೆ. ನಿಲುಮರಗಳು 
ಒಂದು ಪ್ರದೇಶದ ಮೂರನೇ ಒಂದು ಭಾಗಕ್ಕಿಂತ ಹೆಚ್ಚು ಭಾಗವನ್ನು ಆಕ್ರವಿಂಸ 
ಬಾರದು, 


ಸಾಲ್‌ ಅರಣ್ಯಗಳಲ್ಲಿನ ನಿಲುಮರಗಳ ಕಚ್ಚಿಗರು ವ್ಯವಸ್ಥೆಯಲ್ಲಿ ನಿಲುಮರಗಳು 
ಕಚ್ಚಿಗರುಗಳನ್ನು ಹಿಮದಿಂದ ರಕ್ಷಿಸುತ್ತವೆ. ಕೆಲವು ಪ್ರದೇಶಗಳಲ್ಲಿ ಕಚ್ಚಿಗರುಗಳ 
ಬೆಳವಣಿಗೆಯ ಮೊದಲ ಕೆಲವು ವರ್ಷಗಳವರೆಗೆ ಅವುಗಳೆ ರಕ್ಷಣೆಗಾಗಿ ಹೆಕ್ಟೇರಿಗೆ ನೂರು 
ನಿಲುಮರಗಳಂತೆ ಉಳಿಸಿಕೊಳ್ಳು ತ್ತಾರೆ. ಇಲ್ಲಿಯೂ ಸಹ ಕೆಲವು ಕಾಲದ ನಂತರ 
ಕಚ್ಚಿಗರುಗಳನ್ನು ತೆಳುಮಾಡಬೇಕಾಗುತ್ತದೆ. 


ನಿಲುಮರಗಳು ತಾಯಿಮರಗಳಂತೆ ನೈಸರ್ಗಿಕವಾಗಿ ಪುನರಾಭಿವೃದ್ಧಿಯಾದ 
ಎಳೆಯ ಗಿಡಗಳಿಗೆ ರಕ್ಷಣೆ ಒದಗಿಸುವುದಲ್ಲದೆ ಕಚ್ಚಿಗರು ಬೆಳೆಗೂ ಕೆಲವು ಕಡೆ ಆಶ್ರಯ 
ಒದಗಿಸುತ್ತವೆ. ನಿಲುಮರಗಳು ಎರಡು ಮೂರು ಕಚ್ಚಿಗರು ಸರದಿ ಬೆಳೆಯ ನಂತರ 
ದಿಮ್ಮಿಗಳನ್ನು ಕೊಡುತ್ತವೆ. ನಿಲುಮರಗಳಿಂದ ಕಾಡು ಸಮೃದ್ಧವಾಗಿ, ಒಳ್ಳೆಯ 
ಆದಾಯ ಬರುತ್ತದೆ. 


ಉತ್ತಮ ನಿಲುಮರಗಳು ಗಾಳಿಗೆ ದೃಢವಾಗಿ ನಿಲ್ಲುವ, ಬೆಳಕು ಬೇಡುವ ಮತ್ತು 
ತೆಳುಚಂಡದ ಮರಗಳಾಗಿರಬೇಕು. ಉದಾಹರಣೆಗೆ ಡಾಲ್‌ಬದ್ದಿಯ ಸಿಸ್ಸು, ಅನೋ 
ಗೈಸಿಸ್‌ ಲ್ಯಾಟಿಫೋಲಿಯ, ಟೀಕ್‌, ಸಾಲ್‌ ಮತ್ತು ಮಲ್‌ಬೆರಿ ಒಳ್ಳೆಯ ನಿಲು 
ಮರವಲ್ಲ. ನಿಲುಮರಗಳನ್ನು ಆರಿಸುವಾಗ ಕೆಲವು ಅಂಶಗಳನ್ನು ಗಮನಿಸಬೇಕು. 
ಅವುಗಳೆಂದರೆ ; ನಿಲುಮರಗಳು ಬೆಲೆಯುಳ್ಳ ಮರಜಾತಿಗಳಾಗಿದ್ದು ಅವು 
ಶೀಘ್ರವಾಗಿ ಬೆಳೆಯುವವುಗಳಾಗಿರಬೇಕು ಮತ್ತು ಒಂದು ಸರದಿಯಿಂದ ಇನ್ನೊಂದಕ್ಕೆ 
ಅಪುಗಳ ಬೆಲೆ ಏರುವಂತಿರಬೇಕು ನಿಲುಮರಗಳು ಗಾಳಿಗೆ ದೃಢವಾಗಿ ನಿಲ್ಲುವಂತಹ 
ವಾಗಿರಬೇಕು ಮತ್ತು ಆ ಸ್ಥಳದಲ್ಲಿ ಅವುಗಳನ್ನು ಸರಿಸಮನಾಗಿ ಚದುರಿದಂತೆ ಉಳಿಸಿರ 
ಬೇಕು. 


ಅರಣ್ಯ ಕೃಷಿ ವ್ಯವಸ್ಥೆ 69 


ಪಂಜಾಬಿನ (ಈಗ ಪಾಕಿಸ್ತಾನದಲ್ಲಿರುವ) ನೀರಾವರಿ ತೋಪುಗಳಲ್ಲಿ ನಿಲು 
ಮರಗಳ ಕಚ್ಚಿಗರು ವ್ಯವಸ್ಥೆ ಅನುಸರಣೆಯಲ್ಲಿದೆ. ಸಿಸ್ಸು ಮತ್ತು ಮಲ್‌ಬೆರಿ ಜಾತಿಯ 
ಮರಗಳಿರುವ ಈ ತೋಪುಗಳಲ್ಲಿ ಸಿಸ್ಸುವನ್ನು ನಿಲುಮರವಾಗಿ ಉಳಿಸಿಕೊಳ್ಳುತ್ತಾರೆ. 


ಸರಳ ಕಚ್ಚಿಗರು ವ್ಯವಸ್ಥೆ ಆಥವಾ ನಿಲುಮರಗಳ ಕಚ್ಚಿಗರು ವ್ಯವಸ್ಥೆ, ಸ್ಥಳೀಯ 
ಅಂಶಗಳು ಅಷ್ಟೇನೂ ಅನುಕೂಲಕರವಲ್ಲದ ಪ್ರದೇಶಗಳಲ್ಲಿ ಅಂದರೆ, ಚಿಕ್ಕಪ್ರಟ್ಟ ದಿಮ್ಮಿ 
ಮತ್ತು ಸೌದೆಯನ್ನು ಬಿಟ್ಟು ಮತ್ತೇನನ್ನೂ ಉತ್ಪಾದಿಸಲು ಸಾಧ್ಯವಿಲ್ಲದ ಪ್ರದೇಶ 
ಗಳಲ್ಲಿ ಅನುಸರಿಸಲು ಯೋಗ್ಯ. ನಮ್ಮ ದೇಶದಲ್ಲಿ ಎರಡರಲ್ಲೊಂದು ವ್ಯವಸ್ಥೆಯನ್ನು 
ಅನುಸರಿಸಲು ಯೋಗ್ಯವಾದ ವಿಶಾಲಪ್ರದೇಶಗಳಿವೆ. ಈ ವ್ಯವಸ್ಥೆಗಳನ್ನು ಸಣ್ಣ 
ದಿಮ್ಮಿ ಮತ್ತು ಸೌದೆಗೆ ಬೇಡಿಕೆ ಇರುವ, ಸ್ವಲ್ಪ ಮಟ್ಟಿಗಾದರೂ ಅನುಕೂಲವುಳ್ಳ 
ಮಣ್ಣಿನ ಪ್ರದೇಶಗಳಲ್ಲಿ ಅನುಸರಿಸಬಹುದು. 


ಅಧ್ಯಾಯ 8 


ಬೀಜ 


ಬೀಜೋತ್ಪಾದನೆ ಬೇರೆ ಬೇರೆ ಜಾತಿಯ ಸಸ್ಮಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಾಗು 
ತ್ತದೆ. ಎಲ್ಲ ಜಾತಿಯ ಸಸ್ಯಗಳಲ್ಲೂ ಬೀಜೋತ್ಪಾದನೆ ಏಕಪ್ಪಕಾರವಾಗಿರುವುದಿಲ್ಲ 
ಮತ್ತು ಒಂದೇ ಸಸ್ಯಜಾತಿಯಲ್ಲೇ ಬೀಜೋತ್ಪಾದನೆಯ ರೀತಿಯಲ್ಲಿ ವೃತ್ಯಾಸವಿರು 
ತ್ತದೆ. ಅಕೇಶಿಯ ಪ್ರಭೇದ, ಪೈನಸ್‌ ಎಕ್ಸೆಲ್ಲ, ಸಿಸ್ಸು ಮತ್ತು ಟೀಕ್‌ ಮರಗಳು 
ಸಾಧಾರಣವಾಗಿ ವರ್ಷವರ್ಷವೂ ಚೆನ್ನಾಗಿ ಬೀಜಬಿಡುತ್ತವೆ. ಕೆಲವು ಜಾತಿಗಳು 
ಕೆಲವು ವರ್ಷಗಳ ಅಂತರದಲ್ಲಿ ಚೆನ್ನಾಗಿ ಬೀಜಬಿಡುತ್ತವೆ. 


ಉದಾಹರಣೆ : 

1. ವಜಿಸ್‌ ಪಿನ್‌ಡ್ರೊ 4-5 ವರ್ಷಗಳಲ್ಲಿ 

2. ಸಿಡ್ರಸ್‌ ದೇವಬಾರ್‌ 2-3 ವರ್ಷಗಳಲ್ಲಿ ಸುಮಾರಾಗಿ, 
5-6 ವರ್ಷಗಳಲ್ಲಿ ಚೆನ್ನಾಗಿ 

3. ಚೆರ್‌ಪೈನ್‌ 3 ವರ್ಷಗಳಲ್ಲಿ 

4. ಷೋರಿಯ ರೊಬಸ್ಟ ತಿ ವರ್ಷಗಳಲ್ಲಿ 

5. ಟರ್‌ಮಿನೇಲಿಯ ಪ್ರಭೇದ 2 ವರ್ಷಗಳಲ್ಲಿ 

6, ಟ್ಯಾಮರಿಂಡಸ್‌ ಇಂಡಿಕ ವರ್ಷಬಿಟ್ಟು ವರ್ಷ 


ಬಿದಿರು ಇತರ ಮರಗಳಂತೆ ಪ್ರತಿ ವರ್ಷವೂ ಬೀಜ ಬಿಡುವುದಿಲ್ಲ. ಇದರಲ್ಲಿ 
ಎರಡು ಬಗೆಗಳಿವೆ. ಕೆಲವು ಎಲ್ಲೊ ಒಮ್ಮೊಮ್ಮೆ ಬೀಜ ಬಿಡುತ್ತವೆ. ಇವು ಏಕ 
ವೇಳೆಯಲ್ಲಿರುವುದಿಲ್ಲ. ಮತ್ತೆ ಕೆಲವು ಆನೇಕ ವರ್ಷಗಳಲ್ಲಿ ಹೆಚ್ಚುಕಡಮೆ ಏಕಕಾಲಕ್ಕೆ 
ಎಲ್ಲವೂ ಗುಂಪುಗುಂಪಾಗಿ ಬೀಜ ಬಿಡುತ್ತವೆ. ಗುಂಪುಗೂಡಿ ಬೀಜ ಬಿಡುವುದು ಕೆಲವು 
ವರ್ಷಗಳಿಗೊಂದು ಸಾರಿ ಆಗುತ್ತದೆ ಮತ್ತು ಈ ಬೀಜ ಬಿಡುವ ಚಕ್ಪ, ಪ್ರಭೇದದಿಂದ 
ಪ್ರಭೇದಕ್ಕೆ ವ್ಯತ್ಯಾಸವಾಗುತ್ತದೆ. 


ಗುಂಪುಗೂಡಿ ಬೀಜ ಬಿಡುವ ಕೆಲವು ಜಾತಿಗಳನ್ನು ಕೆಳಗೆ ಕೊಟ್ಟಿ ೈದೆ : 


ಬಾಂಬುಸ ಅರುಂಡನೇಸಿಯ 30-40 ವರ್ಷಗಳಲ್ಲಿ ಒಂದುಸಾರಿ 
ಬಾಂಬುಸ ಪಾಲಿಮಾರ್ಫ 60 ವರ್ಷಗಳಲ್ಲಿ ಒಂದುಸಾರಿ 


ಹೇಜ 71 


ಬಾಂಬುಸ ಟುಲ್ಹ್ಡ 60 ವರ್ಷಗಳಲ್ಲಿ ಒಂದುಸಾರಿ 
ಡೆಂಡ್ರೊಕ್ಕಾಲಮಸ್‌ ಸ್ಪಿಕ್ಸಸ್‌ 20-22 ವರ್ಷಗಳಲ್ಲಿ ಒಂದುಸಾರಿ 
ಮೆಲೊಕಾನ್ಯ ಪ್ರಭೇದ 30 ವರ್ಷಗಳಲ್ಲಿ ಒಂದುಸಾರಿ 


w 
ಪೂರ್ಣವಾಗಿ ಸಾಯುತ್ತ ಆದ್ದರಿಂದ ಹೊಸ ಸಸಿಮಡಿಗಳನ್ನೆಬ್ಬಿಸುವಿಕೆ ಮತ್ತು 


ಪರಾಭವ, ದ್ದ ಗೆ ಬೀಜಗಳೆ ಸ ಗ್ರ ಹಣೆ ಬಹು ಮುಖ. ನೆಲವ ಮೇಲೆ ಚದುರಿದ 
ಬೀಜಗಳು ಕೇಣಗಳಿಂದ ಶೀಘ್ರವಾಗಿ ಹಾಳಾಗುವುದರಿಂದೆ ಅವುಗಳನ್ನು ಅದಷ್ಟು ಬೇಗ 
ಸಂಗ್ರಹಿಸಬೇಕು. 


ಏಕಕಾಲದಲ್ಲಿ ಗುಂಪುಗೂಡಿ ಹೂ ಬಿಟ್ಟಾದ ಮೇಲೆ ಬಿದಿರು ಮೆಳೆಗಳು 


ಬೀಜ ಸಂಗ್ರಹಣೆ : ಸಾಧಾರಣವಾಗಿ ಅರಣ್ಯ ಪಾಲಕರು ಅರಣ್ಯಮರಗಿಡಗಳ 

ಬೀಜಗಳನ್ನು ಸಂಗ್ರಹಿಸುತ್ತಾರೆ. ಕೆಲವು ಸಾರಿ ಬೀಜ ಸುಗ್ರ ಹಣೆಯನ್ನು ಗುತ್ತಿಗೆ 
ದಾರರಿಗೆ ವಹಿಸುತ್ತಾರೆ ; ಆದರೆ ಆವರು ಸಂಗ್ರಸಿಸಿದೆ ಬೀಜಗಳ ಗುಣಮಟ್ಟದಲ್ಲಿ 
ನೆಚ್ಚಿಕೆ ಇರುವುದಿಲ್ಲ. ಹರಾಡೂನಿನಶಿರುವ ಕೆಲವು ದೊಡ್ಡ ಸಸಿ ತೋಟಗಾರರು 
ಬೀಜಗಳನ್ನು ಬೇಕಾದವರಿಗೆ ಮಾರುತ್ತಾರೆ; ಆದರೆ, ಇದರು ಮಧ ಸ್ಥ ಗಾರರಿಂದ 
ಬೀಜಗಳನ್ನು ಕೊಂಡಿದ್ದರೆ ಅವುಗಳ ಗುಣಮಟ್ಟ ಯಾವಾಗಲೂ ಚೆನ್ನಾ ಗಿರುತ್ತ ಬೆಂದು 
ಹೇಳಲಾಗುವುದಿಲ್ಲ. ಯಶಸ್ವಿಯಾಗಿ ಸಸಿಮಡಿಗಳನ್ನು ಮತ್ತು ತೋಪುಗಳನ್ನು ಬೆಳೆಸ 
ಬೇಕಾದರೆ ಬೀಜ ಸಂಗ್ರಹಣಕಾರರಿಗೆ ಸರಿಯಾದ ತರಬೇತಿ ಕೊಡುವುದು ಆಗತ್ಮ. 


ಮಾಗುವಿಕೆ : ಅಡೈನ, ಆಲ್ಬಂಜಿಯಗಳುಥ ಸಣ್ಣ ಬೀಜಗಳ ಜಾತಿಗಳಲ್ಲಿ ಮತ್ತು 
ಸಣ್ಣ ಹಣ್ಣಿನ ಟರ್‌ಮಿನೇಲಿಯಾಗಳಲ್ಲಿ ಹಣ್ಣು ಮಾಗಿ 'ಬೀಜ ಬಲಿಯುವ ಕಾಲವನ್ನು 
ಕಂಡುಹಿಡಿಯುವುದು ಸ ಸ್ವಲ್ಪ ಕಷ್ಟ. ಇಂತಹ. ಸಂದರ್ಭಗಳಲ್ಲಿ ಬೀಜಗಳು ಮರಗಳಿಂದ 
ಉದುರುವ ಹೊತ್ತಿಗೆ ಅವುಗಳನ್ನು ಸಂಗ್ರಹಿಸುವ ದು ಸರಿಯಾದ ಕಾಲ. ಮೊಟ್ಟ 
ಮೊದಲು ಮತ್ತು ಕಟ್ಟಕಡೆಗೆ ಉದಂರುವ ಬೀಜಗಳನ್ನು ಸಂಗ್ರಹಿಸಬಾರದಂ. ಚಿರ್‌ 
ಪೈನ್‌ ಬೀಜಗಳನ್ನು ಡಿಸೆಂಬರ್‌ ತಿಂಗಳಿನಿಂದ ಆವುಗಳು ಇನ್ನೂ ಹಸಿರಿರುವಾಗಲೇ 
ಸಂಗ್ರಹಿಸಬಹುದಂ. ಎಲ್ಲ ಪ್ರದೇಶಗಳಲ್ಲೂ ಬೀಜ ಬಲಿಯುವ ಕಾಲ ಏಕಪ್ಪಕಾರ 
ವಾಗಿರಂವುದಿಲ್ಲ. ಆದ್ದ ರಿಂದ ಇದನ್ನು ತಿಳಿಯಲು ಸ್ಥಳೀಯ ರು ಅರಣ್ಯ ಇಲಾಖೆಯವರಂ 
ಬೀಜ ಬಲಿಯುವ ಕಾಲದ ಬಗ್ಗೆ ದಾಖಲೆಯನ್ನಿಟ್ಟಿರತ್ತಾರೆ. 


ಸಂಗ್ರಹಣೆ ಕ್ರಮ: ನೆಲದ ಮೇಲೆ ಉದುರಿದ ಬೀಜಗಳು ಕೀಟಗಳಿಂದ 
ಹಾಳಾಗುವುದನ್ನು ತಪ್ಪಿಸಲು ಅವುಗಳನ್ನು ಆದಷ್ಟು ಜಾಗ್ರತೆ ಸಂಗ್ರಹಿಸಬೇಕು. ಮರದ 
ಕೆಳಗೆ ಭೂಮಿಯನ್ನು ಚೆನ್ನಾಗಿ ಗುಡಿಸಿ, ರೆಂಬೆಗಳನ್ನು ಆಲುಗಾಡಿಸಿ ಬೀಜಗಳನ್ನು 


72 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಉದುರಿಸಿ ಸಂಗ್ರಹಿಸಬೇಕು, ಉದಾಹರಣೆಗೆ, ಡಿಪ್ಪಿರೊಕಾರ್ಪಸ್‌ ಜಾತಿ. ಯೂಕ 
ಲಿಪ್ಟಸ್‌ ಹೈಬ್ರಿಡ್‌ ಜಾತಿಯ ಬೀಜಗಳು ಬಹಳ ಸಣ್ಣವಾದ್ದರಿಂದ ಬಲಿತ ಕಾಯಿ ಬಿರಿದ 
ಮೇಲೆ ಅವುಗಳನ್ನು ಸಂಗ್ರಹಿಸುವುದು ಅಸಾಧ್ಯ. ಆದ್ದರಿಂದ ಬೀಜಗಳ ಸಂಗ್ರಹಣೆಗೆ 
ಬಲಿತ ಕಾಯಿಗಳಿರುವ ಸಣ್ಣಸಣ್ಣ ರೆಂಬೆಗಳನ್ನು ವಂರಗಳಿಂದ ಮುರಿಯುತ್ತಾರೆ. 
ಕ್ಯಾಸಿಯ ಜವಾನಿಕದಲ್ಲಿ ಬಲಿತ ಕಾಯಿಗಳು ಹೆಚ್ಚು ಕಾಲ ಮರಗಳಲ್ಲಿ ಉಳಿದರೆ ಅವು 
ಗಳಿಗೆ ಕೀಟಗಳು ಬೀಳುತ್ತವೆ. ಅದ್ದ ರಿಂದ ಕಾಯಿಗಳು ಉದುರುವ ಮೊದಲೇ ಅಪ್ಪ 
ಗಳನ್ನು ಸಂಗ್ರಹಿಸಬೇಕು. ಬೇಕಾದ ಪ್ರಮಾಣಕ್ಕಿಂತ ಸ್ವಲ್ಪ ಹೆಚ್ಚು ಬೀಜ ಸೆಂಗ್ರಹಿಸು 
ವುದು ಯಾವಾಗಲೂ ಒಳ್ಳೆಯದು ; ಆದರೆ, ವಿಂತಿಮಾರಿ ಸಂಗ್ರಹಿಸುವುದನ್ನು ತಪ್ಪಿಸ 
ಬೇಕು. ಬೀಜಗಳನ್ನು ಚೆನ್ನಾಗಿ ಬೆಳೆದ, ಶಕ್ತಿಯುತವಾದ ಮತ್ತು ಆರೋಗ್ಯಕರವಾದ 
ಮರಗಳಿಂದ ಸಂಗ್ರಹಿಸಬೇಕು. ಅವುಗಳನ್ನು ಬಹಳ ಎಳೆಯ ಮರಗಳಿಂದಾಗಲೀ 
ಅಥವಾ ಬಹಳ ಹಳೆಯ ಮರಗಳಿಂದಾಗಲೀ ಸಂಗ್ರಹಿಸಬಾರದು. ಬೀಜಗಳನ್ನು 
ಕೊಂಡುಕೊಳ್ಳುವುದಾದರೆ ಆ ಜಾತಿಯಲ್ಲಿ ಆದಷ್ಟು ದೊಡ್ಡ ಗಾತ್ರದ ಬೀಜಗಳನ್ನು 
ಆರಿಸಿಕೊಂಡ ಕೊಳ ಬೇಕು. 


ಒಣಗಿಸುವುದು ಮತ್ತು ಬೀಜ ಬಿಡಿಸುವುದು: ಲೆಗರ್‌ಸ್ಸಿ ್ರೀಮಿಯ, ಚಿರ್‌ 
ಪೈನ್‌ ಮತ್ತು ಅನೇಕ ಲೆಗ್ಯೂಮಿನೆಸ್‌ ಜಾತಿಯ ಮಾಗಿದ ಹಣ್ಣುಗಳನ್ನು ಬಿಸಿಲಿನಲ್ಲಿ 
ಹರಡಿ ಅವು ಬಿರಿಯುವವರೆಗೂ ಒಣಗಿಸಿದ ಅನಂತರ ಅವುಗಳನ್ನು ಅಲುಗಾಡಿಸಿ ಅಥವಾ 
ಬಡಿದು ಬೀಜಗಳನ್ನು ಬಿಡಿಸುತ್ತಾರೆ. ಮೆತು ತಿರುಳಿರುವ ಹಣ್ಣಿನ ಲಾರೇಸಿ ಮತ್ತು 
ಮೆಲೈನ, ಮೈಕೇಲಿಯ ಮುಂತಾದವುಗಳಲ್ಲಿ ಹಣ್ಣಿನ ತಿರುಳನ್ನು ತೆಗೆಯಬೇಕಾಗುವುದು, 
ಇಲ್ಲದಿದ್ದರೆ ಬೀಜಗಳ ಮೊಳೆಯುವ ಶಕ್ತಿ ಕಡಮೆಯಾಗಬಹುದು. ಬೀಜಗಳನ್ನು 
ಸಂಗ್ರಹಿಸಿದ ಮೇಲೆ ಅವುಗಳನ್ನು ನೆರಳಿನಲ್ಲಿ ಒಣಗಿಸಬೇಕು. ಅನೇಕ ಜಾತಿಯಂ ಬೀಜ 
ಗಳನ್ನು ಬಿಸಿಲಿನಲ್ಲಿ ಒಣಗಿಸುತ್ತಾರೆ : ಆದರೆ, ಇದರಿಂದ ಕೆಡುಕಾಗಬಹುದು. ಆದ್ದ 
ರಿಂದ ಪ್ರಕೃತಿಯಲ್ಲಿ ಯಾವ ರೀತಿಯಲ್ಲಿ ಬೀಜೋತ್ಸಾದನೆಯಾಗುತ್ತದೆಯೊ ಅದೇ ರೀಶಿ 
ಯನ್ನು ಅನುಸರಿಸುವುದು ಒಳ್ಳೆಯದು. ಉದಾಹರಣೆಗೆ, ತೆರೆದ ಉದುರೆಲೆ ಆರಣ್ಯ 
ಗಳಿಂದ ಸಂಗ್ರಹಿಸಿದ ಬೀಜಗಳನ್ನು ಬಿಸಿಲಿನಲ್ಲಿ ಒಣಗಿಸಬಹಂದಂ ; ಆದರೆ, ಹೆಚ್ಚು 
ಆರ್ದ್ವತೆ ಇರುವ ಅಥವಾ ನೆರಳಿನಿಂದ ಕೂಡಿದ ಆರಣ್ಯಗಳಿಂದ ಸಂಗ್ರಹಿಸಿದ ಬೀಜ 
ಗಳನ್ನು ನೆರಳಿನಲ್ಲಿ ಒಣಗಿಸಬಹುದು. ವಿವಿಧ ಜಾತಿಯ ಬೀಜಗಳ ಮೊಳೆಯಂವಿಕೆಯ 
ಶಕ್ತಿಯ ಮೇಲೆ ಪೂರ್ಣ ಬಿಸಿಲಿನ ಪರಿಣಾಮವೇನು ಎಂದು ಸರಿಯಾಗಿ ಗೊತ್ತಿಲ್ಲದ 
ಕಾರಣ, ಮೇಲಿನ ನಿಯಮವನ್ನು ಪಾಲಿಸುವುದು ಸುರಕ್ಷಿತ ಮಾರ್ಗ. 


ಬೀಜಗಳನ್ನು ಹಣ್ಣಿನಿಂದ ಬೇರ್ಪಡಿಸದೆ ಹಾಗೇ ಬಿತ್ತುವ ಬೀಜಗಳಿಗೆ ತೇಗ 
ಒಂದು ಉತ್ತವೂ ಉದಾಹರಣೆ. ಇಲ್ಲಿ ನಾಲ್ಕು ಬೀಜಗಳಿರುವ ಗಡಸು ಹಣ್ಣನ್ನು 


ಬೀಜ 73 


ಹಾಗೆಯೇ ಬಿತ್ತುತ್ತಾರೆ. ಸಿಸ್ಸು ಓಣ ಹಣ್ಣಿನಲ್ಲಿಯೂ ಎರಡು ಬೀಜಗಳಿರುತ್ತವೆ. 
ಇಲ್ಲಿಯೂ ಸಹ ಅವುಗಳನ್ನು ನೇರವಾಗಿ ಬೀಜ ತೆಗೆಯದೆಯೇ ಬಿತ್ತುತ್ತಾರೆ. 


ಬೀಜ ಮೊಳೆಯುವ ವೇಗ : ಕೆಲವು ಜಾತಿಯ ಬೀಜಗಳು ಬಲಿತ ಮೇಲೆ 
ಬಹು ಬೇಗನೆ ಮೊಳೆಯುತ್ತವೆ; ಕೆಲವು ಕಳಿತ ಹಣ್ಣಿನಲ್ಲಿಯೇ ಮೊಳೆಯುತ್ತವೆ. ಬಹು 
ಬೇಗನೆ ಮೊಳೆಯುವ ಬೀಜಗಳಿಗೆ ಉದಾಹರಣೆಗಳೆಂದರೆ, ಡಿಪ್ಟಿರೋಕಾರ್ಪ್ಸ, ಅನೇಕ 
ಓಕ್‌ ಜಾತಿಯ ಮರಗಳು ಮತ್ತು ಮ್ಯಾಂಗ್ರೋವ್‌ಗಳು. ಆಂತಹ ಬೀಜಗಳನ್ನು ಮರ 
ಗಳ ಕೆಳಗಿನಿಂದ ಗುಡಿಸಿ ಸಂಗ್ರಹಿಸಿ ತಕ್ಷಣ ಬಿತ್ತುತ್ತಾರೆ. ಸಾಲ್‌ ಬೀಜಗಳು ಸಹ ಬೇಗ 
ಮೊಳೆಯುತ್ತವೆ ; ಸಾಲ್‌ಬೀಜಗಳ ಮೊಳೆಯುವಿಕೆಯನ್ನು ಸ್ವಲ್ಪ ಕಾಲದವರೆಗೆ ತಡೆ 
ಹಿಡಿಯಲು ಅವುಗಳನ್ನು ಗಟ್ಟಿ ನೆಲದ ವೇಲೆ ತೆಳುವಾಗಿ ಹರಡಿ ಜೀವಂತವಾಗಿಡಲು 
ನೀರು ಚೆಮುಕಿಸುತ್ತಾರೆ. ಈ ಕ್ರಮದಿಂದ ಆವುಗಳನ್ನು ಎರಡು ವಾರಗಳಿಗಿಂತ ಹೆಚ್ಚು 
ಕಾಲ ಜೀವಂತವಾಗಿಡಬಹುದು. ಈ ಕ್ರಮ ಸಾಲ್‌ ಬೀಜಗಳನ್ನು ಎರಡು ಮೂರು 
ವಾರಗಳ ಕಾಲ ಶೇಖರಿಸಿಡುವ ಕ್ರಮಗಳಲ್ಲೊಂದು. 

ಬೀಜಗಳ ಜೀವಶಕ್ತಿ : ಕೆಲವು ಜಾತಿಯ ಮರಗಿಡಗಳು 3 ರಿಂದ 6 ವರ್ಷಗಳ 
ಅಂತರದಲ್ಲಿ ಚೆನ್ನಾಗಿ ಬೀಜ ಬಿಡುತ್ತೆ ವೆಂಬುದನ್ನು ಮೊದಲೇ ಹೇಳಿದೆ. ಇಂತಹ 
ಸಂದರ್ಭಗಳಲ್ಲಿ ಎರಡು ಮೂರು ವರ್ಷಗಳಿಗೆ ಬೇಕಾಗುವಷ್ಟು ಬೀಜಗಳನ್ನು ಶೇಖರಿ 
ಸಿಡುವುದು ಬಹುಮುಖ್ಯ. ತೇಗದ ಬೀಜಗಳು ಕನಿಷ್ಠಪಕ್ಷ 6 ವರ್ಷಗಳ ಕಾಲ 
ತಮ್ಮ ಮೊಳೆಯುವ ಶಕ್ತಿಯನ್ನು ಉಳಿಸಿಕೊಳ್ಳುತ್ತೆವೆ. 

ಮೂರು ಸಸ್ಯ ಜಾತಿಗಳ ಮೊಳೆಯುವ ಶಕ್ತಿಯನ್ನು ಕೋಷ್ಟಕ 3ರಲ್ಲಿ ಕೊಟ್ಟಿದೆ. 

ಕೋಷ್ಟಕ 3 
ಚರ್‌ಪೈನ್‌, ಡೆಂಡ್ರೊಕ್ಕಾಲಸ್‌ ಸ್ಟ್ರಿಕ್ಟಸ್‌ ಹಾಗೂ ಟರ್‌ಮಿನೇಲಿಯ ಟೊಮೆಂಟೊಸೆ 
ಈ ಮೂರು ಜಾತಿಯ ಸಸ್ಯಗಳ ಮೊಳೆಯುವ ಶಕ್ತಿ 


ಶೇಕಡಾ ಮೊಳೆಯುವ ಶಕ್ತಿ 








ಜಾತಿ ಮಾ ಸಾಮ ಎ EN et 

1 ವರ್ಷ 3 ವರ್ಷ 3 ವರ್ಷ 4 ವರ್ಷ ನ ವರ್ಷ 6 ವರ್ಷ 
ಚಿರ್‌ಪೈನ್‌ 95 90. 83 ಸಕ್ರಿ, ಮಾ ಜಾ 
ಡೆಂಡ್ರೊಕ್ಕಾಲಮಸ್‌ ಸ್ವ್ರಿಕ್ಕ ಸ್‌ 57 54 43 5 0 ಎ 
ಟರ್‌ಮಿನೇಲಿಯ ಟೊಮೆಂಟೊಸ 36 38 25 6 19 ಕಿ 





ಬೀಜಗಳೆ ಮೊಳೆಯುವ ಶಕ್ತಿಯೆನ್ನು ಹೆಚ್ಚು ಕಾಲ ಉಳಿಸಲು ಅವುಗಳನ್ನು 
ಚೆನ್ನಾಗಿ ಒಣಗಿಸಬೇಕು. ಅನಂತರ ಡಬ್ಬಗಳಲ್ಲಿ ತುಂಬಿ ಸೀಲ್‌ ಮಾಡಬೇಕು. ಡಬ್ಬ 
ಗಳಲ್ಲಿ ತುಂಬಿ ಸೀಲ್‌ ಮಾಡಿದ ಬೀಜಗಳನ್ನು ಬಿತ್ತುವ ಕಾಲದಲ್ಲಿ ವಿನಃ ಬೇರೆ ಯಾವಾ 


74 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಗಲೂ ತೆರೆಯಬಾರದು. ಹೆಚ್ಚು ಆರ್ದ್ರತೆ ಇರುವ ಮಳೆಗಾಲದಲ್ಲಂತೂ ತೆಗೆಯಲೇ 
ಬಾರದು. 


ಬೀಜ ಶೇಖರಣೆ: ಬೀಜ ಶೇಖರಣೆಗೆ ನೆಡುವ ಸ್ಥಳದ ಹತ್ತಿರ ಚೆನ್ನಾಗಿ ಗಾಳಿ 
ಆಡಲು ಅವಕಾಶವಿರುವ ಷೆಡ್‌ ಇರಬೇಕು. ನೆಡುವ ಕಾರ್ಯ ಬಹಳ ವರ್ಷಗಳ ಕಾಲ 
ನಡೆಯುವ ಸ್ಥಳಗಳಲ್ಲಿ ಒಂದು ಮಾ. ಆಗಲದ ಅಂತಸ್ತು ಖಾನೆಗಳಲ್ಲಿ ಸರಿಸಾಡುವ 
ಪೆಟ್ಟಿಗೆ ಖಾಸೆಗಳಿರುವ : ಷೆಡ್‌ ಇರಬೇಕು. ಸರಿಸಾಡುವ ಪೆಟ್ಟಿಗೆ ಖಾನೆಗಳು ಬೀಜ 
ಗಳನ್ನು ಹರಡಿ ಒಣಗಿಸಲು ಮತ್ತು ಗಾಳಿಗೆ ಒಡ್ಡಲು ಅನುಕೂಲವಾಗುತ್ತವೆ. ಷೆಡ್ಡನ್ನು 
ಇಲಿ ಮತ್ತು ಇತರ ಕೀಟಗಳಿಂದ ರಕ್ಷಿಸಲು ಸಾಧ ವಾದರೆ ಸ ಣ್ಣ ಣ್ಣ ತಂತಿಯ ಬಲೆ ಯಿಂದ 
ಸುತ್ತುವರಿಯಬೇಕು. ಹಳೆಯೆ ಬೀಜಗಳಿಗೆ ಕೀಟ ಬೀಳದಂತೆ ನೋಡಿಕೊಳ್ಳುತ್ತಿರ 
ಬೇಕು. ಕೀಟ ಟ ಬಿದ್ದ ಬೀಜಗಳಿದ್ದರೆ « ಅವುಗಳನ್ನು ಸುಟ್ಟು ನಾಶಮಾಡಬೇಕು. ಕೀಟ 
ಗಳ ನಾಶಕ್ಕೆ ಡಿ.ಡಿ. ಟೆ. ಬಿ.ಹೆಚ್‌.ಸ., ಶೇಕಡಾ 10 ಭಾಗ ಮೀಥೈಲ್‌ ಬ್ರೊಮೈಡ್‌, 
ಕಾರ್ಬನ್‌ ಡೈ ಸಲ್ಫೈಡ್‌, ಕಾರ್ಬನ್‌ ಟೆಟ್ಟಾಕ್ಲೋರೈಡ್‌, ರಾಸಾಯನಿಕಗಳನ್ನು ಉಪ 
ಯೋಗಿಸಬಹುದು. ಬೀಜಗಳನ್ನು ಶೇಖರಣೆಗೆ ಮುಂಚೆ 12 ರಿಂದ 48 ಗಂಟೆಗಳ 
ಕಾಲ ಕಾರ್ಬನ್‌ ಡೈ ಸಲ್ಫೃಡ್‌ ಅನಿಲಕ್ಕೆ ಒಡ್ಡಿ ಎಲ್ಲ ಕೀಟಗಳನ್ನೂ ನಾಶಮಾಡ 
ಬಹುದು. 


2 


ಬಿತ್ತುವ ಮೊದಲು ಬೀಜಗಳೆ ಸಂಸ್ಕರಣೆ: ಗಂಧಕಾಮ್ಲಗಳಂತಹ ಕೆಲವು 
ರಾಸಾಯನಿಕಗಳಿಂದ ಬೀಜಗಳನ್ನು ಸಂಸ್ಕರಿಸಿ ಅವುಗಳ ಮೊಳೆಯುವಿಕೆಯನ್ನು ತ್ವರೆ 
ಗೊಳಿಸಬಹುದು. ಗಟ್ಟಿ ಸಿಪ್ಪೆ ಅಥವಾ ಕವಚದ ಬೀಜಗಳನ್ನು ಗೀರುಗಾಯ ಮಾಡಿ 
ಮೊಳೆಯುವಿಕೆಯನ್ನು ತ್ವ ರಗೊಳೆಸಬಹಾದು : ಆದರೆ, ಆರಣ್ಯ ಪದ್ದ ಶಿಯಲ್ಲಿ ಈ ಕ್ರಮ 
ಗಳನ್ನು ಅನುಸರಿಸುವುದು ಬಹಳ ಕಷ್ಟ. ಕರ್ನಾಟಕದಲ್ಲಿ ತೇಗದ ಬೀಜಗಳನ್ನು ಸಗಣಿ 
ನೀರಿನಲ್ಲಿ ನೆನಿಪಿ ತೆಗೆದು ಗುಡ್ಡೆ ಮಾಡಿ ಒಣ ಹುಲ್ಲಿನಿಂದ ಮುಚ್ಚುತ್ತಾರೆ. ಗುಡ್ಡೆಯನ್ನು 
ಆಗಾಗ ಚೆನ್ನಾಗಿ ತಿರುವಿಹಾಕಿ ಹುಲ್ಲಿನಿಂದ ಪುನಃ ಮುಚ್ಚುತ್ತಾ ರೆ. ಪುನಃಪುನಃ 
ಮತ್ತಷ್ಟು ಸಗಣಿ ನೀರು ಹಾಕಿ ಅದರಲ್ಲಿ ಬೀಜಗಳನ್ನು ಚೆನ್ನಾ ಗ್ದ ಕಲಸಿ ಗುಡ್ಡೆ ಮಾಡು 
ತ್ತಾರೆ ಈ ಕ್ರಮವನ್ನು ಬಿತ್ತುವ ಮುಂಚಿನ ಎರಡು ಮೂರು ವಾರಗಳವರೆಗೂ 
ಮಾಡುತ್ತಾರೆ. 


, ಅಕೇಶಿಯ ನಿಲೋಟಿಕ, ಪ್ರೊಸಾಪಿಸ್‌ ಮತ್ತು ಇತರ ಗಡಸು ಸಿಪ್ಪೆಯ ಬೀಜ 
ಗಳನ್ನು ಬಿತ್ತುವ ಮೊದಲು 24ಗಂಟೆಗಳ ಕಾಲ ನೀರಿನಲ್ಲಿ ನೆನಸಿ ಬಿತ್ತಿದರೆ ಬೀಜಗಳು 
ಬೇಗ ಮೊಳೆಯುತ್ತವೆ. ಎ 


ಅಧ್ಯಾಯ 9 


ಸನಿಶೋಟಿಗಳು 


ಎಲ್ಲ ಬಗೆಯ ತೋಪುಗಳಿಗೂ ಸಸಿತೋಟಗಳಿಂದಲೇ ಸಸಿಗಳು ಒದಗಬೇಕು. 
ನಮ್ಮ ದೇಶದಲ್ಲಿ ಶಾಶ್ವತ ಮತ್ತು ತಾತ್ಕಾಲಿಕ ಎಂಬ ಎರಡು ಬಗೆಯ ಸಸಿ 
ತೋಟಗಳಿವೆ. 


ತಾತ್ಕಾಲಿಕ ಸಸಿತೋಟಗಳು : ತಾತ್ಕಾಲಿಕ ಸಸಿತೋಟಗಳು ಸಾಧಾರಣವಾಗಿ 
ಸಣ್ಣವಾಗಿರುತ್ತವೆ. ಇವು ಕಾಡಿನಲ್ಲಿ ತೋಪು ನೆಡುವ ಸ್ಥಳಗಳ ಬಳಿ ಇರುತ್ತವೆ. 
ಇದರಿಂದಾಗಿ ಸಸಿ ಸಾಗಣೆ ಖರ್ಚುಕಡಮೆ, ಹತ್ತಿರದಲ್ಲಿರುವುದರಿಂದ ಸಸಿಗಳಾಗುವ 
ಹಾನಿ ಮತ್ತು ಧಕ್ಕೆ ಕಡಮೆ. ಸರಾಸರಿ ಎತ್ತರ ಹೆಚ್ಚಿದಂತೆಲ್ಲ ಅಲ್ಲಿ ಬೆಳೆಯುವ 
ಸಸ್ಯಜಾತಿಗಳು ಶೀಘ್ರಗತಿಯಲ್ಲಿ ಬದಲಾಗುವ ಬೆಟ್ಟಗುಡ್ಡ ಪ್ರದೇಶಗಳಲ್ಲಿ ಆ ಸಸ್ಯಗಳ 
ತಾತ್ಕಾಲಿಕ ಸಸಿತೋಟಗಳನ್ನು ಮಾಡಬಹುದು. ಕಾಡು ಸಸಿಗಳನ್ನು ಆರಿಸಿ ತಾತ್ಕಾಲಿಕ 
ಸಸಿ ಮಡಿಗಳಲ್ಲಿ ಬೆಳೆಸಬಹುದು. ಕಾಡು ಮಣ್ಣು ಫಲವತ್ತಾಗಿರುವುದರಿ:ದ ಸಸಿಮಡಿ 
ಗಳಿಗೆ ಗೊಬ್ಬರ ಹಾಕಬೇಕಾಗಿಲ್ಲ. ತಾತ್ಕಾಲಿಕ ತೋಟಗಳಿಂದಾಗುವ ಕೆಲವು ಕೊರತೆ 
ಗಳೆಂದರೆ, (1) ಸಾಗುವಳಿಗೆ ಬೇಕಾದ ಕೂಲಿ ಜನ ದೊರಕುವುದು ಕಷ್ಟ (2) ಸಸಿ 
ಮಡಿಗಳು ಕಾಡುಗಳಲ್ಲಿರುವುದರಿಂದ ಅವುಗಳನ್ನು ನೋಡಿಕೊಳ್ಳುವುದು ಕಪ್ಪ 
(3) ಬಹುಕಾಲದವರೆಗೆ ಅನೇಕ ತಾತ್ಕಾಲಿಕ ಸಸಿಮಡಿಗಳನ್ನು ಸಲಹುವ ಒಂದು 
ದೊಡ್ಡ ಶಾಶ್ವತ ಕೇಂದ್ರ ಸಸಿಮಡಿಯನ್ನು ಸಲಹುವದಕ್ಕಿಂತ ದುಬಾರಿಯಾಗುತ್ತದೆ. 


ಶಾಶ್ವತ ಸಸಿತೋಟಗಳು : ಇವುಗಳನ್ನು, ಅನೇಕ ತೋಪು ನೆಡುವ ಸ್ಥಳಗಳಿಗೆ 
ಸಸಿ ಒದಗಿಸಲು ಅನುಕೂಲವಾಗುವಂತೆ ಒಂದು ಕೇಂದ್ರ ಸ್ಥಳದಲ್ಲಿ ಸ್ಥಾಪಿಸುತ್ತಾರೆ. 
ಸೆಸಿಮಡಿಗಳಿಗೆ ಸಾಕಷ್ಟು ನೀರು ಒದಗುವ ಭರವಸೆ ಇರುತ್ತದೆ ಮತ್ತು ಇವು ಸಾಮಾನ್ಯ 
ವಾಗಿ ಒಬ್ಬ ಅರಣ್ಯಾಧಿಕಾರಿಯ ಕಛೇರಿಯಿರುವ ಸ್ಮಳದಲ್ಲಿರುವುದರಿಂದ ಇವುಗಳನ್ನು 
ನೋಡಿಕೊಳ್ಳುವುದು ಸುಲಭ. ಶಾಶ್ವತ ಸಸಿತೋಟಗೆಳು ದೊಡ್ಡವಾಗಿರುವುದರಿಂದ 
ಅಲ್ಲಿ ನಾನಾ ಬಗೆಯ ಸಸಿಗಳನ್ನು ಬೆಳೆಸಬಹುದು. ಮೊದಲು ಇವುಗಳನ್ನು ಮಾಡುವ 
ಖರ್ಚು ಹೆಚ್ಚಾದರೂ ಕಟ್ಟಕಡೆಯಲ್ಲಿ ಅನೇಕ ತಾತ್ಕಾಲಿಕ ಸಸಿಮಡಿಗಳನ್ನು ಸಲಹುವ 
ಖರ್ಚಿಗಿಂತ ಕಡಮೆಯಾಗುತ್ತದೆ. 


76 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಶಾಶ್ವತ ಸಸಿಮಡಿಗಳಿಂದಾಗುವ ಅನಾನುಕೂಲತೆಗಳು ಈ ಕೆಳಕಂಡಂತಿವೆ : 

1) ಒಂದು ಸಾರಿ ಸಸಿ ಮಾಡಿದ ಮಡಿಗಳೆನ್ನೇ ವರ್ಷ ವರ್ಷವೂ ಉಪಯೋಗಿ 
ಸುವುದರಿಂದ ಆವುಗಳಿಗೆ ಹಾಕಲು ಗೊಬ್ಬರ ಕೊಳ್ಳಬೇಕಾಗುತ್ತದೆ. 

2) ತೋಪು ನೆಡುವ ಸ್ಥಳಗಳು ಸಸಿ ತೋಟಗಳಿಂದ ಬಹಳ ದೂರವಿರುವುದ 
ರಿಂದ ಸಸಿ ಸಾಗಣೆ ಖರ್ಚು ಹೆಚ್ಚಾಗುತ್ತದೆ. 

3) ಈ ದೂರದ ಕಾರಣ ಬಹು ಸಂಖ್ಯೆಯ ಸಸಿಗಳಿಗೆ ಧಕ್ಕೆಯಾಗಿ ಅವುಗಳು 
ಹಾಳಾಗುವ ಪ್ರಸಂಗ ಹೆಚ್ಚು. ಇದರಿಂದಾಗಿ ಸಸಿಗಳು ಹುಟ್ಟಿಕೊಳ್ಳುವ ಶೇಕಡಾವಾರು 
ಪ್ರಮಾಣ ಕಡಮೆ. 

ಸಸಿಮಡಿಗಳು : ಸಾಧಾರಣವಾಗಿ ಸಸಿಮಡಿಗಳಲ್ಲಿ ಎರಡು ವಿಧಗಳಿವೆ: 
(1) ಬೀಜಮಡಿಗಳು (2) ನಾಟಿಮಡಿಗಳು. ಮಡಿಗಳನ್ನು ಮಾಡುವ ಸ್ಥಳ 
ಮಟ್ಟಸವಾಗಿರಬಹುದು ಇಲ್ಲವೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಆಷ್ಟು 
ಕಡಿದಾಗಿರದೆ ಇಳಿಜಾರಿರಬಹುದು. ಇಳಿಜಾರಿದ್ದರೆ ನೀರು ನಿಧಾನವಾಗಿ ಹರಿಯಲು 
ಅನುಕೂಲವಾಗುತ್ತದೆ. ನೀರು ನಿಂತ ಸ್ಥಳಗಳಲ್ಲಿ ಸಸಿಮಡಿ ಮಾಡಲೇಬಾರದು 
ಒಂದು ವೇಳೆ ಅಂತಹ ಸಂದರ್ಭ ಒದಗಿದರೂ ಮಣ್ಣಿನಲ್ಲಿ ನೀರು ಚೆನ್ನಾಗಿ ಬಸಿಯು 
ವಂತೆ ಮಾಡಬೇಕು. | " 

ಮೊದಲು 12ಮಾ 1.2ಮಾ. ಉದ್ದಗಲದ ಸಸಿಮಡಿಗಳನ್ನು ಮಾಡುವುದು 
ರೂಢಿಯಲ್ಲಿತ್ತು. ಆದರೆ ಈಚೆಗೆ 10 ಮಾ » 1ಮಾ. ಉದ್ದಗಲದ ಸಸಿಮಡಿ 
ಮಾಡುತ್ತಾರೆ, ಸಸಿಮಡಿಗಳ ಮಣ್ಣನ್ನು 25ಸೆ.ಮಾ. ಅಳದ ವರೆಗೆ ಅಗೆದು ಹೆಂಟೆ 
ಗಳನ್ನು ಒಡೆದು ಚೆನ್ನಾಗಿ ಪುಡಿಮಾಡುತ್ತಾರೆ. ಗೊಬ್ಬರ, ಮರಳು ಮತ್ತು ಕೆಂಪು 
ಮಣ್ಣನ್ನು 1: 2:3 ಪ್ರಮಾಣದಲ್ಲಿ ಬೀಜ ಮಡಿಗಳಿಗೆ ಮತ್ತು ನಾಟಿ ಮಡಿಗಳಿಗೆ 
ಉಪಯೋಗಿಸುತ್ತಾರೆ. ಕರ್ನಾಟಕದ ಅರೆಶುಷ್ಥ ಪ್ರದೇಶಗಳಲ್ಲಿ ಯೂಕಲಿಪ್ಟಸ್‌ 
ಹೈಬ್ರಿಡ್‌ ಬೀಜಗಳನ್ನು ನವೆಂಬರ್‌-ಡಿಸೆಂಬರ್‌ ತಿಂಗಳುಗಳಲ್ಲಿ ಬಿತ್ತುತ್ತಾರೆ. ಸುಮಾರು 
10ಸೆ.ಮಾ. ಬೆಳೆದ ಸಸಿಗಳನ್ನು ಬೀಜಮಡಿಗಳಿಂದ ಜನವರಿ-ಫೆಬ್ರುವರಿ ತಿಂಗಳುಗಳಲ್ಲಿ 
ನಾಟಿಮಡಿಗಳಲ್ಲಿ ನೆಡುತ್ತಾರೆ. 12ಮಾ 1.2ಮಾ. ಗಾತ್ರದ ಒಳ್ಳೆಯ ಯೂಕ 
ಲಿಪ್ಪಸ್‌ ಬೀಜಮಡಿಯಲ್ಲಿ 9000 ಓಂದ 10,000 ಯೂಕಲಿಪ್ಟಸ್‌ ಸಸಿಗಳಿರುತ್ತವೆ. 
ಪ್ರತಿಯೊಂದು ಬೀಜಮಡಿಗೆ ಮೂರು ನಾಟಿಮಡಿಗಳಿರುತ್ತವೆ. ನಾಟಿಮಡಿಗಳಲ್ಲಿ 
ಸಸಿಗಳು ಜೂನ್‌-ಜುಲೈ ತಿಂಗಳಿನ ವರೆಗೆ ಇರುತ್ತವೆ. ಅಷ್ಟು ಹೊತ್ತಿಗೆ ಆವು 70 
ಸೆ.ಮಾ.ನಿಂದ 90ಸೆ.ಮಾ. ನಷ್ಟು ಬೆಳೆದಿರುತ್ತವೆ. ಒಂದು ಒಳ್ಳೆಯ 12 ಮಾಜ 
1.2 ಮಾ.ಉದ್ದಗಲದ ನಾಟಿಮಡಿಯಲ್ಲಿ ಸುಮಾರು 3,000 ಸಸಿಗಳಿರುತ್ತವೆ. ನಾಟ 
ಸಸಿಗಳನ್ನು ತೋಪು ನೆಡುವ ಸ್ಥಳಗಳಲ್ಲಿ ಜೂನ್‌-ಜುಲೈ ತಿಂಗಳುಗಳ ಹೊತ್ತಿಗೆ ಅಂದರೆ 
ಮಳೆಗಾಲ ಪ್ರಾರಂಭವಾಗುವ ಹೊತ್ತಿಗೆ ನೆಡುತ್ತಾರೆ. 


‘sy 
ಗಿ 


ಸಸಿ ತೋಟಗಳು 77 





78 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಚೀಲದ ಸಸಿಗಳು: ಸಸಿಗಳನ್ನು ಬೀಜಮಡಿಗಳಿಂದ ನಾಟಿಮಡಿಗೆ ವರ್ಗಾ 
ಯಿಸುವುದರ ಬದಲು ಅವುಗಳನ್ನು 10ಸೆ.ಮಾ. x 20ಸೆ.ಮಾ. ಅಥವಾ 12.5 
ಸೆ.ಮಾ. * 22.5ಸೆ.ಮಾ. ಗಾತ್ರದ ಪಾಲಿಥೀನ್‌ ಚೀಲಗಳಿಗೆ ವರ್ಗಾಯಿಸಬಹುದು. 
ಈ ಪಾಲಿಥೀನ್‌ ಚೀಲಗಳಿಗೆ ತಳದಲ್ಲಿ ಆದರಿಂದ ಎಂಟು ಸಣ್ಣ ತೂತುಗಳಿರಬೇಕು. 
ಈ ಚೀಲಗಳನ್ನು 1 : 2 : 3 ಪ್ರಮಾಣದಲ್ಲಿ, ಗೊಬ್ಬರ, ಮರಳು ಮತ್ತು ಕೆಂಪು 
ಮಣ್ಣಿನಿಂದ ತುಂಬಿ ಸಸಿ ನೆಡಬೇಕು. ಅನಂತರ ಇವುಗಳನ್ನು ಗಟ್ಟಿ ನೆಲದ ಮೇಲೆ ಇರಿಸಿ 
ಪ್ರತಿ ನಿತ್ಯವೂ ನೀರು ಹಾಕಬೇಕು. 

ಪಾಲಿಥೀನ್‌ ಚೀಲಗಳಲ್ಲದೆ ಮಣ್ಣಿನ ಕುಂಡಗಳು, ಪೆಸ್‌ಮಿಕ್‌ ಇಟ್ಟಿಗೆಗಳು 
ಮತ್ತು ಮಣ್ಣಿನ ಇಟ್ಟಿಗೆಗಳನ್ನು ಸಹ ಸಸಿ ಬೆಳೆಸಲು ಉಪಯೋಗಿಸುತ್ತಾರೆ. 
ಪೆಸ್‌ಮಿಕ್‌ ಇಟ್ಟಿಗೆಗಳನ್ನು ಕಾಗದ ಕಾರ್ಹಾನೆಗಳು ಹೊರ ಹಾಕುವ ನಿಷ್ಪ್ರಯೋಜಕ 
ಕಾಗದೆ ತಿರುಳಿಗೆ, ಗೊಬ್ಬರ, ಮರಳು ಮತ್ತು ಕೆಂಪು ಮಣ್ಣನ್ನು ಗೊತ್ತಾದ ಪ್ರಮಾಣ 
ದಲ್ಲಿ ಸೇರಿಸಿ ತಯಾರಿಸುತ್ತಾರೆ. ಇವುಗಳಿಂದ ಒಂದು ಅನುಕೂಲವೆಂದರೆ . ಇವು 
ನೀರನ್ನು ಹೆಚ್ಚುಕಾಲದವರೆಗೆ ಹಿಡಿದಿಟ್ಟುಕೊಳ್ಳಬಲ್ಲವು; ಆದರೆ, ಪಾಲಿಥೀನ್‌ ಚೀಲಗಳು 
ಅಗ್ಗದಲ್ಲಿ ಸಿಗುವುದರಿಂದ ಮತ್ತು ಅವುಗಳನ್ನು ನಿರ್ವಹಿಸುವುದು ಸುಲಭವಾದ್ದರಿಂದ 
ಅವು ಹೆಚ್ಚು ಜನಪ್ರಿಯವಾಗಿವೆ. 

ಮಣ್ಣು ಮತ್ತು ಗೊಬ್ಬರ ತುಂಬಿದ ಪಾಲಿಥೀನ್‌ ಚೀಲಗಳಲ್ಲಿ ಬೀಜಗಳನ್ನು 
ನೇರವಾಗಿ ಬಿತ್ತಿ ಪ್ರತಿದಿನ ನೀರು ಹಾಕಬೇಕು. ಇದರಿಂದ ಸಸಿ ಮಡಿಗಳನ್ನು ಮಾಡುವ 
ತೊಂದರೆ ತಪ್ಪುತ್ತದೆ. ಯೂಕಲಿಪ್ಟಸ್‌ ಸಿಟ್ಟಿಯೊಡೊರ ಜಾತಿಯ ಬೀಜಗಳನ್ನು 
ಪಾಲಿಥೀನ್‌ ಚೀಲಗಳಲ್ಲಿ ಬಿತ್ತುತ್ತಾರೆ. ಎರಡು ಶ್ರೀಗಂಧದ ಬೀಜ ಮತ್ತು ಎರಡು 
ಕ್ಯಾಸಿಯ ಸಯಾಮಿಯ, ಬೀಜಗಳನ್ನು ಒಟ್ಟಿಗೆ ಒಂದೊಂದು ಪಾಲಿಥೀನ್‌ ಚೀಲಗಳಲ್ಲಿ 
ಬಿತ್ತುತ್ತಾರೆ. ಇದರಿಂದ ಪ್ರತಿ ಜಾತಿಯಲ್ಲಿ ಎರಡರಲ್ಲಿ ಒಂದು ಬೀಜವಾದರೂ ಹುಟ್ಟಿ 
ಬೆಳೆಯುವ ಸಾಧ್ಯತೆ ಇದೆ. ಮಳೆಗಾಲದಲ್ಲಿ ಆತಿಥೇಯ ಸಸಿಯ ಜೊತೆಗೆ ಶ್ರೀಗಂಧದ 
ಸಸಿಯನ್ನು ಒಟ್ಟಿಗೆ ಗುಣಿಗಳಲ್ಲಿ ನೆಡುತ್ತಾರೆ. ಇದೇ ರೀತಿ ಅನೇಕ ಸಸ್ಯ ಜಾತಿಗಳನ್ನು 
ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಬಹುದು. , ಇದರಿಂದ ಸಸಿ ಮಡಿಗಳಿಗಾಗಲಿ, ನಾಟಿ 
ಮಡಿಗಳಿಗಾಗಲಿ ತಗುಲುವ ಖರ್ಚು ಉಳಿಯುತ್ತದೆ. 


ಪಾಲಿಥೀನ್‌ ಸಸಿಗಳ ಅನುಕೂಲತೆಗಳು 


1) ಸಸಿಗಳನ್ನು ಬಹುದೂರದವರೆಗೆ ಸಾಗಿಸಿ ಅವುಗಳ ಬೇರುಗಳಿಗೆ ಹಾನಿ 
ಯಾಗದಂತೆ ನೆಡಬಹುದು 


2) ಸಸಿಗಳನ್ನು ನೆಡುವಾಗ ಹೆಚ್ಚು ಧಕ್ಕೆಯಾಗುವುದಿಲ್ಲ 
3) ಈ ಕಾರಣಗಳಿಂದಾಗಿ ಸಸಿಗಳು ತೋಪುಗಳಲ್ಲಿ ಬದುಕಿ ಬೆಳೆಯುವ ಶೇಕಡಾ 
ಪ್ರಮಾಣ ಬತ್ತ ಲೆ ಸಸಿಗಳಿಗಿಂತ ಹೆಚ್ಚಾಗುತ್ತವೆ 


) ತೋಟಗಳು 79 


2. 
KY 





ಚಿತ್ರ 17: ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಿದ 8 ತಿಂಗಳು ವಯಸ್ಸಿನ ಯೂಕಲಿಪ್ಟಸ್‌ 
ಪ್ರೊಷಿಂಕ್ವ ಸಸಿಗಳು 


80 ಭಾರೆತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಅನಾನುಕೂಲತೆಗಳು 


1) ಪಾಲಿಥೀನ್‌ ಚೀಲಗಳಿಗಾಗುವ ಖರ್ಚಿನಿಂದ ತೋಪು ಬೆಳೆಸುವ ಖರ್ಚು 
ಹೆಚ್ಚಾಗುತ್ತದೆ. 

2) ಪ್ರತಿ ಸಾರಿ ಗಾಡಿಗಳಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಬತ್ತಲೆ ಸಸಿಗಳನ್ನು ರವಾನಿ 
ಸಲು ಸಾಧ್ಯವಾದರೆ ಪಾಲಿಥೀನ್‌ ಸಸಿಗಳನ್ನು ಬಹಳ ಕಡಮೆ ಸಂಖ್ಯೆಯಲ್ಲಿ ಸಾಗಿಸ 
ಬಹುದು, 





ಚಿತ್ರ 18: ಪಾಲಿಥೀನ್‌ ಚೀಲಗಳಲ್ಲಿ ಜಿಳೆಸಿದ ಎರಡು ವರ್ಷ ವಯಸ್ಸಿನ ಕಿರುಬಿದಿರಿನ ಸಸಿಗಳು. 
ಕೃಷಿ ವಿಶ್ವವಿದ್ಯಾನಿಲಯ, ಜಿ.ಕೆ.ವಿ.ಕೆ. ಬೆಂಗಳೂರು 

ತೇಗದ ಮಡಿಗಳು: ತೇಗದ ಮಡಿಗಳಿಗೆ ತಗ್ಗಿನ ಮಡಿಗಳ ಬದಲು ದ 
ಮಡಿಗಳನ್ನು ಮಾಡುತ್ತಾರೆ. ಈ ಮಡಿಗಳ ಅಳತೆ 1 2ಮಾಾ 1.2ಮಾ:30ಸೆ. 
ಇರುತ್ತದೆ. ನಾಲ್ಕೂ ನಿಟ್ಟಿನಲ್ಲಿ ಬಿದಿರಿನ ಗೂಟ ನೆಟ್ಟು ಬಿದಿರು ಪಟ್ಟೆಗಳಿಂದ ಇತ್ತಾ 
ತೊಟ್ಟಿ ಯಾಕಾರವನ್ನು ಮಾಡುತ್ತಾರೆ. ಈ ತೊಟ್ಟಿ ಯೊಳಗೆ ಗೊಬ್ಬರ, ಮರಳು 
ಮತ್ತು. ಕೆಂಪು ಮಣ್ಣಿನ ಮಿಶ್ರಣವನ್ನು ತುಂಬುತ್ತಾರೆ. ತೇಗದ ಬೀಜಗಳನ್ನು ಈ 
ಮಡಿಗಳಲ್ಲಿ ಬಿತ್ತುತ್ತಾರೆ. ತೇಗಕ್ಕೆ ನಾಟಿಮಡಿಯ ಅವಶ್ಯಕತೆಯಿಲ್ಲ. ಸುಮಾರು 
ಒಂದು ವರ್ಷದ ಮೇಲೆ ಸಸಿಮಡಿಗಳಿಂದ ಸಸಿಗಳನ್ನು ಹುಷಾರಾಗಿ ಎತ್ತಿ ತಾಳು ಮತ್ತು 
ಬೇರನ್ನು ಕತ್ತರಿಸಿ ಮರಿ ಬುಡಚಿಯನ್ನು ಮಾಡುತ್ತಾರೆ. ಬಹುದೂರದವರೆಗೆ ಸಾಗಿಸ 
ಬಹುದಾದಂತಹ ಈ ಮರಿ ಬುಡಚಿಗಳನ್ನು ತೋಪುಗಳಿಗೆ ಸಾಗಿಸಿ ನೆಡುತ್ತಾರೆ. 

ತೇಗದ ಸಸಿಗಳು ನೀರು ನಿಂತ ಸ್ಮಳಗಳಲ್ಲಿ ಚೆನ್ನಾಗಿ ಬೆಳೆಯುವುದಿಲ್ಲ ಆದ್ದರಿಂದ 
ಮಡಿಗಳನ್ನು ಏರಿಸುತ್ತಾರೆ, ಏರಿಸಿದ ಮಡಿಗಳಿಂದ ತೇಗದ ಸಸಿಗಳನ್ನು ತೆಗೆಯುವುದು 
ಸುಲಭ. 


ಅಧ್ಯಾಯ 10 


ಮ Ne | ಫುನರಾಭಿವೃದ್ಧಿ 


ಅರಣ್ಯದ ಮರಗಿಡಗಳ ನಿರಂತರ ಬೆಳವಣಿಗೆಗೆ ಪುನರಾಭಿವೃದ್ಧಿ ಅಥವಾ 
ವಂಶಾಭಿವೃದ್ಧಿ ಬಹಳ ಆವಶ್ಯಕ. ಕಾಡುಗಳ ಅಸಮರ್ಪಕ ಪುನರಾಭಿವೃದ್ಧಿ ಜನ 
ಸಾಮಾನ್ಯರ ಅವಶ್ಯಕತೆಗಳ ಮೇಲೆ ಮತ್ತು ಕೈಗಾರಿಕೋದ್ಯಮಗಳಿಗೆ ಬೇಕಾಗುವ 
ಕಚ್ಚಾವಸ್ತುಗಳ ಸರಬರಾಜಿನ ಮೇಲೆ ಗಂಭೀರ ಪರಿಣಾಮಬೀರುತ್ತದೆ. 

ಷೆ 

ಅರಣ್ಯಗಳ ಪುನರಾಭಿವೃದ್ಧಿ (1) ನೈಸರ್ಗಿಕ ಹಾಗೂ (2) ಕೃತಕ, ಹೀಗೆ ಎರಡು 
ಬಗೆಯಲ್ಲಾ ಗುತ್ತದೆ, ಬೀಜ ಅಥವಾ ಸಸ್ಯಭಾಗಗಳಿಂದಾಗುವ ನೈಸರ್ಗಿಕ ಪುನರಾಭಿ 
ವೃದ್ಧಿ ಕೆಲ ಪ್ರಾಕೃತಿಕ ಮಾಧ್ಯಮಗಳ ಮೂಲಕ ಆಗುತ್ತದೆ. ಕೃತಕ ಪುನರಾಭಿವೃದ್ಧಿ 
ಬೀಜಗಳು ಅಥವಾ ಸಸಿಗಳು ಅಥವಾ ಸಸ್ಯ ಭಾಗಗಳ ಮೂಲಕ ಆಗುತ್ತದೆ. ಕೃತಕ 
ಪುನರಾಭಿವೃದ್ಧಿ ಎಂದರೆ ತೋಪುಗಳನ್ನು ಬೆಳೆಸುವುದು ಅಥವಾ ಮಾನವ ನಿರ್ಮಿತ 
ಅರಣ್ಯವೆಂದಾಗುತ್ತದೆ. ನೈಸರ್ಗಿಕ ಪುನರಾಭಿವೃದ್ಧಿ ಆಷ್ಟೊಂದು ಸಮರ್ಪಕವಾಗಿಲ್ಲ 
ದಿದ್ದರೆ, ಕೃತಕವಾಗಿ ಕೆಲವು ವೇಳೆ ಎರಡು ಬಗೆಯ ಪುನರಾಭಿವೃದ್ಧಿಯನ್ನು ಕೈಕೊಳ್ಳ 
ಲಾಗುತ್ತದೆ. '` 


ಕೃತಕ ಆರಣ್ಯ ನಿರ್ಮಾಣದಲ್ಲಿ ಪುನರ್‌ ಅರಣ್ಯ ನಿರ್ಮಾಣ ಮತ್ತು ಹೊಸ 
ಅರಣ್ಯ ನಿರ್ಮಾಣ ಎಂಬ ಎರಡು ವಿಧಗಳಿವೆ. 


2 ಪುನರ್‌ ಅರಣ್ಯ ನಿರ್ಮಾಣ: ಸ್ವಲ್ಪ ಕಾಲದ ಹಿಂದೆ ಮರಗಳಿದ್ದ ಜಾಗದಲ್ಲಿ 
ಪುನ ಮರಗಳನ್ನು ಬೆಳೆಸುವುದಕ್ಕೆ ಪುನರ್‌ ಅರಣ್ಯ ನಿರ್ಮಾಣವೆಂದು ಹೆಸರು. ಇದು 
ನೈಸರ್ಗಿಕ ಪುನರಾಭಿವೃದ್ಧಿಗೆ ಪೂರಕವಾದ ಕ್ರಮ. 


ಹೊಸ ಅರಣ್ಯ ನಿರ್ಮಾಣ: ಸ್ವಲ್ಪ ಕಾಲದ ಹಿಂದೆ ಒಂದೂ ಮರವಿಲ್ಲದ 
ಪ್ರದೇಶದಲ್ಲಿ ಅಥವಾ ಬರಡು ಸ್ವಳೆಗಳಲ್ಲಿ ಮರಗಳು ಮತ್ತು ತೋಪುಗಳನ್ನು ಬೆಳೆಸು 
ವುದಕ್ಕೆ ಹೊಸ ಅರಣ್ಯ ನಿರ್ಮಾಣವೆಂದು ಹೆಸರು. ಈ ಕ್ರಮದಿಂದ ಮಾನವ ನಿರ್ಮಿತ 
ಅರಣ್ಯ ಅಥವಾ ತೋಪುಗಳು ಹುಟ್ಟಿಕೊಳ್ಳುತ್ತವೆ. ಸಾಮಾಜಿಕ ಅರಣ್ಯ ಪದ್ಧತಿಯಲ್ಲಿ 
ಉತ್ಪಾದನಾ ಕಾಡು, ವಾತಾವರಣ ಸಂಬಂಧಿತ ಕಾಡು ಮತ್ತು ರಕ್ಷಕ ಅರಣ್ಮಗಳನ್ನು 
ಬೆಳೆಸುತ್ತಾರೆ. 


ಒಂ ರತ್‌ 


6] 


82 ಭಾರತದಲ್ಲೆ ಸಾಮಾಜಿಕ ಅರಣ್ಯಶಾಸ್ತ್ರ 


ನೈಸರ್ಗಿಕ ಪುನರಾಭವೃದ್ಧಿಯ ವರ್ಗೀಕರಣ 


3 ದಿವ 
ನೃಸರ್ಗಿಕ ಪುನರಾಭಿವೃ ದ್ಧಿ 


| 





ಕೆ 
1 ಮಬೀಜಗೆಳಿಂದ 


ಬೀಜ ಮೂಲದ ಅರಣ್ಯಗಳಿಗೆ ಉನ್ನತ ಕಾಡು 
ಅಥವಾ ದಟ್ಟಕಾಡು ಅಥವಾ 
ಪುನರಾಭಿವೃದ್ಧಿ ಎಂದು ಹೆಸರಿದೆ. 


'ನೀಜಾಂಕುರೆ 
ಇದು ಲಿಂಗ 


11 


ಜನ್ಮದಾತ್ಮ ಸಸ್ಯಗಳ ಗುಣಗಳಿರುತ್ತವೆ, 


} 
11 ಸೆಸ್ಯಭಾಗಗಳಿಂದ 


ಇದು ನಿರ್ಲಿಂಗ ರೀತಿಯ ಪುನರಾಭಿವೃದ್ಧಿ, 
ಸ ಗಿಡಗಳು 
ುರದ ಗುಣಗಳನ್ನು ಮಾತ್ರ ಹೊಂದಿರು 


ತಾಯಿ ಅಥವಾ ತಂದೆ 





ರೀತಿಯ ಪುನರಾಭಿವೃದ್ಧಿಯಾದ್ದರಿಂದ ಹೊಸ ತ್ತವೆ, 
ದಾಗಿ ಹುಟ್ಟುವ ಗಿಡಗಳಿಗೆ ಅವುಗಳ ಎರಡೂ 
+ 
(ಆ) ಬೇರು ಮರಿಗಳು 


(ಆ) ಕಚ್ಚಿ ಗರು ಅಥವಾ ಸಸಿ 
ಉದಾಹರಣೆ 

ಅನೇಕ ಅಗಲ ಎಲೆಯ ಮರ 
ಜಾತಿಗಳು (ಅನುಬಂಧ 
ನೋಡಿರಿ)ತೇಗ ಮತ್ತು ಸಾಲ್‌ 
ಮರಗಳ ಸಸ ಕಚ್ಚಿಗರಿನಿಂದ 
ಒಳೆ ಕೈಯ ನೈಸರ್ಗಿಕ ಪ್ರನರಾಭಿ 
ವೃದ್ಧಿಯಾಗುತ್ತದೆ. 


ಬಿತ್ತನೆ 


ಉದಾಹರಣೆ 

ಡಾಲ್‌ಬದ್ದಿಯ ಶ್ಯಾಟಿಫೋ 
ಲಿಯ, ಡಾಲ್‌ಬರ್ಹಿಯ ಸಿಸ್ಸು, 
ಅಆಜಡಿರಕ್ಟ ಇಂಡಿಕ, ಡೈಯೋ 
ಸ್ಟೈರಾಸ್‌ ಮೆಲನ್ನೊಗ್ಗೆಲಾನ್‌, 
ಸಾಲ್‌ಮೇಲಿಯ ಮಲಬಾರಿಕ 
ಔಜೀನಿಯ ಡಾಲ್‌ ಬದ್ದಿಯಾ 
ಯ್‌ಡಿಸ್‌, ಸ್ಟೀರಿಯೊ 
ಸ್ಟರ್ನ್‌ ಮ್‌, ಸುವಾವಿಯೊ 
ಲೆನ್ಸ್‌, ಮಿಲ್ಲಿಂಗ್‌ ಟೋನಿಯ 
ಹಾರೈೆನ್‌ಸಿಸ್‌, ಕಪ್ಪಾರಿಸ್‌ 
ಪ್ರಭೇದ, ಪ್ರೊಸಾಪಿಸ್‌ 
ಪ್ರಭೇದ, ಸ್ಮಾಲ್‌ವೊಡೊರ 


ಪ್ರರ್ಭೇ' 


(ಇ) ಇತರ ಸಸ್ಯಭಾಗಗಳು 
ಉದಾಹರಣೆ 

ಬಿದುರಿನ ಬೇರು, ಕಾಂಡ 
ಮತ್ತು ಕೊಂಬೆಯ ಚಿಗರು 
ಬೊಸ್‌ವಿಲ್ಲಿಯ ಸೆರ್ರಾಟ್ನ 
ಡಾಲ್‌ಬದ್ದಿಯ ಸಿಸ್ಸು, ಎಲ್‌, 
ವಿಲ್ಲೊ, ಪಾಪುಲಸ್‌, ಟ್ಯಾಮ 
ರಿಕ್ಸ್‌, ವೈಟೆಕ್ಸ್‌ ಪ್ರಭೇದಗಳು 


ಎರಡು ಬಿತ್ತನೆ: ಕಾಡ್ಕಿಚ್ಚಿನಿಂದ ನಾಶವಾದ ಪ್ರದೇಶಗಳು ಹಾಗೂ ಬೀಳು 
ಭೂಮಿಗಳಲ್ಲಿ, ಉರುಳಿ ಬಿದ್ದ ಮಣ್ಣಿನ ಮೇಲೆ ಬೀಜಗಳನ್ನು ಎರಚಿ ಬಿತ್ತುತ್ತಾರೆ, 


ಣ 


ಕೆರೆಕಟ್ಟೆ ಗಳಿಗೆ ಕೊಚ್ಚಿಬಂದ ಮಣ್ಣಿನ ಮೇಲೆ ಆಕೇಶಿಯ ನಿಲೋಟಿಕ ಬೀಜಗಳನ್ನು 
ಎರಚುತ್ತಾರೆ. ಎರಚು ಬಿತ್ತನೆಗೆ ಬೇರೆ ರೀತಿಯ ಬಿತ್ತನೆಗಿಂತ ಹೆಚ್ಚು ಬೀಜ ಬೇಕಾಗು 
ತ್ತದೆ. ಆದ್ದರಿಂದ ಬೀಜಗಳ ಖರ್ಚು ಹೆಚ್ಚು. ಸಾಮಾನ್ಯವಾಗಿ ಬಿತ್ತಿದ ಬೀಜವನ್ನು 


ಪುನರಾಭಿವೃ 


ದ್ದಿ 83 
ಧು 
ಮಣ್ಣಿನಿಂದ ಮುಚ್ಚುವುದಿಲ್ಲ; ಆದರೆ, ಒಂದೊಂದು ಸಾರಿ ಮಣ್ಣನ್ನು ಸಡಿಲಮಾಡು 
ತ್ತಾರೆ, ಈಕ್ರಮದಲ್ಲಿ ಬೇರೆ ಕ್ರಮಗಳಂತೆ ಬೀಜಗಳು ಒಂದೇಸಮನಾಗಿ ಮೊಳೆಯುವು 
ದಿಲ್ಲ ಕಳೆ ತೆಗೆಯುವ ಖರ್ಚೂ ಪೆಚ್ಚು. ಉದಾಹರಣೆಗೆ ಅಸ್ಸಾವರ್‌ನಲ್ಲಿ ಟರ್‌ಮಿನೇ 
ಲಿಯ ಮಿರಿಯೊಕಾರ್ಪ ಮತ್ತು ತಮಿಳುನಾಡಿನ ಒಣ ಸೌದೆ ಆರಣ್ಯಗಳಲ್ಲಿ ಕ್ಯಾಶಿಯ 
ಸಯಾಮಿಯ ಜಾತಿಯ ಮರಗಳ ಪುನರಾಭಿವೃದ್ಧಿ ಮತ್ತು ಮಹಾರಾಷ್ಟ್ರದಲ್ಲಿ ರ್ಯಾಜ್‌ 
ಕ್ರಮದಲ್ಲಿ ಬಿತ್ತಿದೆ ತೇಗದ ಬೀಜಗಳು. 


ಕೆಲವು ಸ್ಥಳೀಯ ಅಂಶಗಳು ಹಣದ ಸೌಕರ್ಯ ಮತ್ತು ಇತರ ಅನುಕೊಲತೆ 
ಗಳನ್ನವಲಂಬಿಸಿ ಬಿತ್ತನೆಯ ಕ್ರಮಗಳನ್ನು ಆನುಸರಿಸುತ್ತಾರೆ. ಉದಾಹರಣೆಗೆ, ಸಾಲು 
ಬಿತ್ತನೆ, ಪಟ್ಟೆ ಬಿತ್ತನೆ, ಶೇಹೆಬಿತ್ತನೆ, ಹೂಳುವುದು, ದಿಣ್ಣೆಗಳ ಮೇಲೆ ಬಿತ್ತುವುದು 
ಹಾಗೂ ಕಂದಕದ ದಿಣ್ಣೆಗಳಲ್ಲಿ ಬಿತ್ತುವುದು. 


ಸಾಬು ಬಿತ್ತನೆ: 15 ಸೆ.ಮಾ.ಅಂತರದ ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 
10 ಸೆ.ಏರಾ.ಅಆಂತರಕೊಟ್ಟು ಬಿತ್ತುತ್ತಾರೆ. ಇತರ ಪದ್ಧತಿಗಳಿಗೆ ಹೋಲಿಸಿದರೆ ಸಾಲು 
ಬಿತ್ತನೆಗೆ ಬೇಕಾಗುವ ಬೀಜಗಳ ಪ್ರಮಾಣ ಕಡಮೆ, ಇಲ್ಲಿ ಉಳುವ ಖರ್ಚೂ ಸಹ 
ಕಡಮೆ, ಕಳೆ ತೆಗೆಯುವುದು ಸುಲಭ. ಮೊದಲ ತೆಳುಮಾಡುವಿಕೆಯನ್ನು ನಿರ್ಲಕ್ಷಿಸಿ 
ಬಹುದು. ಆದರೆ ಸಾಲುಬಿತ್ತನೆ ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳ ಹಾನಿಗೆ 
ತುತ್ತಾಗುವ ಸಂಭವ ಹೆಚ್ಚು. 


ಪಟ್ಟೆಬಿತ್ತನೆ: ಸಾಲ್‌, ಡಿಪ್ಪಿರೊಕಾರ್ಪಸ್‌, ಸಿಸ್ಸು, ಟರ್‌ಮಿನೇಲಿಯ, 
ಮಿರಿಯೋಕಾರ್ಪ, ಚಕ್ರೇಸಿಯ ಮತ್ತು ಇತರ ಉದುರೆಲೆ ಮರಜಾಶಿಗಳಲ್ಲಿ ಮತ್ತು 
ಕೋನಿಫೆರಸ್‌ ಜಾತಿಯ ಚಿರ್‌ಪೈನ್‌ ಮತ್ತು ದೇವದಾರ್‌ಗಳಲ್ಲಿ ಪಟ್ಟೆಬಿತ್ತನೆ 
ಸಾಮಾನ್ಯ... ಸಾಲ್‌ಮರದ ಬೀಜಗೆಳನ್ನು ಪ್ರತಿ ಪಟ್ಟಿಯಲ್ಲಿ 15 ಸೆ.ಮಾ.ಅಂತರದ 
ಸಾಲುಗಳಲ್ಲಿ ಬೀಜದಿಂದ ಬೀಜಕ್ಕೆ 10 ಸೆ.ಮಾ.ಅಂತರಕೊಟ್ಟು ಬಿತ್ತುತ್ತಾರೆ. ಹೊಸ 
ಪಟ್ಟೆಯಲ್ಲಿ ಬೀಜ ಬಿತ್ತುವ ಮೊದಲು ಬಿತ್ತಿದ ಪಟ್ಟೆಯನ್ನು ಮಣ್ಣಿನಿಂದ ಮುಚ್ಚು 
ತ್ತಾರೆ. ಸ್ಥಳೀಯ ಅಂಶಗಳು ಅನುಕೂಲಕರವಿರುವ ಅಸ್ಸಾಮ್‌ನಂತಹ ಸ್ಮಳಗಳಲ್ಲಿ 
ಪಟ್ಟೆಯ ಅಗಲ 2 ರಿಂದ 2, ಮಾ. ಇರುತ್ತದೆ. ಗುಡ್ಡಗಳಲ್ಲಿ ಬಿತ್ತುವ ಕೋನಿಫೆರಸ್‌ 
ಜಾತಿಯ ಮರ ಬೀಜಗಳ ಬಿತ್ತನೆಯಲ್ಲಿ ಪ್ರತಿ ಸಾಲಿನಲ್ಲಿ 3 ಮಾ.ಬಿತ್ತುವುದು, 
3 ಮಾ. ಖಾಲಿಬಿಡುವುದು ಪುನಃ 3 ಮಾ. ಬಿತ್ತುವುದು, ಈ ರೀತಿ ಮಾಡುತ್ತಾರೆ, 
ಮೃದು ಮರಜಾತಿಗಳ ಬಿತ್ತನೆಗೆ 120 ಸೆ.ಮಾ.ಅಗಲ ಸಾಲುಗಳನ್ನು 6 ಮಾ. 
ಅಂತರದಲ್ಲಿ ಟ್ರ್ಯಾಕ್ಟರಿನಿಂದ ಉಳುಮೆ ಮಾಡುತ್ತಾರೆ. 


ತೇಪೆ ಬಿತ್ತನೆ: ಕಲ್ಲುಗುಡ್ಡ ಪ್ರದೇಶಗಳಲ್ಲಿ ಅಂದರೆ ಕಲ್ಲುಗಳು, ಬಂಡೆಗಳು, 
ಮರದ ಬುಡಗಳು, ಬೊಡ್ಡೆ ಮುಂತಾದವುಗಳು ಇರುವ ಪ್ರದೇಶಗಳಲ್ಲಿ ಉದ್ದ 


84 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಪಟ್ಟೆ ಅಥವಾ ಸಾಲುಗಳನ್ನು ಮಾಡುವುದು ಸಾಧ್ಯವಾಗುವುದಿಲ್ಲ. ಆಂತಹ ಪ್ರದೇಶ 
ಗಳಲ್ಲಿ 120 ರಿಂದ 130 ಸೆ.ಮಾ.ಅಗಲದ ತೇಪೆ ಭೂಮಿಯನ್ನು ಬಿತ್ತನೆಗೆ ಸರಿಮಾಡು 
ತ್ತಾರೆ. ತೇಪೆಗಳ ನಡುವಣ ಅಂತರ, ಅವುಗಳ ಗಾತ್ರ, ಮರಗಳು ಬೆಳೆಯುವ ವೇಗ 
ಮತ್ತು ತೇಪೆಗಳ ಸುತ್ತಲಿನ ಕಳೆಗಿಡಗಳ ದಟ್ಟತೆಯ ಮೇಲೆ ಆಧಾರಿತವಾಗಿದೆ. ಉತ್ತರ 
ಪ್ರದೇಶ ಮತ್ತೂ ಪಂಜಾಬಿನಲ್ಲಿ 150 ಸೆ.ಮಾ. » 60 ಸೆ.ಮಾ.ನಿಂದ 150ಸೆ.ಮಾ 
150 ಸೆ.ಮಾ.ಉದ್ದೆಗಲದ ತೇಪೆಗಳನ್ನು ಮಾಡಿ ಅವುಗಳಲ್ಲಿ ಚಿರ್‌ ಮತ್ತು 
ದೇವದಾರ್‌ ಬೀಜಗಳನ್ನು ಬಿತ್ತುತ್ತಾರೆ. ತೇಪೆಗೆಳ ನಡುವಿನ ಅಂತರ ಅಂದರೆ ಅಂಚಿ 
ನಿಂದ ಅಂಚಿಗೆ 180 ಸೆ.ಮಾ.ಇರುತ್ತದೆ. ಅಸ್ಸಾಮ್‌ ಮತ್ತು ಪಶ್ಚಿಮ ಬಂಗಾಳದ 
ಕೆಲವು ಭಾಗಗಳಲ್ಲಿ ಸಿಸ್ಸು ಮತ್ತು ಚಕ್ಷೇಸಿಯ ಮರದ ಬೀಜಗಳನ್ನು ತೇಪೆಗಳಲ್ಲಿ 
ಬಿತ್ತುತ್ತಾರೆ. 


ತೇಪೆ ಬಿತ್ತನೆಗೆ ಪಟ್ಟಿಬಿತ್ತನೆ ಮತ್ತು ಎರಚು ಬಿತ್ತನೆಗೆ ಬೇಕಾಗುವ ಬೀಜಕ್ಕಿಂತ 
ಕಡಮೆ ಬೀಜ ಸಾಕಾಗುತ್ತದೆ. ಈ ತೇಪೆಗಳು ಅಲ್ಲಲ್ಲಿ ಚದುರಿದಂತಿರುವುದರಿಂದ ಅವು 
ಗಳನ್ನು ನೋಡಿಕೊಳ್ಳುವುದು ಕಷ್ಟ. ಇವು ಕಾಡು ಪ್ರಾಣಿಗಳು ಮತ್ತು ಪಕ್ಷಿಗಳಿಂದ 
ಅಷ್ಟಾಗಿ ಹಾನಿಗೊಳಗಾಗುವುದಿಲ್ಲ. 


ಹೂಳು ಬಿತ್ತನೆ: ಹೂಳುವುದು ಎಂದರೆ ಕುಳಿಗಳಲ್ಲಿ ದೊಡ್ಡ ಗಾತ್ರದ ಬೀಜ 
ಬಿತ್ತುವುದು, ಈ ಕ್ರಮವನ್ನು ಓಕ್‌, ವಾಲ್‌ನಟ್‌, ಈಸ್ಕುಲಸ್‌, ಡಿಪ್ಪಿರೋಕಾರ್ಪಸ್‌, 
ಟರ್ರಿನೇಟಸ್‌, ಮುಂತಾದ ಬೀಜಗಳ ಬಿತ್ತನೆಯಲ್ಲಿ ಅನುಸರಿಸುತ್ತಾರೆ. ಕರ್ನಾಟಕದಲ್ಲಿ 
ಗಂಧದ ಬೀಜಗಳನ್ನು ಬಿತ್ತುವಾಗ ಮೂರು ನಾಲ್ಕು ಬೀಜಗಳನ್ನು ಪೊದೆಗಳ ಮಧ್ಯೆ 
ಕುಳಿಗಳಲ್ಲಿ ಹೂಳುತ್ತಾರೆ. 


ದಿಂಡು ಅಥವಾ ದಿಣ್ಣೆಬಿತ್ತನೆ: ಈ ಕ್ರಮವನ್ನು ನೀರು ನಿಂತ ಸ್ಥಳ, ನೀರು 
ನಿಲ್ಲುವ ಸ್ಥಳ ಮತ್ತು ಜೌಗು ಪ್ರದೇಶಗಳಲ್ಲಿ ಅನುಸರಿಸುತ್ತಾರೆ. ಇಲ್ಲಿ ದಿಂಡು ಮತ್ತು 
ದಿಣ್ಣೆಗಳನ್ನು ಮಾಡಿ ಜೌಗು ಪ್ರದೇಶಗಳಲ್ಲಿ ಬೆಳೆಯಬಲ್ಲ ಮರಜಾತಿಗಳ ಬೀಜಗಳನ್ನು 
ಅವುಗಳ ಮೇಲೆ ಬಿತ್ತುತ್ತಾರೆ. ಉದಾಹರಣೆಗೆ, ಲೆಗರ್‌ಸ್ಟ್ರೀಮಿಯ ಫ್ಲಾಸ್‌ರೆಜಿನೆ, 
ಟರ್‌ಮಿನೇಲಿಯ ಮಿರೀಯೊಕಾರ್ಪ, ಟರ್‌ಮಿನೇಲಿಯ ಟೊಮೆಂಟೋಸ ಮತ್ತು 
ಸೈಜಿಜಿಯಮ್‌ ಕ್ಕುಮಿನಿ. ಈ ಮರಜಾತಿಗಳು ದಟ್ಟಜೇಡಿ ಮಣ್ಣಿನಲ್ಲಿಯೂ ಚೆನ್ನಾಗಿ 
ಬೆಳೆಯಂತ್ತವೆ. ಪಂಜಾಬದಲ್ಲಿ ಅಕೇಶಿಯ ನಿಲೋಟಿಕ, ಬ್ಯೂಟೆಯ ಮೊನೊಸ್ಟರ್ಮ, 
ಮೋರಸ್‌ ಅಲ್ಪ, ಸ್ಯಾಲಿಕ್ಸ್‌ ಟೆಟ್ಟಾಸ್ಪರ್ಮ, ಜಾತಿಯ ಬೀಜಗಳನ್ನು ನೀರುನಿಂತ 
ಪ್ರದೇಶಗಳಲ್ಲಿ ದಿಣ್ಣೆಗಳ ಮೇಲೆ ಬಿತ್ತುತ್ತಾರೆ. 


ಕಂದಕ-ದಿಣ್ಣೆ ಬಿತ್ತನೆ : ಶುಷ್ಕ ಪ್ರದೇಶಗಳ ಕಂದಕ ದಿಣ್ಣೆ ತೋಪುಗಳಲ್ಲಿ, 
ದಿಣ್ಣೆಗಳ ಮೇಲೆ ಬೀಜಗಳನ್ನು ಬಿತ್ತುತ್ತಾರೆ ಮತ್ತು ಸಸಿಗಳನ್ನು ಕಂದಕಗಳಲ್ಲಿ ನೆಡು 


ಪುನರಾಭಿವೃದ್ಧಿ 85 


ತ್ತಾರೆ. ಅತಿಶುಷ್ಕ ಪ್ರದೇಶಗಳಲ್ಲಿ ಕಂದಕಗಳಲ್ಲಿ ಮತ್ತು ಕಂದಕಗಳ ಎದುರಿನ ದಿಣ್ಣೆಗಳ 
ಇಳುಕಲಿನಲ್ಲಿಯೂ ಸಹ ಬೀಜ ಬಿಶ್ತುತ್ತಾರೆ. ಇಂತಹ ಬಿತ್ತನೆ ಮತ್ತು ಗಿಡಗಳನ್ನು 
ನೆಡುವುದನ್ನು ಹೆಚ್ಚಾಗಿ ಮಣ್ಣಿನ ರಕ್ಷಣಾಪ್ರದೇಶಗಳಲ್ಲಿ ಮಾಡುತ್ತಾರೆ. ಇಲ್ಲಿ 
ಅಕೇಶಿಯ ನಿಲೋಟಿಕ, ಆಕೇಶಿಯ ಅರಿಕ್ಕುಲಿಫಾರ್‌ಮಿಸ್‌, ಅಕೇಶಿಯ ಕ್ಯಾಟಚು, 
ಅಕೇಶಿಯ ಮಾಡೆಸ್ಟ, ಆಲ್ಬಿಜಿಯ ಅಮರ, ಆಲ್ಬಿಜಿಯ ಲೆಬ್ಬೆಕ್‌, ಅಜಡಿರಕ್ಟ ಇಂಡಿಕ, 
ಕ್ಯಾಶಿಯ ಸಯಾಮಿಯ, ಟ್ಯಾಮರಿಂಡಸ್‌ ಇಂಡಿಕ, ಪ್ರೊಸಾಪಿಸ್‌ ಜೂಲಿಫ್ಲೊರ, 
ಯೂಕಲಿಪ್ಟಸ್‌ ಸಿಟ್ಟಿಯೊಡೊರ, ಸಂಟಾಲಮ್‌ ಆಲ್ಬಮ್‌ ಜಾತಿಯ ಮರಗಳನ್ನು 
ಬೆಳೆಯುತ್ತಾರೆ. ಕ್ಯಾಶಿಯ ಆರಿಕ್ಕುಲೇಟ ಬೀಜಗಳನ್ನು ದಿಣ್ಣೆಗಳ ಹೊರ ಪಾದದ ಬಳಿ 
ಬಿತ್ತುತ್ತಾರೆ. 


ಬಿತ್ತುವ ಕಾಲ ; ಜೀವಿ ಸಂಬಂಧಿತ ಅಂಶಗಳೂ ಸೇರಿದ ಸ್ಥಳೀಯ ಅಂಶಗಳು 
ಪ್ರತಿಕೂಲವಾಗಿರುವ ಸಂದರ್ಭಗಳಲ್ಲಿ ಅವಶ್ಯಕತೆಗಿಂತ ಹೆಚ್ಚು ಬೀಜಗಳನ್ನು ಬಿತ್ತುವುದು 
ಒಳ್ಳೆಯದು. ಈ ಕ್ರಮದಿಂದ ಬೀಜಗಳ ನಷ್ಟ ಮತ್ತು ಗಿಡಗಳನ್ನು ತೆಳುಮಾಡುವುದು 
ಹೆಚ್ಚಾದರೂ ಇದು ಒಳ್ಳೆಯ ಉದ್ದೇಶದಿಂದ ಮಾಡಿದ ತಪ್ಪ ಎಂದು ಹೇಳಬಹುದು. 

ಚಿರ್‌ಪೈನ್‌ ಜಾತಿಯೂ ಸೇರಿದಂತೆ ಎಲ್ಲ ಉಷ್ಣವಲಯದ ಮರ ಜಾತಿಗಳನ್ನು 
ಮಳೆಗಾಲ ಪ್ರಾರಂಭದ ಸ್ವಲ್ಪ ಮುಂಚೆ ಅಥವಾ ಮೊದಲ ಮಳೆ ಬಿದ್ದ ತಕ್ಷಣ ಬಿತ್ತು 
ವುದು ಸರಿಯಾದ ಕಾಲ. ಚಿರ್‌, ಕೈಲ್‌ ಮತ್ತು ಸ್ಟೂಸ್‌ಗಳನ್ನು ಬಿತ್ತುವುದಕ್ಕೆ ಜೂನ್‌ 
ತಿಂಗಳು ಅಥವಾ ಮಳೆ ಬೀಳಲು ಪ್ರಾರಂಭವಾಗುವುದಕ್ಕಿಂತ ಮುಂಚಿನ ಎರಡು ವಾರ 
ಗಳಂ ಸರಿಯಾದ ಕಾಲ. ಮುಂಚಿತವಾಗಿ ಬಿತ್ತುವುದರಿಂದ ಎರಡು ಬಗೆಯ ಅನು 
ಕೂಲತೆಗಳಿವೆ, ಒಂದನೆಯದಾಗಿ ಬೀಜಗಳು ಮೊಳೆತು ಮಳೆಗಾಲ ಮುಗಿಯುವ 
ಹೊತ್ತಿಗೆ ಸಸಿಗಳು ಚೆನ್ನಾಗಿ ನೆಲೆಗೊಳ್ಳುತ್ತವೆ. ಎರಡನೆಯದಾಗಿ, ಮಳೆ ಬೀಳುವುದು 
ಮಧ್ಯೆ ಕೆಲವು ದಿನಗಳವರೆಗೆ ನಿಂತರೆ, ಗಿಡಗಳು ಒಣಗಿ ಸತ್ತು ಹೋದರೆ, ಪುನಃ 
ಬಿತ್ತುವುದಕ್ಕೆ ಸಾಕಷ್ಟು ಸಮಯವಿರುತ್ತದೆ. 


ಸಿಲ್ವರ್‌ ಫರ್‌ ಮತ್ತು ದೇವದಾರು ಬೀಜಗಳನ್ನು ಮಂಜುಬೀಳಲು ಪ್ರಾರಂಭ 
ವಾಗುವ ಮೊದಲೇ ಬಿತ್ತಬೇಕು. , 


ನೆಡುವಿಕೆ: ಕೃತಕ ಪುನರಾಭಿವೃದ್ಧಿಯಲ್ಲಿ ನೆಡುವ ಸಸಿಗಳು ಕೆಳಗೆ ತೋರಿಸಿದ 
ಯಾವ ವಿಧದಲ್ಲಾದರೂ ಇರಬಹುದು : 

(ಆ) ನೈ ಸರ್ಗಿಕವಾಗಿ ಬೆಳೆದ ಕಾಡು ಸಸಿಗಳು: ನೈಸರ್ಗಿಕವಾಗಿ ಹುಟ್ಟಿದ 
ಮೆ ಕೇಲಿಯ ಚಂಪಕ, ಅಮೂರ ವಲ್ಲಿಚೈೆ, ಸಾಲ್‌ಮೇಲಿಯ ಮಲಬಾರಿಕ ಮುಂತಾದ 
ಮರಗಳ ಕಾಡು ಸಸಿಗಳನ್ನು ಆರಿಸಿ ತೋಪುಗಳಲ್ಲಿ ನೆಡುತ್ತಾರೆ.  ಕಾಡುಸಸಿಗಳನ್ನು 
ನೆಡಲು ಪ್ರೋತ್ಸಾಹ ಕೊಡುವುದು ಅಷ್ಟು ಒಳ್ಳೆಯದಲ್ಲ. 


86 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


(ಆ) ಸಸಿ ಮಡಿಯ ಸಸಿಗಳು: ಸಸಿ ಮಡಿಗಳಿಂದ ಸಸಿಗಳನ್ನು ಅನುಕೂಲ 
ಪರಿಸ್ಥಿತಿಯಲ್ಲಿ ನೇರವಾಗಿ ತೋಪುಗಳಲ್ಲಿ ನೆಡುತ್ತಾರೆ. 


(ಇ) ನಾಟಿ ಹಾಕುವಿಕೆ: 10 ರಿಂದ 15 ಸೆ.ಮಾ ಎತ್ತರದ ಸಸಿಗಳನ್ನು 
ಸಸಿಮಡಿಗಳಿಂದ ಎತ್ತಿ ನಾಟಿಮಡಿಗುಲ್ಲಿ ನೆಡುತ್ತಾರೆ. ಸುಮಾರು ಒಂದು ಮಾ. ಎತ್ತ 
ಬೆಳೆದ ಸಸಿಗಳನ್ನು ತೋಪುಗಳಲ್ಲಿ ನೆಡುತ್ತಾರೆ... ಉದಾಹರಣೆಗೆ ಯೂಕಲಿಪ್ಟಸ್‌ 
ಹೈಬ್ರಿಡ್‌ ಮತ್ತು ಕ್ಯಾಸುರಿನ ಒಣ ಪ್ರದೇಶಗೆಳಲ್ಲಿ ನವೆಂಬರ್‌ ಅಥವಾ ಡಿಸೆಂಬರ್‌ 
ತಿಂಗಳಿನಲ್ಲಿ ಸಸಿಮಡಿಗಳನ್ನು ಹಾಕಲು ಪ್ರಾರಂಭಿಸುತ್ತಾರೆ. ಜನವರಿ-ಫೆಬ್ರುವರಿ 
ಹೊತ್ತಿಗೆ ಸಸಿಗಳು ಸುಮಾರು 10 ದಿಂದ 15 ಸೆ ಮಾ.ಬೆಳೆದಿರುತ್ತವೆ. ಹೀಗೆ ಬೆಳೆದ 
ಸಸಿಗಳನ್ನು ಪಾಲಿಥಿನ್‌ ಚೇಲಗಳಲ್ಲಿ ನಾಟಿ ಮಾಡುತ್ತಾರೆ. ಮಳೆಗಾಲ ಪ್ರಾರಂಭ 
ವಾಗುವ ಜೂನ್‌, ಜುಲೈ ಶಿಂಗಳ ಹೊತ್ತಿಗೆ ಈ ಸಸಿಗಳು 10 ರಿಂದ 100 ಸೆ.ಮಾ. 
ಬೆಳೆದು ನೆಡಲು ಸಿದ್ಧವಾಗಿರುತ್ತವೆ. 


(ಈ) ಬೇರು ಮತ್ತು ಕಾಂಡದ ತುಂಡುಗಳು: ದಂಟು (ಸ್ಟಂಪ್‌) ಎಂದು 
ಕರೆಯಲ್ಪಡುವ ತೇಗದ ಸಸಿಯ ಬುಡ. ಕಾಂಡ ಮತ್ತು ಬೇರಿನ ತುಂಡುಗಳನ್ನು ತೇಗದ 
ಮರದ ಕೃತಕ ಪುನರಾಭಿವೃದ್ಧಿ ಯಲ್ಲಿ ಉಪಯೋಗಿಸುತ್ತಾರೆ. ರಬ್ಲರ್‌ನ ಪ್ರನರಾಭಿ 
ವೃದ್ಧಿಯಲ್ಲೂ ಇದೇ ಕ್ರಮ ಅನುಸರಣೆಯಲ್ಲಿದೆ. 


(ಉ) ರೆಂಬೆ ಮತ್ತು ತಾಳಿನ ತುಂಡುಗಳು : ಬೇರು ಬಿಡಿಸಿದ ಕೊಂಬೆ 
ಆಥವಾ ತಾಳಿನ ತುಂಡುಗಳನ್ನು ಮರಗಳನ್ನು ಬೆಳೆಸುವುದಕ್ಕೆ ಉಪಯೋಗಿಸುತ್ತಾರೆ. 
ಉದಾಹರಣೆಗೆ ಲಿನ್ನಿಯ ಗ್ರಾಂಡಿಸ್‌, ಜಾಲ್‌ಬದ್ದಿಯ ಸಿಸ್ಸು. ಸ್ಯಾಲಿಕ್ಸ್‌ ಪ್ರಭೇದ, 
ಬ್ರೌಸ್ಕೊನೇಹಿಯ ಪೆಪ್ಪರಿಫೆರ, ಟ್ಯಾಮರಿಕ್ಸ್‌ ಪ್ರಭೇದ, ಸ್ಮಾಲಿಕ್ಸ್‌ ಪ್ರಭೇದ, ಎರಿತ್ರೈನ 
ಇಂಡಿಕ, 


(ಊ) ಬೇರಿನ ತುಂಡುಗಳು: ಸ್ಟೀರಿಯೊಸ್ಪರ್ಮಮ್‌ ಮತ್ತು ಸಾಲ್‌ 
ಮೇಲಿಯ ಮರಜಾತಿಗಳ ವಂಶಾಬಿವೃದ್ಧಿ ಯನ್ನು ತಾಯಿಬೇರು ತುಂಡುಗಳಿಂದ 
ಮಾಡಬಹುದು. 


ಯೂಕಲಿಪ್ಟಸ್‌ ಹೈಬ್ರಿಡ್‌ ಮರದ ತೋಪು ಬೆಳೆಸುವಿಕೆ 

ಪೂರ್ತಿ ಕಡಿಯುವುದು ಮತ್ತು ಸುಡುವಿಕೆ: ಪುನರಾಭಿವೃದ್ಧಿ ಪ್ರದೇಶಗಳನ್ನು 
ಪೂರ್ತಿಯಾಗಿ ಕಡಿದು ಅಲ್ಲಿಯ ದಿಮ್ಮಿ, ಮರಮುಟ್ಟು ಮತ್ತು ಸೌದೆಯನ್ನು ತೆಗೆಯು 
ತ್ತಾರೆ. ಫೆಬ್ಬುವರಿ-ಮಾರ್ಚ್‌ ತಿಂಗಳಿನಲ್ಲಿ ಪುರಳೆ ಮತ್ತು ಕುರುಚಲು ಪೊದೆಗಳನ್ನು 
ಆ ಪ್ರದೇಶದಲ್ಲಿ ಒಂದೇ ಸಮನಾಗಿ ಹರಡಿ ಒಣಗಿಸುತ್ತಾರೆ. ಒಣಗಿದೆ ಪುರಳೆ ಮತ್ತು 
ಪೊದೆ ಕುರುಚಲನ್ನು ಏಪ್ರಿಲ್‌ ಮೊದಲ ವಾರದೊಳಗಾಗಿ ಪೂರ್ತಿ ಸುಡುತ್ತಾರೆ. 


ಪನರಾಭಿವೃದಿ 87 


೮) ಲ್ಲ 


ಸಾಲು ನಿಲವು ಮತ್ತು ಗೂಟ ಹೊಡೆಯುವಿಕೆ : ಸುಡುವುದು ಪೂರ್ತಿಯಾದ 
ಮೇಲೆ (ಕೆಲವು ಪ್ರದೇಶಗಳಲ್ಲಿ ಮೂರು ಬಾರಿ ಸುಡುವ ರೂಧಿ ಇದೆ). ಸಾಲು ನಿಲವಿ 
ನಲ್ಲಿ ಗೂಟ ಹೊಡೆಯುತ್ತಾರೆ. ಹಿಂದೆ 6% 6 ಅಡಿ ಅಂತರ ಕೊಡುತ್ತಿದ್ದರು; ಆದರೆ, 
ಈಗ 2 ಮಾಸಂ ಮಾ. ಅಂತರ ಕೊಟ್ಟು ಬೆಳಸಬಹುದು. ಈ ಅಂತರ ಹೆಚ್ಚಾದರೂ 
ಇದು ಗಿಡಗಳ ಬೆಳವಣಿಗೆಯ ಮೇಲೆ ಮತ್ತು ಕಳೆಗಿಡಗಳ ನಿಬಿಡತೆಯ ಮೇಲೆ 
ಅಪ್ಟೇನೂ ಪರಿಣಾಮ ಬೀರುವುದಿಲ್ಲ. ತೋಪುಗಳಿಲ್ಲಿ ಅವಶ್ಯಕತೆಗೆ ತಕ್ಕಂತೆ ಅಲ್ಲಲ್ಲಿ 
ಪರೀಕ್ಷಣಾ ದಾರಿಗಳನ್ನು ಮಾಡಬೇಕು. 


ಗುಣಿ ತೋಡುವಿಕೆ: ಸಾಲು ವಿಲವಿನಲಿ ಹೊಡೆದ ಪ್ರತಿಗೂಟದ ಬಳಿ 
ಒಂದೊಂದು 30 ಸೆ.ಮಾ.ಘನ ಅಡಿಯ ಗುಡೆಯನ್ನು ತೆಗೆಯಬೇಕು. ಬ್ಲ ಕಳೆ 
ಗಿಡಗಳಿಲದ ಪ್ರದೇಶಗಳಲ್ಲಿ ಗುಣಿಗಳ ಬದಲು ದಸಿಗಳನ್ನು ಮಾಡಿದರೂ ಸಾಕು. 


ಹರವಾದ ಪ್ರದೇಶಗಳನ್ನು ಟ್ರ್ಯಾಕ್ಟರ್‌ನಿಂದ ದಂ ಒಳ್ಳೆಯ ಫಲಿತಾಂಶ 
ದೊರಕಿದೆ. 


ನೆಡ:ಎಕೆ; ಮಳೆಗಾಲದ ಪ್ರಾರಂಭದಲ್ಲಿ ನೆಡುವ ಕಾರ್ಯಕ್ರಮವನ್ನು 
ಕೈಕೊಳ್ಳುತ್ತಾರೆ. ಸಸಿಗಳನ್ನು ಹತ್ತಿರದ ಸಸಿಮಡಿಗಳಿಂದ ಅಥವಾ ಪಾಲಿಥೀನ್‌ ಚೀಲ 
ಗಳಲ್ಲಿ ಬೆಳೆದ ಸಸಿಗಳನ್ನು ದೂರದ ಮುಡಿಗಳಿಂದ ಇಂದು ನೆಡುತ್ತಾರೆ, ಪಾಲಿಥೀನ್‌ 
ಸಸಿಗಳು ಬತ್ತಲೆ ಸಸಿಗಳಿಗಿಂತ ಚೆನ್ನಾಗಿ ಬೆಳೆಯುತ್ತದೆ. 


ಕಬೆಕೀಳುವಿಕೆ: ಕಳೆ ಜಾಸ್ತಿ ಇದ್ದ ರೆ ಒಟ್ಟು ಮೂರುಸಾರಿ ಅಂದರೆ ಆಗಸ್ಟ್‌- 
ಸೆಪ್ಟೆಂಬರ್‌ನಲ್ಲಿ ಒಂದು ಸಾರಿ, ಆಕ್ಕೊ ೀಬರ್‌ನಲ್ಲಿ ಒಂದು ಸಾರಿ ಮತ್ತು ನವೆಂಬರ್‌ನಲ್ಲಿ 
ಒಂದು ಸಾರಿ ಕಛೆ ಕೀಳುುಹುದು. 


ಅಂತಿಮವಾಗಿ ॥« ಇೇಳುವಾಗ ಗಿಡಗಳ ಸುತ್ತಲಿನ ಮಣ್ಣ ನ್ನು ಕಳೆ ಗುದ್ದಲಿ 
ಯಿಂದ ಸಡಿಲಿಸಬೇಕು. ಎರಡನೆಯ ವರ್ಷ ಎರಡಂಬಾರಿ 'ಮುತ್ತು ಮೂರನೇ 
ವರ್ಷ ಒಂದೇ ಬಾರಿ ಕಳೆ ಕೀಳಬೇಕು. ಕಡಮೆ ಕಳೆ ಇದ್ದಾಗ ಕಳೆ ಕೀಳುವ ಸುಖ್ಯೆ 
ಯನ್ನು ಕಡಮೆ ಮಾಡಬಹುದು. 


ಮೇಯುವಿಕೆಯಿಂದ ರಕ್ಷಣೆ: ತೋಪು ನೆಟ್ಟ ಕನಿಷ್ಠ ಐದು ವರ್ಷಗಳವರೆಗೆ 

ಅಲ್ಲಿ ದನಗಳನ್ನು ಮೇಯಿಂಸಬಾರದು. ಮೇಯುವಿಕೆಯು. ತೋಪುಗಳನ್ನು ಹಾಳು 

ಮಾಡುತ್ತದೆ. ಸಾಧ್ಯವಿದ್ದರೆ ತೋಪುಗಳ ಸುತ್ತ ಬೇಲಿ ಹಾಕಬೇಕು. ಬೆಳೆದ ಹುಲ್ಲನ್ನು 

ಆಗಾಗ ಕತ್ತರಿಸಿ ಮಾರಬಹುದು ಅಥವಾ ವರ್ಷ ವರ್ಷವೂ. ಪೂರ್ತಿ ತೋಪಿನ 

ಹುಲ್ಲನ್ನು ಗೇಣಿಗೆ ಕೊಡಬಹುದು. ಈ ಗೇಣಿದಾರರು ಹುಲ್ಲನ್ನು ಕತ್ತರಿಸಿ ತೆಗೆಯು 
ವುದರಿಂದ ತೋಪುಗಳು ಸ ್ವ್ಯಚ್ಛವಾಗಿ ಉಳಿಯುತ್ತವೆ. 


88 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಬೆಂಕಿಯಿಂದ ರಕ್ಷಣೆ: ಡಿಸೆಂಬರ್‌ ತಿಂಗಳಿನಲ್ಲಿ ತೋಪುಗಳ ಹೊರಗೆ ಸಂತ್ತಲೂ 
ತಿ ಮಾ.ಅಗಲದ ಬೆಂಕಿಯ ತೆರಪನ್ನು ಕತ್ತರಿಸುತ್ತಾರೆ. ತೋಪುಗಳ ಒಳಗೆ, ತೋಪು 
ಗಳ ಉದ್ದೆಗಲಕ್ಕೆ ಸಮಾನಾಂತರವಾಗಿ ಆಲ್ಬಲ್ಲಿ 3 ಮಾ ಅಗಲದ ಬೆಂಕಿ ತೆರವು 
ಗಳನ್ನು ಕತ್ತರಿಸುತ್ತಾರೆ. ಅಲ್ಲಿರುವ ಎಲೆ, ಪುಳ್ಳೆ, ಪೊನೆಗಳನ್ನು ಸುಟ್ಟು, ಬೆಂಕಿ 
ತೋಪುಗಳ ಒಳಗೆ ತೂರದಂತೆ ನೋಡಿಕೊಳ್ಳುತ್ತಾರೆ. ಡಿಸೆಂಬರ್‌ನಿಂದ ಏಪ್ರಿಲ್‌ 
ವರೆಗಿನ ಐದು ತಿಂಗಳು ಕಾಲದವರೆಗೆ ಅಥವಾ ಮೊದಲ ಮಳೆ ಬೀಳುವವರೆಗೆ ಪ್ರತಿ 
80 ಹೆಕ್ಟೇರ್‌ ತೋಪಿಗೆ ಒಬ್ಬ ಬೆಂಕಿ ಕಾವಲುಗಾರನನ್ನು ನೇಮಿಸುತ್ತಾರೆ. 


ಸರ್ವೆ: ಸರ್ವೆ ಮತು ಶಿವನೆ (ಮೆಲೈನ ಆರ್ಫೋರಿಯ) ತೋಪುಗಳಲ್ಲಿ 
ಮೇಲೆ ಕಿಳಿಸಿದ ಕ್ರಮವನ್ನೇ ಅನುಸರಿಸುತ್ತಾರೆ. 

ತೇಗ: ತೇಗದ ತೋಪಗಳಿಗೆ ಸರಿಯಾದ ಸ್ಥಳೆ ಆರಿಸುವುದು ಬಹು ಮುಖ್ಯ; 
. ಏಕೆಂದರೆ, ಅದು ಜೇಡಿ ಮತ್ತು ಜಂಬಿಟ್ಟಿಗೆ ಮಣ್ಣಿನಲ್ಲಿ ಅಷ್ಟೊಂದು ಚೆನ್ನಾಗಿ 
ಬೆಳೆಯುವುದಿಲ್ಲ. ಜೌಗು ಪ್ರದೇಶಗಳನ್ನು ಅದೆಂ ತಾಳಿಕೊಳ್ಳಲಾರದು. ಆದ್ದರಿಂದ 
ತೇಗದಮರ ಬೆಳೆಸುವ ಪ್ರದೇಶ ಮಂಟ್ಟಸವಾಗಿರದೆ ಚೆನ್ನಾಗಿ ನೀರು ಬಸಿಯುವಂಥ 
ಪ್ರದೇಶವಾಗಿರಬೇಕು. ತೇಗದಮರ 1500 ಮಿಮಿಾ.ನಿಂದ 2500 ಮಿಮಿಾ.ನಷ್ಟು 
ಮಳೆ ಬೀಳುವ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ದಟ್ಟವಾಗಿ ಬೆಳೆದ ಡೌಗಾ 
ಜಾತಿಯ ಬಿದಿರು ಮೆಳೆಯ ಪ್ರದೇಶ ತೇಗದ ಮರಕ್ಕೆ ಯೋಗ್ಯವಲ್ಲ. ಇದೇರೀತಿ 
ಹುಲ್ಲು ದಟ್ಟಿವಾಗಿ ಬೆಳೆದ ಪ್ರದೇಶಗಳಲ್ಲೂ ತೇಗವನ್ನು ಬೆಳೆಯಬಾರದು ; ಏಕೆಂದರೆ, 
ಈ ಹುಲ್ಲಿನ ಬೆಳೆ ಮಣ್ಣಿನಲ್ಲಿ ನೀರು ಬಸಿಯದಿರುವಿಕೆಯ ಸಂಕೇತ, ನೈಸರ್ಗಿಕವಾಗಿ 
ತೇಗ ಬೆಳೆಯುವ ಪ್ರದೇಶಗಳ ಹತ್ತಿರ ತೇಗದ ತೋಪುಗಳಿಗೆ ಸ್ಥಳ ಆರಿಸುವುದು 
ಒಳ್ಳೆಯದು. ಚೆನ್ನಾಗಿ ಸುಟ್ಟ ಪ್ರದೇಶಗಳಲ್ಲಿ ತೇಗದೆ ತೋಪುಗಳು ಸಮೃದ್ಧವಾಗಿ 
ಬೆಳೆಯುತ್ತವೆ. ಯೂಕಲಿಪ್ಟಸ್‌ ಮರಗಳಿಗೆ ಕೊಡುವಷ್ಟು ಅಂತರವನ್ನೇ ತೇಗೆದ 
ಮರಗಳಿಗೂ ಕೊಡುತ್ತಾರೆ. ನೆಡಲು 2.5 ಸೆ.ಮಾ.ನಿಂದ 25 ಸೆ.ಮಾ.ಉದ್ದದ 
ಬೇರಿರುವ ಮರಿ ಬುಡಚಿಗಳನ್ನು ಅಥವಾ ದಂಟುಗಳನ್ನು ಉಪಯೋಗಿಸುತ್ತಾರೆ. 
ಇವು ಒಂದು ಅಥವಾ ಎರಡು ಬೆರ್‌ ವಯಸ್ಸಿನವಾಗಿರಬಹುದು. ತೇಗದ ಮರಿ 
ಬುಡಚೆಗಳನ್ನು ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಮಳೆಗಾಲ ಪ್ರಾರಂಭವಾಗುವ 
ನಾಲ್ಕರಿಂದ ಆರು ವಾರಗಳ ಮೊದಲು ನೆಡಬಹುದು. ತಮಿಳುನಾಡು, ಆಂಧ್ರ 
ಪ್ರದೇಶ ಮತ್ತು ಒರಿಸ್ಸಾಗಳಲ್ಲಿ ಮರಿಬುಡಚಿಗಳನ್ನು ಮಳೆಗಾಲ ಪ್ರಾರಂಭಕ್ಕಿಂತ 
ಎರಡುವಾರ ಮೊದಲು ನೆಡುತ್ತಾರೆ, 

ಕಳೆ ಕೀಳುವುದು, ದನಕರುಗಳಿಂದ ಮತ್ತು ಬೆಂಕಿಯಿಂದ ರಕ್ಷಣೆ ಒದಗಿಸುವುದು 
ಮುಂತಾದ ಕಾರ್ಯಕ್ರಮಗಳನ್ನು ಯೂಕಲಿಪ್ಟಸ್‌ ತೋಪುಗಳಲ್ಲಿ ಮಾಡಿದಂತೆಯೇ 
ಮಾಡುತ್ತಾರೆ. 


ಪುನರಾಭಿವ ದ್ಧಿ 89 


ಕಂದಕ-ದಿಣ್ಣೆ ತೋಪುಗಳು: ಇಂತಹ ತೋಪುಗಳನ್ನು ಗುಡ್ಡಗಳ ಇಳುಕಲಿ 
ನಲ್ಲಿ ಮತ್ತು ಶುಷ್ಕ ಹಾಗೂ ಅರೆ ಶುಷ್ಕ ಪ್ರದೇಶಗಳಲ್ಲಿ ಬೆಳೆಸುತ್ತಾರೆ. ಕಂದಕಗಳನ್ನು 
ತೆಗೆಯುವುದರ ಉದ್ದೇಶ ಮಳೆಯ ನೀರನ್ನು ಸಾದ್ಯವಾದಷ್ಟು ಕಾಲ ಹಿಡಿದಿಟ್ಟು 
ಕೊಂಡು ಕಂದಕದಲ್ಲಿ ನೆಟ್ಟ ಮತ್ತು ದಿಣ್ಣೆಗಳಲ್ಲಿರುವ ಗಿಡಗಳಿಗೆ ನೀರು ಒದಗುವಂತೆ 
ಮಾಡುವುದು. ಈ ಕ್ರಮವನ್ನು ಎಲ್ಲ ಮಣ್ಣುರಕ್ಷಣಾಪ್ರದೇಶಗಳಲ್ಲಿಯೂ ಅನುಸರಿಸು 
ತ್ತಾರೆ. 


ಕಡಿಯುವಿಕೆ ಮತ್ತು ಸುಡುವಿಕೆ: ಗುಣಿ ಕ್ರಮದ ತೋಪುಗಳಲ್ಲಿದ್ದಂತೆ ಕಡಿ 
ಯುವುದು, ದಿಮ್ಮಿ ಮತ್ತು ಸೌದೆ ಮರವನ್ನು ತೆಗೆಯುವುದು, ಪುಳ್ಳೆ ಮತ್ತು 
ಕುರುಚಲು ಪೊದೆಯನ್ನು ಹರಡಿ ಪನಃ ಪನಃ ಸುಡುವುದು ಮುಂತಾದ ಕಾರ್ಯಕ್ರಮ 
ಗಳನ್ನು ಕೈಕೊಳ್ಳುತ್ತಾರೆ. ಆದರೆ ದಿಮ್ಮಿ ದೊರಕುವ ಒಳ್ಳೆ ಕಾಡುಗಳಲ್ಲಿ ಈ ಪದ್ಧತಿ 
ಯನ್ನು ಅನುಸರಿಸುವುದಿಲ್ಲ. ಈ ವಿಧಾನವನ್ನು ಬಹಳವಾಗಿ ಕ್ಷೀಣಿಸಿದ ಅರಣ್ಯಗಳಲ್ಲಿ 
ಅಥವಾ ಮುಳ್ಳು ಪೊದೆಗಳಿಂದ ತುಂಬಿದ ಪ್ರದೇಶಗಳಲ್ಲಿ ಅಥವಾ ಬರಡು ಪ್ರದೇಶ 
ಗಳಥ್ಲಿ ಅನುಸರಿಸುತ್ತಾರೆ. ಕಡಿಯುವುದಕ್ಕಾಗಲೀ ಸುಡುವುದಕ್ಕಾಗಲೀ ಏನೂ ಇಲ್ಲದ 
ಬರಡು ಅಥವಾ ಬೋಳುಗುಡ್ಡಗಳಲ್ಲಿ ಬಾಹ್ಯಾಕಾರ ಕಂದಕ ಅಥವಾ ಹಿಂದು ಮುಂದು 
ಕಂದಕಗಳನ್ನು ತೋಡುತ್ತಾರೆ. 


ಸಾಲುನಿಲವು: ಬಾಹ್ಯಾಕಾರ ಕಂದಕಗಳನ್ನು ಗುರುತಿಸಲು ತ್ರಿಕೋಣ ಫಲಕ 
ಅಥವಾ ತ್ರಿಕೋಣಕಟ್ಟನ್ನು ಉಪಯೋಗಿಸುತ್ತಾರೆ. ಈ ಸಾಧನದ ನಡುವೆ ಇರುವ 
ಅಡ್ಡ ಪಟ್ಟೆ ಕೈಯ ಮೇಲೆ ಒಂದು ರಸಮಟ್ಟವಿರುತ್ತದೆ. ಒಂದು ಭುಜಕ್ಕೂ 
ಇನ್ನೊಂದಕ್ಕೂ ನಾಲ್ಕು ಮಾಟರ್‌ ಅಂತರವಿರುತ್ತದೆ. ಕಂದಕ ತೆಗೆಯಲು ಪ್ರಾರಂಭ 
ಸುವ ಬಿಂದುವಿನಲ್ಲಿ ಒಂದು ಭುಜದ ತುದಿಯನ್ನು ಅಲ್ಲಿ ಊರುತ್ತಾರೆ. ಅನಂತರ 
ಇನ್ನೊಂದು ಭುಜವನ್ನು ರಸಮಟ್ಟದ ಬಿಂದು ಮಧ್ಯ್ಮಬರುವವರೆಗೂ ನೆಲದ ಮೇಲೆ 
ಸರಿಸುತ್ತಾರೆ. ರಸಮಟ್ಟ ಮಧ್ಯೆಬಂದಾಗ ಭುಜವನ್ನು ಆ ಜಾಗದಲ್ಲಿ ಊರುತ್ತಾರೆ. 
ಅನಂತರ ಮೊದಲ ಭುಜವನ್ನು 180° ಕೋನದಲ್ಲಿ ಅದೇ ಮಟ್ಟ ಬರುವವರೆಗೂ 
ತಿರುಗಿಸಿ ಅಲ್ಲಿ ಊರುತ್ತಾರೆ. ಈ ಕ್ರಮವನ್ನು ಮತ್ತೆ ಮತ್ತೆ ಅನುಸರಿಸಿ ನೆಲದಮೇಲೆ 
ಬಾಹ್ಮಾಕಾರ ಕಂದಕಗಳನ್ನು ಗುರುತಿಸುತ್ತಾರೆ. ಹಿಂದು ಮುಂದು ಕಂದಕಗಳನ್ನು 
ಗುರುತಿಸುವಾಗ ತ್ರಿಕೋಣಕಟ್ಟನ್ನು ಪ್ರತಿಸಾರಿಯೂ ಸ್ಥಳ ಪಲ್ಲಟಮಾಡಿ ಮೇಲೆ 
ತಿಳಿಸಿದ ಕ್ರಮದಲ್ಲಿ ಕಂದಕಗಳನ್ನು ಗುರುತಿಸುತ್ತಾರೆ. 


ಕಂದಕ ಮತ್ತು ದಿಣ್ಣೆಗಳು : ಕಂದಕಗಳು 360 ಸೆ.ಮಾ.ಉದ್ದ 45 ಸೆ.ಮಾ. 
ಅಗಲ ಮತ್ತು 45 ಸೆ.ಮಾ.ಆಳ ಇರುತ್ತವೆ. ನಿರಂತರ ಕಂದಕಗಳಾದರೆ ಪ್ರತಿ 360 
ಸೆ.ಮಾ.ಉದ್ದಕ್ಕೆ ಒಂದು 30 ರಿಂದ 60 ಸೆ.ಮಾ.ಆಗಲದ ಅಡ್ಡ ದಿಣ್ಣೆ ಇರುತ್ತದೆ. 


90 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಕಂದಕಗಳನ್ನು ಫೆಬ್ರುವರಿ ಮತ್ತು ಮಾರ್ಚ್‌ ತಿಂಗಳುಗಳಲ್ಲಿ ತೋಡುತ್ತಾರೆ. ಕಂದಕ 
ಗಳಿಂದ ಅಗೆದು ತೆಗೆದ ಮಣ್ಣನ್ನು ಅವುಗಳ ಕೆಳ ಇಳುಕಲಿನಲ್ಲಿ ಉದ್ದಕ್ಕೂ ಗುಡ್ಡೆ 
ಹಾಕುತ್ತಾರೆ. ನಿಜವಾಗಿ ನೋಡಿದರೆ ಅಗೆದು ತೆಗೆದ ಮಣ್ಣನ್ನು ಸ್ವಲ್ಪಕಾಲ ಗಾಳಿ 
ಬಿಸಿಲುಗಳಿಗೆ ಒಡ್ಡಬೇಕು ; ಆದರೆ, ವಾಸ್ತವದಲ್ಲಿ. . ಭೂಮಿ ಗಟ್ಟಿ ೈಯಾಗಿರುವುದರಿಂದ 





ಹ ಟಾ 
45ಸೆ ನಿಷ್‌ 
|. ಕಂದಕ ಮತ್ತು ದಿಣ್ಣೆ 2. ಅರ್ಥ ತುಂಬಿದ ಕಂದಕ (45° ಕೋನ) 








4 
ಕ ಸಣ್ಣ ಹಿಡ್ಡು 
4. ಸ್‌ ಡಾ ಪ್ರಾಕ್‌ ಲ್ಲ ಇ ದು 
ಚಿಚಷ ಸ 


fr SPS ERT ETS 
ಹಪ ಅರರ ಕಾ ಕಾತ್‌ -360 2 DR 
ಚಿತ್ರ 19: ಕಂದಕ ದಿಣ್ಣೆ, 1, 2. 3 ಬಾಹ್ಮಾಕಾರ ಕಂದಕದ. ಅಡ್ಡ ಸೀಳು 4, ಅಖಂಡ 
ಬಾಹ್ಯಾಕಾರ ಕಂದಕದ ಉದ್ದಸೀಳು. 


ಕೂಲಿಯವರು ಮೊದಲು ಮಳೆ ಬಿದ್ದ ನಂತರ ಕಂದಕಗಳನ್ನು ಅಗೆಯುತ್ತಾರೆ. ಒಂದು 
ಅಥವಾ ಎರಡು ವಾರದಮೇಲೆ ದೊರಕುವ ಸಮಯ ಮತ್ತು ಕೂಲಿ ಸಿಬ್ಬಂದಿಯನ್ನು 
ಆಧರಿಸಿ ಕಂದಕದ ಶೇಕಡ 50 ಭಾಗವನ್ನು ಚಿತ್ರ 7 ರಲ್ಲಿ ತೋರಿಸಿದಂತೆ ಗುಡ್ಡೆ 
ಹಾಕಿದ ಮಣ್ಣಿನಿಂದ ತುಂಬುತ್ತಾರೆ. ಉಳಿದ ಮಣ್ಣನ್ನು ಕಂದಕದ ಉದ್ಧಕ್ಕೂ ನೆಟ್ಟಗೆ 
ರಾಶಿಹಾಕಿ ದಿಣ್ಣೆಯನ್ನು ಸರಿಪಡಿಸುತ್ತಾರೆ. 


91 


ಪುನರಾಭಿವೃದ್ಧಿ 


ಥೆಐಾಬಂಡ 


7೦೧ ೧೮ ಐಎ 
"Ben ಜಟ 


21 00001 


ಐಟಿ ಣೀಣ ಲಭ ಡಿ 


Hi 


೧೧೧% 
ಣಂ 


ಎ 


ಡಿ 


೧ 
ಇಲೆ ಶಲ 


288 


1 ಉಟಂಯದ sph x kGavecpo ಬರೀ 


ಜೀಬ೬ ೫೧೫ “ಕಲ ೦-89 ೧961 0೭ Gn 





ಭಾರತದಲ್ಲಿ ಸಾಮಾಜಿಕೆ ಅರಣ್ಯಶಾಸ್ತ್ರ 


92 


‘ROAM ಟೌ ಜೀರಾವೀಯಿ0900 ಉಳಿ : ಉಗ 
೨ನ ೧೫೮೫೧೮ vg ೮-9ಐಂ॥ ೧ €(61 ಣುಣ ny Ly shee chp (710ಂಇ 018೮ $ಇ 


:1೭ Rn 





ಪುನರಾಭವೃದ್ಧಿ 93 


ಬಿತ್ತುವಿಕೆ ಮತ್ತು ನೆಡುವಿಕೆ: ಕಂದಕಗಳ ಉದ್ದಕ್ಕೂ ಸಮಾನಾಂತರವಾಗಿ 
ಮತ್ತು ಅಂದವಾಗಿ ದಿಣ್ಣೆಗಳನ್ನು ನಿರ್ಮಿಸಿ, ಅವುಗಳ ಮೇಲೆ ಮಧ್ಯದ ಸಾಲಿನಲ್ಲಿ 
ಮತ್ತು ಕಂದಕದಕಡೆ ಮುಖ ಮಾಡಿರುವ ದಿಣ್ಣೆಯ ಮಧ್ಯ ಸಾಲಿನಲ್ಲಿ, ಉದ್ದಕ್ಕೂ 
ಬೀಜಗಳನ್ನು ಬಿತ್ತುತ್ತಾರೆ. ಕಂದಕಗಳಲ್ಲಿ ಅವಶ್ಯಕತೆಗೆ ತಕ್ಕಂತೆ ಯೂಕಲಿಪ್ಪಸ್‌, 
ಕ್ಯಾಸುರಿನ ಅಥವಾ ಸಿಸ್ಸು ಮರದ ಸಸಿಗಳನ್ನು ಮಳೆಗಾಲದ ಪ್ರಾರಂಭದಲ್ಲಿ ನೆಡುತ್ತಾರೆ 
(ಜಿತ್ರ 21). ದಿಣ್ಣೆಗಳ ಮೇಲೆ ಬಿತ್ತಿದ ಬೀಜಗಳು ಸರಿಯಾಗಿ ಮೊಳೆಯದಿದ್ದರೆ 
ಇನ್ನೊಂದು ಸಾರಿ ಬಿತ್ತಬೇಕು. ಕಂದಕಗಳಲ್ಲಿ ನೆಟ್ಟ ಸಸಿಗಳು ಸತ್ತರೆ ಹೊಸ ಸಸಿಗಳನ್ನು 
ಮಳೆಗಾಲದಲ್ಲಿ ಅವುಗಳ ಜಾಗದಲ್ಲಿ ನೆಡಬೇಕು. 
೫ ಕಳೆಕೀಳುವಿಕೆ ಮತ್ತು ಕೆರೆಯುವಿಕೆ: ಮಳೆಗಾಲದಲ್ಲಿ ಅಥವಾ ಮಳೆಗಾಲ 
ಮುಗಿದ ಕೂಡಲೇ ಒಂದು ಬಾರಿ ಕಳೆಕೀಳುತ್ತಾರೆ. ಕಳೆ ಕಡಮೆ ಇದ್ದರೆ ಕಂದಕದ 
ಸುತ್ತಮುತ್ತ 2 ಮಾ.ಅಗಲದ ಪ್ರದೇಶದಲ್ಲಿನ ಕಳೆಯನ್ನು ಕೆರೆದು ತೆಗೆಯುತ್ತಾರೆ. 


ನ ಎ 






$s 
Ki | A 
A 
ಗ್‌ ಕ್‌ 
fs —————— ಪಾರಾ ಸಾಕಾ ಹೈದ ರಾರಾ EE 77 ತತ ಗಾ ೂಂೂ ಜಾಣಾಂ ಜಟ್‌ 


ಚಿತ್ರ 22: ತ್ರಿಕೋಣಫಲಕ 


ಹೀಗೆ ಕೆರೆದು ತೆಗೆದ ಸ್ಮಳಗಳು ತೋಪಿನೊಳಗೆ ಬೆಂಕಿಯು ಹರಡದಂತೆ ಮತ್ತು ಪ್ರತಿ 
ಕಂದಕದಲ್ಲಿ ಮತ್ತು ದಿಣ್ಣೆಯಮೇಲೆ ಇರುವ ಸಸಿಗಳಿಗೆ ಧಕ್ಕೆ ಬರದಂತೆ ತಡೆಗಟ್ಟುತ್ತವೆ. 
ಮೇಯುವಿಕೆಯಿಂದ ರಕ್ಷಣೆ: ಈ ತೋವಪುಗಳಲ್ಲಿ ದನಕರುಗಳನ್ನು ಮೇಯಿಸು 
ವುದಕ್ಕೆ ಬಿಡಬಾರದು. ಆಗಾಗ ಬೆಳೆದ ಹುಲ್ಲನ್ನು ಕತ್ತರಿಸಿ ತೋಪಿನಿಂದ ಹೊರಕ್ಕೆ 
ಸಾಗಿಸಿ ದನಕರುಗಳಿಗೆ ಕೊಡಬಹುದು. ಕೆರೆದು ತೆಗೆದ ಕಳೆಯನ್ನು ಡಿಸೆಂಬರ್‌-ಜನವರಿ 
ತಿಂಗಳುಗಳಲ್ಲಿ ಸುಡುತ್ತಾರೆ. ತೋಪುಗಳ ಹೊರಗೆ ಮತ್ತು ಒಳಗೆ ಬೆಂಕಿತೆರವುಗಳನ್ನು 
೬ ಕಡಿದು, ಸುಟ್ಟಿ ಪಥಗಳನ್ನು ನಿರ್ಮಿಸುತ್ತಾರೆ. ಈ ತೋಪುಗಳಲ್ಲಿ ಐದು ವರ್ಷಗಳ 
"ವರೆಗೆ ದನ ಮೇಯಿಸುವುದನ್ನು ನಿಷೇಧಿಸಬೇಕು. ಯೂಕಲಿಪ್ಟಸ್‌ ತೋಪುಗಳಲ್ಲಿ 
ಮಾಡುವಂತೆ (ಈಗಾಗಲೇ ತಿಳಿಸಿದಂತೆ) ಒಬ್ಬ ಬೆಂಕಿಕಾವಲಿನವನನ್ನು ನೇಮಿಸಬೇಕು. 


ಅಧ್ಯಾಯ 11 


ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ 


ಭಾರತವು ವೈವಿಧ್ಯಮಯ ವಾಯುಗುಣವನ್ನು ಹೊಂದಿದೆ. ರಾಜಸ್ತಾನದ 
ಭಾಗವಫಿ ಮರುಭೂಮಿ ವಾಯುಗುಣವಿರುತ್ತದೆ. ಅಸ್ಸಾಮ್‌ ಮತ್ತು ಪ 
ಗಳು ಅತ್ಯಧಿಕ ಮಳೆ ಸುರಿಯುವ ಭಾಗಗಳಾಗಿವೆ. ತೇವಾಂಶಭರಿತ ಉ 
ಪ್ರದೇಶಗಳು, ಶೀತ ಪ್ರದೇಶದ € 


ಗಳು ಮತ್ತು ಮಧ್ಯಮದ ಮಿಶ್ರಿತ ದರ್ಜೆಯ ವಾಯುಗುಣವುಳ್ಳೆ ಭಾಗಗಳ 


ಕ 
ಳಃ 
ತ 
[ಈ 
೯) 
ಈ. 


ಇಟ್‌ 
ನಿ 
ವೈಜ್ಞಾನಿಕ ದಕ್ಷತೆಯ ಕೊರಳೆಯಿದ್ದರೂ ಸಹ ಭಾರತ 


ಹ 

ಟು 

[xe] 
ಅಧಿಕ ಸಂಖ್ಯೆಯಲ್ಲಿರಂವ್ರದು ಒಂದು ಹೆಮ್ಮಪಡಬೇಕಾದ ವಿಷಯ. ಏಷ್ಯಾ ಮತ್ತು 
ಯೂರೋಪಿನ ವನ್ಯಜಿಃವಿಗಳ ಪ್ರಭೇದಗಳು ಸಾಕಷ್ಟು ಅಧಿಕ ಸಂಖ್ಯೆಯಲ್ಲಿ ಇಲ್ಲಿ 


ವಾಸಿಸುತ್ತವೆ. ಆದ್ದಗಳಲ್ಲಿ ಜಿಂಕೆಯ ಎಂಟು ಪ್ರಭೇದಗಳು, ವನ್ಯ ಮೇಕೆಗಳ ಕೆಲವು 
ಪ್ರಭೇದಗಳು, ಬೇರಾವ ದೇಶದಲ್ತಿರುವುದಕ್ಕಿಂತಲೂ ಅಧಿಕ ಸಂಖ್ಯೆಯ ಬೆಕ್ಕಿನ 
ತಳಿಗಳೂ, ಏಷ್ಯಾದ ಸಿಂಹ, ಭಾರತದ ಆನ್ಲೆ ಒಂದು ಕೊಂಬುಳ್ಳೆ ಖಡ್ಗಮೃಗ 
ಇತ್ಯಾದಿಗಳೂ ಸೇರಿವೆ. 


ವನ್ಯಜೀವಿಗಳು ಎಂದರೇನು ? 
ಭಾರತದ ವನ್ಮಜೀವಿಗಳ ಸಂಸ್ಥೆಯ (1.B.W.L.) ತಜ್ಞರ ಸಮಿತಿಯು, "ವ A 


ಜೀವಿಗಳು" ಎಂದರೆ ದೇಶದಲ್ಲಿನ ಸಂಕದ ಎಲ್ಲ ಪ್ರಾಣಿಗಳು ಮತ್ತು ಸಸ್ಯಸಂಪತ್ತು 
ಎಂದು ವಿವರಿಸಿದ್ದಾರೆ. ವನ್ಯಜೀವಿ ಸಂರಕ್ಷಣೆಯ 1972ರ ಕಾನೂನಿನಲ್ಲಿ ವನ್ಶಜೀವಿ 
ಗಳು ಎಂದರೆ, ಯಾವುದೇ ಪ್ರಾಣಿ, ದುಂಬಿಗಳು, ಬಣ್ಣದ ಚಿಟ್ಟೆ ಕೈಗಳು, ವಲ್ಕವಂತ 
ಪ್ರಾಣಿಗಳು, ಮಾನು, ಪತಂಗಗಳು, ಹಾಗೂ ಜಲ ಮತ್ತು ಭೂಸಸ್ಯಗಳೆ ಸಹಿತವಾಗಿ 
ಆದ ಸ್ವಾಭಾವಿಕ ನೆಲೆಯ ಯಾವುದೇ ಭಾಗ ಎಂದು ನಿರ್ಧರಿಸಲಾಗಿದೆ. 


ವನ್ಯಜೀವಿಗಳ ಕ್ಷೀಣತೆಗೆ ಕಾರಣಗಳು 


19ನೇ ಶತಮಾನದಲ್ಲಿ ಭಾರತ ದೇಶವು ವನ್ಯಜೀವಿಗಳ ಸಂಖ್ಯೆ ಮತ್ತು ತಳಿಗಳಲ್ಲಿ 
ಅತ್ಯಂತ ಸಂಪದ್ಭರಿತ ದೇಶವಾಗಿತ್ತು. ಭಾರತ ದೇಶದ ಅನೇಕ ರಾಜ್ಯಗಳ ಅರಸರು 


ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ 85 


ವಾಗಿ ತಮ್ಮ ರಾಜ್ಯಗಳ ಎಲ್ಲ ಕಾಡುಗಳಲ್ಲಿ ಸ್ವೇಚ್ಛೆಯಾಗಿ ಬೇಟೆಯಾಡಲು 
ಹಕ್ಕನ್ನು ಪಡೆದಿದ್ದು ಆ ದಿನಗ: ಳಲ್ಲಿ ಆನಂದದಿಂದ ಬೇಟಿಯಾಡಿದರು. ಅನೇಕ ರಾಜ್ಯ 
ಗಳಲ್ಲಿ ಹುಲಿಗಳಿದ್ದ ಅಂಕಣಗಳಲ್ಲಿ ಮತ್ತು ಅಭಿಯಾರ್ಯ್ಯೂಗಳಲ್ಲಿ ಅಡೆತಡೆಯಿಲ್ಲದೆ 
ನಿರ್ದಾಕ್ಷಿಣ್ಯವಾಗಿ ವನ್ಮಮೃಗಗ:ನನ್ನು ನಾಶ ಮಾಡಿದರು. ಈ ಅರಸಿರಲ್ಲಿ ಕೆಲವರು 
ವನ ಜೀವ ಆಶ್ರಯೌ ನ: ನಗಳನ್ನೂ ಬಿಡಲಿಲ್ಲ... ಸ್ಥಳಿಯ ಮತ್ತಾ ಪರದೇಶದ 
ಅತ್ಯುಚ್ಚ ಗೌರವಾನ್ವಿ ತರು. ವ.ಶ್ರು ಸೇನೆಯ ಸಿಬ್ಬಂದಿ ಯವರೂ ಸಹ ಅಧಿಕ ಪ್ರಮಾಣ 
ದಲ್ಲಿ ಬೇಟೆಯಾಡಿದರು. ಮೇಲೆ ಹೇಳಿದ ಕಾರಣಗಳಲ್ಲದೆ ಬೇಟೆ ನಿಯಮಗಳನ್ನು ಲ್ರ 
ಅತ್ಯಧಿಕ ಪ್ರಮಾಣದನ್ಲಿ ಕಳ ಬೇಟೆಯಾಡಿ ಆನೇಕ ಪ್ರಾಂತ್ಯಗಳನ್ಲಿ ತ್ತು ರಾಜ್ಯಗಳ 
ವ ಪ್ರಾಣಗಳನ್ನು ನಾಶಮಾಡಿದರು. ಎರಡನೆಯ ಮಹಾಯುದ ದೆ ಸಮಯದ 


po 


(| 


ಲ್ಲ 6 hs 
ಯಾಜಿ ಶು. ವೇಗವಾಗಿ ಕ್ರಮಿಸುವ ವಾಹನಗಳು ಮತ್ತು ಕಣ್ಣು ಕೋರೈಸುವ 
ಪ್ರಜ್ವಲಿತ ದೀಪಗಳಿಂದಾಗಿ ವಂಹಾಪೂತಮಾಗಲು ಕಾರಣವಾಯಿತು. ಜನಸಂಖ್ಯೆಯ 


ಹೆಚ್ಚಳ, ಶೀಘ್ರಗತಿಯ ಕೈಗಂರಕೇಕರಣ, ಕೃಷಿಯ ವಿಸ್ತರಣೆ, ಜಲವಿದ್ಯುತ್‌ ಆಗಾರ 
ಗಳ ನಿಮ್ಮ೯ಣ ಮತ್ತು ನೀರಾವರಿ ನೋಜನೆಗಳುದಾಗಿ, ಅನೇಕ ವನ್ಯಪ್ರಾಣಿಗಳ 
ಜೀವನವು ಆಂತ್ಮಗೊಂಡಿತು. ಕೀಟನಾಶಕಗಳ ಉಪಯೋಗ, ಅತಿಯಾಗಿ ಅರಣ್ಯ 
ಗಳಲ್ಲಿ ಮೇಯಿಸುವಿಕೆ ಮತ್ತು ದೊಡ್ಡ ಕಾಡ್ಲಿಚ್ಚುಗಳು ಆನೇಕ ಬಗೆಯ ವನ್ಯಜೀವಿಗಳ 
ಅವನತಿಗೆ ಇನ್ನೂ ಹೆಚ್ಚಿನ ಕಾರಣವಾದವು. ವನ ಜೀವಿಗಳ ಮಹತ್ವದ ಮತ್ತು ಉಪ 
ಯೋಗದ ಬಗ್ಗೆ, ನಮ್ಮ ದೇಶದಲ್ಲಿ ಸರಿಯಾದ ಅರಿವಿಲ್ಲದುವೇ ಇದಕ್ಕೆ ಕಾರಣ, 
ಸೂಕ್ತ ಕಾನೂನುಗಳ ಳು ಮತ್ತು ಆಡಳಿತ ಕ್ರಮಗಳನ್ನು ಕೈಕೊಂಡು ವನ್ಯಜೀವಿಗಳ ನಾಶ 
ವನ್ನು ತಡೆಯುವ ಪ್ರಯತ್ನ ಗಳೂ ನಡೆಯಲಿಲ್ಲ. 


[ 
ಟೆ 


ನಿರ್ನಾಮವಾದ ಮತ್ತು ಅಪಾಯಕ್ಕೊಳಗಾದ ಪ್ರಭೇದಗಳು 

ಬೇಟೆಗಾರರು ಹೆಚ್ಚು ಹೆಚ್ಚಾಗಿ ಅಪಮಾರ್ಗಗಳಿಂದ ಬೇಟಿಯಾಡಿದ್ದರಿಂದ 
ಮತ್ತು ಬೆಳೆಗಳ ರಕ್ಷಣೆಗಾಗಿ ಬಂದೂಕು ಪರವಾನಗಿ(ಲೈ ಸನ್ನು)ಗಳನ್ನು ಬಹಳ ಸಡಿಲ 
ವಾಗಿ ಕೊಟ್ಟೆ ದ್ದ ರಿಂದ ವನ್ಯಪಾ ಸ್ಯಣಿಗಳ ನಾಶವು ವರ್ಧಿಸಿತು. ಇದರ : ಫಲವಾಗಿ ಕೆಲವು 
ಪ್ರಭೇದಗಳು ಸಂಪೂರ್ಣವಾಗಿ “ನಿರ್ನಾಮವಾದವು ಮತ್ತು ಇನ್ನು ಕೆಲವು ಪೂರ್ತಿ ನಾಶ 
ಹೊಂದುವ ಮಟ್ಟವನ್ನು ಮುಟ್ಟಿದವು. 

ಭಾರತದಲ್ಲಿ ನಿರ್ನಾಮವಾದ ಎರಡು ಮುಖ್ಯ ಪ್ರಭೇದಗಳು ಈ ಕೆಳಗಿನಂತಿವೆ ; 
(1) ಭಾರತದ ಚಿರತೆ ಅಥವಾ "ಹಂಟಿಂಗ್‌ ಲೆಪರ್ಡ್‌' 

ಇದು ಸುಮಾರು ಮೂರು ದಶಕಗಳಿಂದ ನಿರ್ನಾಮವಾಗಿದೆ. ಪ್ರಾಣಿ ಸಂಗ್ರಹಾ 
ಲಯ ಮತ್ತಾ ಬೇರೆ ಸಂರಕ್ಷಿತ ಸ್ಥಳಗಳಲ್ಲಿ ಹೊರತು, ಇದು ಕಾಡಿನಲ್ಲಿ ಎಲ್ಲಿಯೂ 
ಕಂಡುಬರುವುದಿಲ್ಲ. 


96 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


(2) ಸುಂದರ ಚಿನ್ನಿನ ಎರಡು ಕೋಡುಳ್ಳ ಖಿಡ್ಲಮ್ಮಗ 


ಇದೂ ಸಹ ಪ್ರಾಣಿ ಸಂಗ್ರಹಾಲಯ ಮತ್ತು ಬೇರೆ ಸಂರಕ್ಷಣೆ ಸ್ಥಳಗಳನ್ನು 
ಬಿಟ್ಟರೆ ಕಾಡಿನಲ್ಲಿ ಎಲ್ಲಿಯೂ ಕಂಡುಬರುವುದಿಲ್ಲ. 

ಅನೇಕ ವನ್ಯಮೃಗಗಳ ಪ್ರಭೇದಗಳು ನಿರ್ನಾಮದ ಅಂಜ್ಯಲ್ಲಿವೆ; ಅವುಗಳಲ್ಲಿ 
ಕೆಲವನ್ನು ಈ ಕೆಳಗಡೆ ಕೊಟ್ಟಿದೆ : 

ಮೃಗಗಳಲ್ಲಿ : (1) ಭಾರಳದ ಅಥವಾ ಏಷ್ಯಾದ ಸಿಂಹ, (2) ಒಂದು ಕೋಡಿನ 
ಖಡ್ಗಮ್ಮಗ, (3) ಕಾಶ್ಮೀರದ ಸಾರಂಗ, (4) ಕಾಡು ಕತ್ತೆ, (5) ಮಾನು ಹಿಡಿಯುವ 
ಬೆಕ್ಕು, (6) ಹಿಮದ ಚಿರತೆ, (7) ಹುಲಿ, (8) ತೋಳ ಮುಂತಾದವು. ಪಕ್ಷಿಗಳಲ್ಲಿ : 
(1) ಭಾರತದ ದೊಡ್ಡ ಬಸ್ಟಾರ್ಡ್‌, (2) ಸೈಬೀರಿಯಾದ ಬಕಪಕ್ಷಿ, (3) ಗುಲಾಬಿ 
ಬಣ್ಣದ ತಲೆಯ ಬಾತುಕೋಳಿ (4) ಬಿಳಿ ರೆಕ್ಕೆಯ ಮರ ಬಾತುಕೋಳಿ, ಇತ್ಯಾದಿ. 
ಉರಗ ವರ್ಗಗಳಲ್ಲಿ: (1) ಅಳಿವೆಯ ಮೊಸಳೆ ಮತ್ತು (2) ಫೇರಿಯಲ್‌, 

ಸಾಧಾರಣವಾಗಿ ವನ್ಮಪ್ರಾಣಿಗಳು ಕ್ರಮೇಣ ವಿರಳವಾಗುತ್ತಿದ್ದು, ಅನೇಕ ಕಾಡು 
ಗಳಲ್ಲಿ ಕಂಡುಬರುವುದೇ ಇಲ್ಲ. 1972ನೆಯ ವನ್ಯಜೀವಿ ಸಂರಕ್ಷಣಾ ಕಾನೂನಿನಲ್ಲಿ 
ತಿಳಿಸಿರುವಂತೆ ಸಾಧಾರಣವಾಗಿ ಈ ವನ್ಯಪ್ರಾಣಿಗಳು ಕೆಳಗಿನ ನಾಲ್ಕು ಪ್ರದೇಶಗಳಲ್ಲಿ 
ಕಂಡುಬರುತ್ತವೆ: (1) ರಾಷ್ಟ್ರೀಯ ಉದ್ಯಾನಗಳು, (2) ಅಭಯಾರಣ್ಯಗಳು, (3) 
ವನ್ಮಜೀವಿಗಳಿಗಾಗಿ ಮಾಸಲಿಟ್ಟ ಪ್ರದೇಶಗಳು ಮತ್ತಾ (4) ನಿಷಿದ್ಧ ಅರಣ್ಯಗಳು. ಈ 
ಎಲ್ಲ ಪ್ರದೇಶಗಳು ಅರಣ್ಯಗಳಲ್ಲಿಯೇ ಅಡಗಿವೆ ಮತ್ತು ಅವುಗಳನ್ನು ಜನಸಮಂ 
ದಾಯಕ್ಕೆ ಫಲಕಾರಿಯಾಗುವಂತೆ ನಿರ್ವಹಿಸಬೇಕಾಗಿದೆ. ಇದರ ಜೊತೆಗೆ ವನ್ಯಪ್ರಾಣಿ 
ಗಳು ಮತ್ತು ಸಸ್ಯಸಂಪತ್ತಿನ ನೈಸರ್ಗಿಕ ಸಮತೋಲನವನ್ನು ಕಾಪಾಡಿಕೊಂಡು ಬರಲು 
ಮತ್ತು ಅವುಗಳು ಅಭಿವೃದ್ಧಿಯಾಗುವಂತೆ ಮಾಡಲು ಸರಿಯಾದ ರಕ್ಷಣೆ ಒದಗಿಸಬೇಕು. 


ರಾಷ್ಟ್ರೀಯ ಉದ್ಯಾನಗಳು ಮತ್ತು ಅಭ್ಯಯಾರಣ್ಮಗಳು 

ವನ್ಯಪ್ರಾಣಿಗಳು ಮೇಲಿನ ಪರಿಚ್ಛೇದದಲ್ಲಿ ತಿಳಿಸಿದ ನಾಲ್ಕು ಪ್ರದೇಶಗಳಲ್ಲಿವೆ. 
ಕೆಲವು ದೊಡ್ಡ ನಗರಗಳ ಮೃಗ ವನಗಳು ಅಥವಾ ತೋಟಗಳು, ಜಿಂಕೆ ಉದ್ಯಾನವನಗಳು 
ಮತ್ತು ಸಫಾರಿ ಉದ್ಯಾನ ವನಗಳಲ್ಲಿ, ಕೆಲವು ಪ್ರಭೇದಗಳನ್ನು ಅತಿ ಸ್ವಲ್ಪ ಸಂಖ್ಯೆಯಲ್ಲಿ 
ಪೋಷಿಸಲಾಗಿದೆ. ಒಂದು ಸಫಾರಿ ಉದ್ಯಾನವನವು ಹೈದರಾಬಾದಿನಲ್ಲಿಯೂ, 
ಇನ್ನೊಂದು ಮುಂಬಯಿಯ ಹತ್ತಿರ ಬೋರಿವಿಲಿಯಲ್ಲಿಯೂ ಇದೆ. ಕರ್ನಾಟಕದಲ್ಲಿ 
ಒಂದು ಲಕ್ಷ ಅಥವಾ ಅದಕ್ಕೂ ಹೆಚ್ಚು ಜನಸಂಖ್ಯೆಯುಳ್ಳ ನಗರಗಳಲ್ಲಿ ಮಕ್ಕಳ ಮೃಗಾ 
ಲಯವನ್ನು ಸ್ಥಾಪಿಸಬೇಕೆಂಬ ಸಲಹೆ ಇತ್ತು. ಅದರ ಪ್ರಕಾರ 1974ರಲ್ಲಿ ಗದಗಿನಲ್ಲಿ 
ಒಂದು ಮಕ್ಕಳ ಪ್ರಾಣಿ ಸಂಗ್ರಹಾಲಯ ಪ್ರಾರಂಭವಾಯಿತು. ಕರ್ನಾಟಕದ ಮೈಸೂರಿ 
ನಲ್ಲಿರುವ ಒಂದು ಮೃಗಾಲಯವಲ್ಲದೆ, ಬೆಂಗಳೂರಿನ ಹತ್ತಿರ ಬನ್ನೇರುಘಟ್ಟದಲ್ಲಿ 


ವನ್ಮಜೀವಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ 91 


ಓಂದು ರಾಷ್ಟ್ರೀಯ ಉದ್ಯಾನವನ ಮತ್ತು ಧಾರವಾಡ, ಗುಲ್ಬರ್ಗ, ಸಿರಸಿಗಳಲ್ಲಿ 
ಒಂದೊಂದು ಸಣ್ಣ ಮೃಗಾಲಯಗಳಿವೆ. 
ಭಾರತದಲ್ಲಿ ಈಗ 126 ಅಭಯಾರಣ್ಯಗಳು ಮತ್ತು 5 ರಾಷ್ಟ್ರೀಯ ಉದ್ಯಾನ 


ಗಳು ಇವೆ. 


ಇಷ್ಟಲ್ಲದೆ 40 ಹೊಸ ಅರಣ್ಯ ಪ್ರದೇಶಗಳಲ್ಲಿ ಬೇಟೆಯಾಡದಂತೆ ನಿಷೇಧಿ 
ಸುವ ಯೋಜನೆ ಇದೆ. 


ವಿವಿಧ ರಾಜ್ಯಗಳಲ್ಲಿ ಹೆಸರುವಾಸಿಯಾದ ಅಭಯಾರಣ್ಯಗಳು ಅಥವಾ ರಾಷ್ಟ್ರೀಯ 
ಉದ್ಯಾನಗಳ ಒಂದೆರಡು ಉದಾಹರಣೆಗಳನ್ನು ಕೋಷ್ಟಕ 5ರಲ್ಲಿ ಕೊಟ್ಟಿದೆ. 


ರಾಜ್ಯದ ಹೆಸರು 
ಅಸ್ಲಾಮ್‌ 
ಬಂಗಾಳ 
ಬಿಹಾರ 
ಗುಜರಾತ್‌ 
ಕಾಶ್ಮೀರ 


ಕೇರಳ 
ತಮಿಳುನಾಡು 
ಮಧ್ಯಪ್ರದೇಶ 


ರಾಜಸ್ಥಾನ 


ಉತ್ತರ ಪ್ರದೇಶ 


ಕೋಷ ಕ 5 


ಅಭಯಾರಣ್ಯ ಅಥವಾ 
ರಾಷ್ಟ ಯ ಉದ್ಯಾನ 


1) ಮಾನಾಸ್‌ 
(ಉತ್ತರ ಕಾಮರೂಪ ಜಿಲ್ಲೆ) 


2) ಕಾಜಿರಂಗ ರಾಷ್ಟ್ರೀಯ ಉದ್ಯಾನ 


ಜಲಪಾಯಿಗುರಿ ಜಿಲ್ಲೆ 


ಹಜಾರಿಬಾಗ್‌ ರಾಷಿ ಯ ಉದ್ಯಾನ 


ಗಿರ್‌ ಆರಣ್ಯ 
ದೇಚಿಗಾಂ ಅಭಯಾರಣ್ಯ 


ಪೆರಿಯಾರ್‌ ಅಭಯಾರಣ್ಯ 


1) ಮುದುಮಲೈ 


2) ವೇಡನ್‌ ಕಾಂಗಲ್‌ 


1) ಶಿವಪುರಿ ರಾಷ್ಟ್ರೀಯ ಉದ್ಯಾನ 


2) ಕನ್ನಾ ರಾಷ್ಟ್ರೀಯ ಉದಾನ 


ತರೋಬ ರಾಷ್ಟ್ರೀಯ ಉದ್ಯಾನ 
ಭರತ್‌ಪುರ (ಕಿಯೋಲ ಗಾನ) 
ಪಕ್ಷಿಧಾಮ 

1) ರಾಜಾಜಿ ಅಭಯಾರಣ್ಯ 
2) ಚಂದ್ರಪ್ರಭಾ ಅಭಯಾರಣ್ಯ 


3) ಕಾರ್ಬೆಟ್‌ ರಾಷ್ಟ್ರೀಯ ಉದ್ಯಾನ 


ಎಎಧ ರಾಜ್ಯಗಳಲ್ಲಿಯ ರಾಷ್ಟ್ರೀಯ ಉದ್ಯಾನಗಳು 


ಷರಾ 


ಕಾಡುಕೋಣ ಮತ್ತು 
ಖಡ್ಗಮ್ಮಗಗಳಿಗೆ ಪ್ರಸಿದ್ಧಿ 
ಖಡ್ಗಮೃಗಗಳಿಗೆ ಪ್ರಸಿದ್ಧಿ 
ಖಡ್ಗಮೃಗಗಳಿಗೆ ಪ್ರಸಿದ್ದಿ 

nw ಲ" 
ಖಿಡ್ಲಮೃಗಗಳಿಗೆ ಪ್ರಸಿದ್ದಿ 

nw ಅ 
ಭಾರತದ ಸಿಂಹಕ್ಕೆ ಪ್ರಸಿದ್ಧಿ 
ಕಾಶ್ಮೀರದ ಸಾರಂಗಗಳಿಗೆ 
ಹೆಸರುವಾಸಿ 
ಆನೆ ಮತ್ತು ಕಾಡುಕೋಣಗಳಿಗೆ 
ಪ್ರಸಿದ್ಧಿ 
ಆನೆ ಮತ್ತು ಕಾಡುಕೋಣಗಳಿಗೆ 
ಪ್ರಸಿದ್ಧಿ 
ಪಕ್ಷಿಧಾಮ 
ಚಿಂಕಾರಗಳಿಗೆ ಹೆಸರುವಾಸಿ 


ಜೌಗು ಜಿಂಕೆ, ಹುಲಿ, ಕಾಡು 
ಕೋಣಗಳಿಗೆ ಪ್ರಸಿದ್ಧಿ 


ಹುಲಿಗೆ ಹೆಸರುವಾಸಿ 

ಅನೇಕ ಪ್ರಭೇದದ ಪಕ್ಷಿಗಳಿಗೆ 
ಪ್ರಸಿದ್ಧ 

ಬೇರೆ ಕಡೆಯಿಂದ ತಂದು ಬಟ 
ಸಿಂಹಗಳಿಗೆ ಪ್ರಸಿದ್ಧಿ 


ಅನೆ ಮತ್ತು ಹುಲಿಗೆ 
ಹೆಸರುವಾಸಿ 


98 ಭಾರತದಲ್ಲಿ ಸಾಮಾಜಿಕ ಅರಣ್ಯ ಕಾಸ್ತ್ಯ 


ಕರ್ನಾಟಕದಲ್ಲಿರುವ ಮುಖ್ಯವಾದ ಅಭಯಾರಣ್ಯಗಳಲ್ಲಿ ಮೃಸೂರು ಜಿಲ್ಲೆಯ 
ಬಂಡೀಪ್ತರ (ಇದು ಮುದುಮಲೈ ಅಭಯಾರಣ್ಯದೊಡನೆ ಹೊಂದಿಕೊಂಡಿದೆ). 
ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ಮತ್ತು ಕೊಡಗು ಜಿಲ್ಲೆಯ ನಾಗರಹೊಳೆ ಮುಖ್ಯ 
ವಾದುವು. ಪಕ್ಷಿಧಾಮಗಳಲ್ಲಿ ಮೈಸೂರು ಜಿಲ್ಲೆಯ ರಂಗನತಿಟ್ಟು ಸುಪ್ಪಸಿದ್ಧವಾದುದು. 
ಈ ವನ್ಯಮೃಗಧಾಮಗಳಲ್ಲಿ ಮುಖ್ಯವಾದ ಪ್ರಾಣಿಗಳೆಂದರೆ ಆನೆ, ಹುಲಿ, ಕಾಡುಕೋಣ, 
ಚುಕ್ಕೆಯ ಜಿಂಕೆ, ಕಡವೆ ಮುಂತಾದುವು. 


ರಾಷ್ಟ್ರೀಯ ವ್ಯವಸಾಯ ಮಂಡಲಿಯು ವಿವಿಧ ಜೀವಿ ಪರಿಸ್ಥಿತಿ ಸಂಬಂಧವಿರುವ 
ಆರಣ್ಯ ಪ್ರದೇಶದ ಶೇಕಡಾ 4ರಷ್ಟನ್ನು ವನ್ಮಪ್ರಾಣಿಗಳೂ ಸೇರಿದಂತೆ ನಿಸರ್ಗದ ಬೆಳ 
ವಣಿಗೆಗೆ ಮಾಸಲಿಡಬೇಕೆಂದು ಶಿಫಾರಸು ಮಾಡಿದೆ. ಈಗ ಇರುವ 16 ಬಗೆಯ 
ಕಾಡುಗಳಲ್ಲಿ ನಾಲ್ಕರಲ್ಲಿ ವನ್ಯಜೀವಿಧಾಮಗಳೇ ಇಲ್ಲವಾದುದರಿಂದ, ಈ ನಾಲ್ಕು 
ಬಗೆಯ ಅರಣ್ಯಗಳಲ್ಲಿ ಧಾಮಗಳನ್ನು ಏರ್ಪಡಿಸಲು ಶಿಫಾರಸು ಮಾಡಲಾಗಿದೆ. ವನ್ಯ 
ಜೀವಿಧಾಮ, ರಾಷ್ಟ್ರೀಯ ಉದ್ಯಾನ ಇತ್ಯಾದಿಗಳೇ ಅಲ್ಲದೆ ಅರಣ್ಯದಲ್ಲಿ ಕೆಲವು ಸ್ಥಳ 
ಗಳನ್ನು ಬೇಟೆಗಾಗಿ ಕಾಯ್ದಿರಿಸಬೇಕು. ಇಂತಹ ಸ್ಥಳಗಳನ್ನು ಸರಿಯಾಗಿ ವಿಭಾಗಿಸಿ, 
ಸೂಕ್ತ ಸ್ಥಳಗಳಲ್ಲಿ ಬೇಟೆಯಾಡಲು ಅನುಕೂಲವಾಗುವಂತೆ ಆ ಸ್ಥಳಗಳಲ್ಲಿ 
ಸಾಕಷ್ಟು ಪ್ರಾಣಿಗಳಿರಬೇಕು. ಬೇಟೆಯ ವೇಳೆಯಲ್ಲಿ ಅವುಗಳಿಗೆ ತಪ್ಪಿಸಿಕೊಳ್ಳ ಕೈಲು 
ಸೂಕ್ತದಾರಿಗಳು ಮತ್ತು ಆಶ್ರಯ ಇರಬೇಕು. ವನ್ಯಜೀವಿ ಸಂರಕ್ಷಣೆಯಲ್ಲಿ 
ಗಮನದಲ್ಲಿಟ್ಟುಕೊಳ್ಳಬೇಕಾದ ಎರಡು ಅತಿ ಮುಖ್ಯವಾದ ಅಂಶಗಳೆಂದರೆ : 
ಬಗೆಬಗೆಯ ವನ್ಮಪ್ರಾಣಿಗಳು ಮತ್ತು ಅವುಗಳ ಸಂಖ್ಯೆಯಲ್ಲಿ ಏರುಪೇರು ಆಗದಂತೆ 
ನೋಡಿಕೊಳ್ಳುವುದು, ಸಸ್ಮಾಹಾರಿಗಳಿಗೂ, ಮಾಂಸಾಹಾರಿಗಳಿಗೂ ಇರುವ ಸಮ 
ತೋಲನವನ್ನು ಕಾಪಾಡಿಕೊಂಡು ಬರಲು ಅವುಗಳಿಗೆ ಆಹಾರ ಮತ್ತು ಆಶ್ರಯ 
ದೊರಕುವಂತೆ ನಿರ್ವಹಿಸಬೇಕು. ಪ್ರತಿಯೊಂದು ಬೇಟೆಯಾಡುವ ತಾಕಿನಲ್ಲಿ ಆಗಾಗ್ಗೆ 
ವನ್ಮಮೃಗಗಳ ಎಣಿಕೆಯನ್ನು ಮಾಡಬೇಕು ಮತ್ತು ಬೇಟೆಗೆ ನಿಗದಿಪಡಿಸಿದ ತಳಿ 
ಸಂಖ್ಯೆಯ ಪ್ರಮಾಣವು ಅವುಗಳ ವಂಠಾಭಿವೃದ್ಧಿಯ ಮಟ್ಟಕ್ಕಿಂತ ಕಡಮೆ ಇರಬೇಕು. 
ಬೇಟೆಯಾಡಲು ನಿಗದಿಪಡಿಸಿದ ಸಂಖ್ಯೆಯನ್ನು ಮಾರದಿದ್ದಲ್ಲಿ ಪ್ರತಿಯೊಂದಂ ತಳಿಯಂ 
ಸಂಖೈಯಲ್ಲಿ ಏರುಪೇರು ಆಗುವುದಿಲ್ಲ. 


ಪ್ರಯೋಜನಗಳು 


ದಕ್ಷವಾಗಿ ನಿರ್ವಹಿಸುವ ವನ್ಯಪ್ರಾಣಿ ಸ್ಮಾವರಗಳಿಂದಾಗುವ ಪ್ರಯೋಜನಗಳು 
ಎರೆಡು ಬಗೆ ಇವೆ. `ಅವು: (1) ಆರ್ಥಿಕ ಉಪಯೋಗಗಳು ಮತ್ತೂ (2) ಆರ್ಥಿಕ 
ವಲ್ಲದ ಉಪಯೋಗಗಳು, ಬೇಟೆ, ಕ್ರೀಡೆ, ಚಿತ್ರೀಕರಣ, ಸಿನಿಮಾ ತಯಾರಿಕೆ, ಮಾಂಸಾ 
ಹಾರ, ಚರ್ಮ, ತುಪ್ಪಟ, ಕೋಡು, ಎಲುಬು, ದಂತ ಇತ್ಯಾದಿಗಳು ಮೊದಲನೆಯ 


ವನ್ಮಜೀವಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ 99 


ಗುಂಪಿಗೆ ಸೇರಿದವು. ಆರ್ಥಿಕವಲ್ಲದ ಪ್ರಯೋಜನಗಳಲ್ಲಿ ವೈಜ್ಞಾನಿಕ, ಮನೋರಂಜನೆ, 
ಪ್ಪಾಕೃತಿಕ, ವಿದ್ಯಾರ್ಜನೆ, ಸೌಂದರ್ಯೋಪಾಸನೆ ಮತ್ತು ಸಾಂಸ್ಕೃತಿಕ ಉಪಯೋಗಗಳು 
ಅಡಕವಾಗಿವೆ. 


ಹುಲಿಯೋಜನೆ 


ಭಾರತದೇಶವು ಹುಲಿಗಳಿಗೆ ಬಹಳ ಪ್ರಸಿದ್ಧವಾದ ದೇಶವಾಗಿತ್ತು ; ಅದರೆ, 
ಸುಮಾರು ನಾಲ್ಕು ದಶಮಾನಗಳಿಂದ ಇವುಗಳ ಸಂಖ್ಯೆ ಬಹಳ ಇಳಿಮುಖವಾಯಿತು. 
ಇದನ್ನು ಮನಗೊಂಡು, 1973-74 ನೇ ಇಸವಿಯಲ್ಲಿ ಕೇಂದ್ರ ಸರಕಾರ "ಹುಲಿ 
ಯೋಜನೆ'ಯನ್ನು ಜಾರಿಗೆ ತಂದಿತು. ಈ ಯೋಜನೆಯ ಉಬ್ಬೇಶಗಳೆಂದರೆ: 
(1) ಹುಲಿಗಳ ಸಂತಾನವನ್ನು ಸಂರಕ್ಷಿಸುವುದು ಮತ್ತು (2) ಒಂದು ಮಿತಿಯಲ್ಲಿ 
ಅವುಗಳ ವಂಶಾಭಿವೃದ್ಧಿ ಆಗುವಂತೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವುದು. ಈ 
ಯೋಜಸೆಂಹಿನ್ನು ಕೆಳಗೆ ನಮೂದಿಸಿರುವ ಅಭಯಾರಣ್ಯಗಳಲ್ಲಿ ಜಾರಿಗೆ ತರುತ್ತಿದ್ದಾರೆ: 

1) ಮಾನಾಸ್‌ ಅಭಯಾರಣ್ಯ (ಅಸ್ಸಾಮ್‌) 

2) ಪಲಮಾವು ಅಭಯಾರಣ್ಯ (ಬಿಹಾರ್‌) 

3) ಬಂಡೀಪುರ ಮತ್ತು ಮುದುಮಲೈ (ಕರ್ನಾಟಕ ಮತ್ತು ತಮಿಳುನಾಡು) ' 

4) ಮೇಲ್ಸಾಟ್‌ ಪ್ರದೇಶ (ಮಹಾರಾಷ್ಟ್ರ) 

5) ಕನ್ನಾರಾಷ್ಟ್ರೀಯ ಉದ್ಯಾನ (ಮಧ್ಯಪ್ರದೇಶ) 

6) ಸಿಂಪ್ಲಿಪಾಲ್‌ ಗುಡ್ಡಗಳು (ಓರಿಸ್ಸಾ) 

7) ರತ್ನಂಬೋರ್‌ ಅಭಯಾರಣ್ಯ (ರಾಜಸ್ಥಾನ) 

8) ಕಾರೈಟ್‌ ರಾಷ್ಟ್ರೀಯ ಉದ್ಯಾನ (ಉತ್ತರಪ್ರದೇಶ) 

9) ಸುಂದರ್‌ಬನ್ಸ್‌ (ಪಶ್ಚಿಮ ಬಂಗಾಳ) 


ಕಳ್ಳಬೇಟೆ ತಡೆಯುವಿಕೆ 


ಅಕ್ರಮ ಬೇಟೆಗಾರರು ವನ್ಯಪ್ರಾಣಿಗಳನ್ನು ಆರಣ್ಯಗಳಲ್ಲಿ ಮತ್ತು ಹೊರಗಡೆ 
ವೇಗವಾಗಿ ಚಲಿಸುವ ವಾಹನಗಳು, ಶಕ್ತಿಯುತ ಕೃತಕ ದೀಪಗಳು ಮತ್ತು ಮರಣಾಂತಕ 
ಆಯುಧಗಳನ್ನು ಉಪಯೋಗಿಸಿ ಮರ್ದನ ಮಾಡುತ್ತಾರೆ. ಫಾಲಿಡಾಲ್‌ ಮುಂತಾದ 
ಪಾಷಾಣಗಳೆನ್ನೂ ಸಹ ಉಪಯೋಗಿಸಿ ಮೃಗಗೆಳನ್ನು ನಾಶಮಾಡುತ್ತಾರೆ. ಇಂತಹ 
ವಿವೇಚನಾರಹಿತ ಮರ್ದನೆಯನ್ನು ತಡೆಹಿಡಿಯಬೇಕು. ಅತಿ ಶೀಘ್ರವಾಗಿ ಮತ್ತು 
ಮುಖ್ಯವಾಗಿ ವನ್ಯಜೀವಿ ಪಡೆಯ ಸಂಖ್ಯಾಬಲವನ್ನು ಪ್ರತಿಯೊಂದು ರಾಜ್ಯದಲ್ಲೂ 
ಸೂಕ್ತವಾಗಿ ವೃದ್ಧಿಪಡಿಸಬೇಕು. ಈ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳಾದ 
ಪಂಚಾಯತಿಗಳ ಸೆಹಾಯವನ್ನು ಪಡೆಯಬೇಕು. ಸಾರ್ವಜನಿಕರಿಗೆ ಅತ್ಕಾವಶ್ಯಕ 
ವಾದ ತಿಳಿವಳಿಕೆಯನ್ನು ವನ್ಯಜೀವಿಗಳ ಸಂರಕ್ಷಣೆ ಮತ್ತು ಅವುಗಳೆ ಉಪಯೋಗದ 


100 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಬಗ್ಗೆ ತಿಳಿಯಪಡಿಸಬೇಕು. ಇದು ಜನಪ್ಪಿಯ ಸಾಹಿತ್ಯವನ್ನು ರಚಿಸುವ ಹೊಣೆಯನ್ನು 
ಹೊತ್ತುಕೊಳ್ಳಬೇಕು. ಈ ಸಾಹಿತ್ಯ ವನ್ನು ಶಾಲೆ, ಕಾಲೇಜು ಮತ್ತು ಹಳ್ಳಿಗಳ ಕೇಂದ್ರ 
ಗಳಲ್ಲಿ ಪುಕ್ಕ ಟೆಯಾಗಿ ಹಂಚಬೇಕಲ್ಪದೆ ಕೆಲವನ್ನು ಪ್ರದರ್ಶಿಸುವ ವ್ಯವಸ್ಥೆ ಮಾಡಬೇಕು. 
ಮೇಲ್ಕಂಡ. ಸ್ಮಳಗಳಲ್ಲಿ ಇದರ ಬಗ್ಗೆ ಸೂಕ್ತವಾದ ಚಲನಚಿತ್ರ ಗಳನ್ನೂ ಪ್ರದರ್ಶಿಸ 
ಬೇಕು. ವಾರ್ಷಿಕ ವನ್ಯ ಪ್ರಾಣಿಗಳ ಸಪ್ತಾಹಗಳನ್ನು ಗ್ರಾಮಾಂತರ ಮತ್ತು ನಗರದೆ 
ಜನತೆಯೊದಗೂಡಿ ಆಚರಿಸಬೇಕು. ಯುವಕರು ಮತ್ತು ಮಕ್ಕಳು ಸೇರಿ ಇದನ್ನು 
ಹೆಚ್ಚು ವ್ರಯಾತ್ಮಕವಾಗಿಸಬಲ್ಲರು. ವನ್ಯಜೀವಿ ಸಂರಕ್ಷಣೆ ಸಲುವಾಗಿ ಸ್ಥಳೀಯ 
ಸಂಸ್ಥೆಗಳಾದ ಪಂಚಾಯ್ತಿಗಳು ಮತ್ತು ಇತರ ಸಂಸ್ಥೆಗಳ ಸಹಾಯವನ್ನು ತೆಗೆದು 
ಕೊಳ್ಳಬೇಕು. 


ನಿಸರ್ಗ ಸಂರಕ್ಷಣಾ ಸಂಸ್ಥೆ ಗಳು 


ಭಾರತದ ವನ್ಯ ಜೀವಿ ಸಸ್ಯೆಯು (ಭಾ.ವ.ಜೀ.ಸಂ.) (1.B.W.L.) 1952 
ರಲ್ಲಿ ಕೇಂದ್ರ ಸರ್ಕಾರದಿಂದ ಸ್ಥಾಪಿಸಲ್ಪಟ್ಟಿತು, ಈ ಸಂಸ್ಥೆ ಕೆಳಕಂಡ ಕಾರ್ಯಕ್ರಮ 
ಗಳನ್ನು ನಿರ್ವಹಿಸುತ್ತದೆ : 

(1) ಇದು ವನ್ಯಜೀವಿ ಸಂರಕ್ಷಣೆ ಬಗ್ಗೆ, ಪ್ರಾಣಿಧಾಮ, ರಾಷ್ಟ್ರೀಯ 
ಉದ್ಯಾನ ಇತ್ಯಾದಿಗಳನ್ನು ಕಾಪಾಡಿಕೊಂಡು ಬರಲು ಸೂಕ್ತ ಕಾರ್ಯನೀತಿಯನ್ನು 
ರಚಿಸಾತ್ತ 

(2) ಹೊಸ ಪ್ರಾಣಿಧಾಮ, ರಾಷ್ಟ್ರೀಯ ಉದ್ಯಾನ ಇತ್ಯಾದಿಗಳನ್ನು 
ಸ್ಥಾಪಿಸಲು ಪ್ರೋತ್ಸಾಹ ಕೊಡುತ್ತದೆ. 

(3) ಇದು ಸಾರ್ವಜನಿಕರಲ್ಲಿ ವನ್ಯಜೀವಿಗಳು ಮತ್ತು ಅವುಗಳ ಸಂರಕ್ಷಣೆ 
ಬಗ್ಗೆ ಆಸಕ್ತಿಯನ್ನು ವೃದ್ಧಿ ಪಡಿಸುತ್ತದೆ. 

(4) ಇದು ಕೇಂದ್ರಸರಕಾರಕ್ಕೆ ವನ್ಮ ಪ್ರಾಣಿಗಳು, ಚರ್ಮದಂಥ ತುಪ್ಪಟ, 
ಹದಮಾಡಿದ ನಯವಾದ ತುಪ್ಪಟ, ಚರ್ಮಗಳು, ಗರಿಗಳು, ವಿಜಯದ ಫಲಕಗಳು, 
ಕೋಡುಗಳು, ಮೂಳೆಗಳು, ಮುಂತಾದವುಗಳನ್ನು ರಪ್ತುಮಾಡಂವ ಬಗ್ಗೆ ಸಲಹೆ 
ನೀಡುತ್ತದೆ. 

(5) ಇದು, ವನ್ಮಪ್ಪಾಣಿಗಳನ್ನು ಹಿಡಿಯುವಾಗ ಮತ್ತು ಹಿಡಿದ ಮೇಲೆ 
ಅವುಗಳಿಗೆ ಹಿಂಸೆಯಾಗದಂತೆ. ನೋಡಿಕೊಳ್ಳುವ ಬಗ್ಗೆ ಸೂಚನೆಗಳನ್ನು ಕೊಡುತ್ತದೆ. 


` ಭಾ.ವ.ಜೀ.ಸಂ.ಯಲ್ಲಿ ಮುಖ್ಯ ವಾಗಿ ನಾಲ್ಕು ಉಪಹಖಾತೆಗಳಿವೆ. ಪ್ರತಿಯೊಂದು 
ಉಪಖಾತೆಯು ಈ ಮುಂದಿನವುಗಳನ್ನು ಕ್ರಮವಾಗಿ ನಿರ್ವಹಿಸಲು ರಚಿತವಾಗಿದೆ : 
(1) ಮೃಗಾಲಯಗಳು, (2) ಪಕ್ಷಿಗಳು, (3) ಮಿನು ಕೇಂದ್ರಗಳು ಮತ್ತೂ 
(4) ಸ ಸ್ಯ ಸಂಪತ್ತು, 


ವನ್ಮಜೀವಿಗಳ ಸಂರಕ್ಷಣೆ ಮತ್ತು ಅಭಿವೃದ್ಧಿ 101 


`ಭಾರತದ ಅನೇಕ ರಾಜ್ಯಗಳು, ತಮ್ಮದೇ ಆದ ಪ್ಲಾಂತೀಯ ವನ್ಯಜೀವಿ ಸಂಸ್ಥೆ 
ಗಳನ್ನು ಹೊಂದಿದ್ದು, ಅವುಗಳು ಭಾ.ವ.ಜೀ.ಸಂ.ಯ ಬಗೆಯಲ್ಲಿಯೇ ಕಾರ್ಯವನ್ನು 
ನಿರ್ವಹಿಸುತ್ತವೆ. ಭಾ.ವ.ಜೀ.ಸಂ.ಯಲ್ಲದೆ ನಿಸರ್ಗ ಸಂರಕ್ಷಣೆಗೆ ಸಹಾಯಕವಾಗುವ 
ಇತರ ಸಂಸ್ಥೆಗಳು ಕೆಳಗಿನಂತಿವೆ : 


(1) ಮುಂಬೈ ನಿಸರ್ಗ ಚಾರಿತ್ರಿಕ ಸಂಘ (B.N.ಟ.$) 
(2) ಪ್ರಪಂಚದ ವನ್ಯಜೀವಿ ನಿಧಿ (WW.LF) 


J a ೩ a KR DR —— 
ಭಾರತದ "ಹುಲಿ ಯೋಜನೆ'ಗೆ ಈ ಸಂಸ್ಥೆಯು ಹಣ ಸಹಾಯ ಮಾಡುತ್ತಿದೆ. 


(3) ನಿಸರ್ಗ ಮತ್ತು ನಿಸರ್ಗಮೂಲ ಸಂಪತ್ತುಗಳನ್ನು ಸಂರಕ್ಷಿಸುವ ಅಂತರ 


ರು ಸುಕ್‌ 
ರಾಷ್ಟ್ರೀಯ ಸಂಸ್ಥೆ {1.U.C.N.) 


ಪ್ರವಾಸೋದ್ಯಮ 
ರಾತಿ ೀಯ ವ್ಯವಸಾಯ ಮಂಡಳಿಯು ವನ್ಯಜೀವಿ ಸಂಬಂಧಿತ ಪ್ರವಾಸೋ 
ದೃಮವನ್ನು ಪ್ಲೋತಾ ಹಿಸುವುದಕ್ಲಾಗಿ ಕೆಲವು ಆಯ ಆಭಯರಾರಣ ಗಳು ಮತ್ತು 
ಕೆ ಷ್‌ ಸ rd K-] p ಫಿ ಕಾ 
ರಾಷ್ಟ್ರೀಯ ಉದ್ಯಾನಗಳನ್ನು ಅಭಿವೃದ್ಧಿ ಪಡಿಸಬೇಕೆಂದು ಸಲಹೆ ಮಾಡಿದೆ. ಇವುಗಳ 
ಜೊತೆ ಈ ಮಂಡಳಿ ವಿಶೇಷ ಗುಂಪಿನಲಿ ಬರುವ ಕೆಲವು ಪ್ರದೇಶಗಳಾದ ಸಮುದ, 
ಣಾ ಸ fu 
ಬೆಟ ಗುಡ ಗಳು ತು ಮರಂಭೂಮಿಗಳ ಪಾತ್ರವನ್ನು ಒಪ್ಮಿಹೇಳ್ಗಿ ಆಯತಾ 
ಒ) ಗ್ದ ಹೆ ಬ್ದ ಕ್ಸ್‌ ಣೆ ಗಂ 
ಪ್ರದೇಶಗಳ ಪ್ರಾಣಿ ಮತ್ತು ಸಸ್ಯ ಸಂಪತ್ತನ್ನು ರಕ್ಷಿಸಿ, ಅಭಿವೃದ್ಧಿಪಡಿಸಿ, ಅಲ್ಲಿ 
ರಾಷ್ಟ್ರೀಯ ಉದ್ಯಾನಗಳು ಮತ್ತು ಅಭಯಾರಣ್ಮನಳನ್ನು ನಿರ್ಮಿಸಿ, ಪ್ರವಾಸಿಗರಿಗೆ 
ತೋರಿಸಬೇಕೆಂದೂ ಸಹ ಸಲಜೆಮಾಡಿದೆ. ಈ ಉದ್ದೇಶ ಸಾಧನೆಗಾಗಿ ಕೆಲವು 
ರಚನಾತ್ಮಕ ಕಾರ್ಯಕ, ಮಗಳನು ಕೆ ಗೊಂಡು, ಪ್ರವಾಸ ಸುಲಭವಾಗಿಯೂ, ಸುಖ 
ಓ. ಬ CWS! pe 
ದಾಯಕವಾಗಿಯೂ, ಮನೋರಂಜಕವಾಗಿಯೂ ಆಗುವಂತೆ ಮಾಡಬೇಕೆಂದು ಸಲಹೆ 
ನೀಡಿದೆ. 


ವನ್ಮಜೀವಿಗಳ ಶಾಸನ 

ಭಾರತದ ವನ್ಯ ಜೀವಿಗಳ ಸಂರಕ್ಷಣಾ ಶಾಸನವನ್ನು 1972 ರಲ್ಲಿ ಲೋಕ 
ಸಭೆಯು ಅನುಮೋದಿಸಿತು. ಆನಂತರ, ಚ್ಹುಕೆಡಮೆ ಭಾರತದ ಎಲ್ಲ ರಾಜ್ಯಗಳು 
ಈ ಶಾಸನವನ್ನು ಬೇಕಾದ ರೀತಿಯಲ್ಲಿ ಬದಲಾವಣೆ ಮಾಡಿ ಆಯಾ ರಾಜ್ಯಗಳ ವಿಧಾನ 
ಸೆಭೆಗಳೆಲ್ಲಿ ಅನುಮೋದಿಸಿದ ಮೇಲೆ ಆಯಾ ರಾಜ್ಯಗಳ ಅರಣ್ಮ ಇಲಾಖೆಗಳು 
ಆಚರಣೆಗೆ ತಂದವು. 


102 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಈ ಶಾಸನದ ಪ್ರಕಾರ ಬೇಟೆಗಾಗಿ ಮೂರು ಬಗೆಯ ಪರವಾನಗಿ (ಲೈಸನ್ಸು) 
ಗಳನ್ನು ಕೊಡಬಹುದು. ಅವುಗಳೆಂದರೆ : 'ಸಣ್ಣ ಬೇಟೆ', 'ದೊಡ್ಡಬೇಟೆ' ಮತ್ತು 
"ವಿಶೇಷ ದೊಡ್ಡ ಬೇಟೆ'. ಭಾರತದಲ್ಲಿ ಅನೇಕ ರಾಜ್ಯಗಳು ಕೆಲವು ವರ್ಷಗಳಿಂದ 
"ದೊಡ್ಡ ಬೇಟಿ'ಗೂ ಮತ್ತು "ವಿಶೇಷ ದೊಡ್ಡ ಬೇಟೆ'ಗೂ ಪರವಾನಗಿಗಳನ್ನು 
ಕೊಡುತ್ತಿಲ್ಲ. ಕರ್ನಾಟಕದಲ್ಲಿ ಈಗಲೂ ಸಣ್ಣ ಬೇಟೆಗೂ ಸಹ ಪರವಾನಗಿಗಳನ್ನು 
ಕೊಡುತ್ತಿಲ್ಲ. ` 


ಭಾಗ-ಎ 


ಸಾಮಾಜಿಕ ಕಾಡುಗಳು 


ಅಧ್ಯಾಯ 12 


ಸಾಮಾಜಿಕ ಕಾಡುಗಳ ಅವಶ್ಯಕತೆ 


ಸಸ್ಯದ ಪರಿಸ್ತಿತಿಯಲ್ಲಿ ಭಾರತದಲ್ಲಿರುವ ಅರಣ್ಮಗಳನ್ನು ಒಟ್ಟು ಭೂ ಪ್ರದೇಶದ 
ಜೊತೆ ತುಲನೆ ಮಾಡಿ ನೋಡಿದರೆ, ಭೂ ಪ್ರದೇಶದ ಕೇವಲ ಶೇಕಡಾ 17ರಷ್ಟು 
ಮಾತ್ರ ಅರಣ್ಯಗಳಿರುವುದು ಗೋಚರವಾಗುತ್ತದೆ. ಕೋಷ್ಟಕ 5ರಲ್ಲಿ ತೋರಿಸಿರುವಂತೆ 
ಹೆಚ್ಚಿನ ಕಾಡು ಪ್ರದೇಶಗಳು ವಾಯವ್ಯ, ನೈಯತ್ಯ, ಪೂರ್ವ, ಪಶ್ಚಿಮ ಘಟ್ಟಗಳಲ್ಲಿ 
ಮತ್ತು ಮಧ್ಯಭಾರತಗಳಲ್ಲಿ ಮಾತ್ರ ಇವೆ. ಕೆಲವು ದುರ್ಗಮವಾದ ಪ್ರದೇಶಗಳಲ್ಲಿ 
ದಟ್ಟಿವಾದ ಅರಣ್ಯಗಳಿವೆ; ಆದರೆ, ಮಾನವ ವಸತಿಗಳ ಸುತ್ತಮುತ್ತಲಿನ ಆರಣ್ಯಗಳು 
ಬಹಳಮಟ್ಟಿಗೆ ಅವನತಿ ಹೊಂದಿ ಅವುಗಳ ಉತ್ಪಾದನೆ ಬಹಳ ಇಳಿಮುಖವಾಗಿವೆ. 
ಕೋಷ್ಟಕ ನ್ನು ಪರಿಶೀಲಿಸಿದರೆ ಒಂದು ಹೆಕ್ಟೇರ್‌ ಆರಣ್ಯ ಪ್ರದೇಶದ ವಾರ್ಷಿಕ 
ಹೆಚ್ಚಳ ಕೇವಲ 0.5 ಘನ ಮಾ.ಗಳಷ್ಟೆಂದು ಕಂಡುಬರುತ್ತೆದೆ ; ಆದರೆ, ಈ ಹೆಚ್ಚಳ 
ಇಂಗ್ಲೆಂಡಿನಲ್ಲಿ ಹೆಕ್ಟೇರಿಗೆ 3.5 ಘನ ಮಾಣದೆ. ಅಂತರರಾಷ್ಟ್ರೀಯ ಮಾನಕದ 
ಪ್ರಕಾರ ಮರ ಆಧಾರಿತ ಕೈಗಾರಿಕೆಗಳಿಗೆ ಮತ್ತು ಇತರ ಕೈಗಾರಿಕೆಗಳಿಗೆ ಕಚ್ಚಾವಸ್ತು 
ಗಳನ್ನು ಒದಗಿಸಲು ಮತ್ತು ಜನರ ದೈನಂದಿನ ಬೇಡಿಕೆಗಳನ್ನು ಪೂರೈಸಲು ದೇಶದ 
ಒಟ್ಟು ಭೂ ಭಾಗದಲ್ಲಿ ಕನಿಷ್ಠಪಕ್ಷ ನೂರಕ್ಕೆ 33 ಭಾಗದಷ್ಟು ಅರಣ್ಯ ಪ್ರದೇಶಗಳಿರ 
ಬೇಕೆಂಬ ವಿಧಾಯಕವಿದೆ, ಈ ಅಂಶವನ್ನು ಗಮನಿಸಿದರೆ ಭಾರತದ ಅರಣ್ಯಗಳ 
ವ್ಯಾಪ್ತಿ ಶೇಕಡಾ 16ರಷ್ಟು ಕಡಮೆ ಬೀಳುತ್ತದೆ. ಭಾರತದಲ್ಲಿರುವ ಅರಣ್ಯಪ್ರದೇಶ 
ವನ್ನು ಹಾಗೂ ಆದಾಯವನ್ನು ಜನಸುಖ್ಯೆಯೊಂದಿಗೆ ಲೆಕ್ಕಹಾಕಿ ನೋಡಿದಾಗ ತಲಾ 
ವಾರು ಕೇವಲ 0.12 ಹೆಕ್ಟೇರ್‌ ಅರಣ್ಮಪ್ರದೇಶವಿದ್ದು, ತಲಾ ಆದಾಯ ಕೇವಲ 
2.33 ರೂಪಾಯಿಗಳಿರುತ್ತದೆ. 


ನಮ್ಮ ದೇಶದಲ್ಲಿ ಅರಣ್ಯಗಳಿಂದ ಬರುವ ನಿವ್ವಳ ಆದಾಯವನ್ನು ಇತರ ಆಭಿ 
ವೃದ್ಧಿ ಹೊಂದಿದ ದೇಶಗಳ ಅರಣ್ಯಗಳಿಂದ ಬರುವ ಆದಾಯಗಳಿಗೆ ಹೋಲಿಸಿದರೆ 
ಅದು ಬಹಳ ಕೆಳಮಟ್ಟದಲ್ಲಿರುವುದು ಕಂಡುಬರುತ್ತದೆ. ಕೆಲವು ಅಭಿವ ದ್ಧಿ ಹೊಂದಿದ 
ದೇಶಗಳ ಆರಣ್ಯ ಆದಾಯ ಈ ಮುಂದಿನಂತಿದೆ”; 


ಭಾರತ ದಲ್ಲಿಸಾಮಾಜಿಕ ಅರಣ್ಮಶಾಸ್ತ್ರ 


106 


೫02 ಐಇ ಬಲುಿಣಣ ಔಯ ಬಗೆರಿಜ ಉಂ $0೧ FoR (ಒ)॥ Recs (ಐ)) ಐಲ yenogs hse ಯ ರುಂ 
“porch "pan PHS 00/0೬ ಇಂ೧ ಜಲಾ; 


1961 'ಉಯಐಂಟ ER eT pac cpm cro" Fy 'ಇ 1 ಉಂಟ್‌ Hoe “ದೆ : ೧೧೧ 
EES SSNS 
೦೯ 9'2 Gane ಡಿ ೦7 ಐ) goc 


0`2 0೯ 6'1 $°T £'z $"Q 


sce ಗಿ ಬಂದ scorn pms “ಯಂ 
(9% ೭೫6 '0೭£ 6] 01೪2 LL ೧೭೫ ers oreo pe) ೧೮೫೮೦೪ (ಒ) 
011 16 261 68 08 £9 06 68 (೨8೫೮೮ se) yo he ೪9 (A) 
062£81 8901 (18869 TOL O€£01 STL 01212 8622 (ones ಬಟ) Lean (ಎ) 
೧೬೪೧೦೬ 


ಜಂಂಧೆಐ'ಟಂಂ ಜೀಯ "ಟಾ 1% 
(co he seemgce) 








(1661 Let 8c $1 2'6£1 #2 (000 9% cay" une ಗಂಗೂ ಕುಣ 
೯೫1 ೪೭೭1. 002 0£ €೭£ 0೯೮೭... 00೯ «zl (೧0772) ಓಗಿ ೧೮೮: FP (ಎ) 
££ 9 16 L 0£ £9 61 1 (ewpg) , 2 
aus’ fupa ಗಯ ಗೌಣ (a) 
೪099 91£ Hel £'[ 191 ೯2 025 9€ (co hp wee) ಗಾಡ 2 
690£ 61 82 ೪ 0೦೫. ೫6 ಣಃ? (sete) ores 7] 
caps troy 
mo "ಉದ OS ಲರು ಬನ. ಯರ ನಂಗೆ 
ಖಣಿ 
80 
4 [3 ಬಂ 
108/3'ನ200-90ನ ೧೪೧೮೨ ಓ॥'ಬಂಣ pup cece ಔಣ oben 
9-87; 


ಸಾಮಾಜಿಕ ಕಾಡುಗಳ ಅವಶ್ಯಕತೆ 107 


ದೇಶ ವಾರ್ಷಿಕ ನಿವ್ವಳ ಆದಾಯ 
(ಪ್ರತಿ ಹೆಕ್ಟೇರಿಗೆ ರೂ.ಗಳಲ್ಲಿ) 
ಆಸ್ಟ್ರೇಲಿಯ 80.00 
ಯುನೈಟೆಡ್‌ ಕಿಂಗಡಮ್‌ 140,00 
ಪಶ್ಚಿಮ ಜರ್ಮನಿ 130.00 
ಸ್ವಿಟ್ಟಿರ್‌ಲ್ಯಾಂಡ್‌ 190.00 ೬ 
ಭಾರತ 11.50 


ಭಾರತದ ಅರಣ್ಯಗಳು ಎಷ್ಟರಮಟ್ಟಿಗೆ ಕ್ಷೀಣಿಸಿವೆ ಎಂದರೆ ಅವುಗಳು ನಾಗರೀಕರ 
ಮತ್ತು ಗ್ರಾಮವಾಸಿಗಳ ಕನಿಷ್ಠ ಅವಶ್ಯಕತೆಗಳನ್ನೂ ಸಹ ಪೂರೈಸಲು ಸಾಧ್ಯವಾಗು 
ತ್ರಿಲ್ಲ. ಮರದ ದಿಮ್ಮಿಗಳನ್ನು ಒಣಪ್ಪ ದೇಶಗಳ ನಗರ ವಾಸಿಗಳಿಗೆ ಒದಗಿಸಲು ಬಹು 
ದೂರದವರೆಗೆ ಸಾಗಿಸಬೇಕಾಗುತ್ತ ದೆ. ಆದಕಾರಣ ಮರಮುಟ್ಟುಗಳ ಬೆಲೆ ಬಹಳವಾಗಿ 
ಏರಿದೆ. ಉಷ್ಣವಲಯದ ಕುರುಚಲು ಅರಣ್ಯಗಳ ಬಳಿ ಇರುವ ಪ್ರತಿ ರಾಜ್ಯದ ಎಲ್ಲ 
ಶುಷ್ಕ ಪ್ರದೇಶಗಳಲ್ಲಿ ಈಗ ಮರಮುಟ್ಟುಗಳ ಬರಗಾಲವಿದೆ. ಆಂತಷ್ಠ ಪ್ರದೇಶಗಳಲ್ಲಿ 


hd 


ಸೌದೆ ದೊ:ಕುವುದು ಕಷ್ಟ ಆಥವಾ ದೊರಕಿದರೂ ಬಹಳ ದುಬಾರಿ. 

ಭಾರತದಲ್ಲಿ ಶೇಕಡಾ 80 ಭಾಗ ಜನ ಗ್ರಾಮವಾಸಿಗಳು. ಇದರಲ್ಲಿ ಹೆಚ್ಚಭಾಗ 
ಜನರು ಮರಮುಟ್ಟುಗಳನ್ನು ಅತ್ಮಲ್ಪ ಪ್ರಮಾಣದಲ್ಲಿ ಉಪಯೋಗಿಸುವ ಮಣ್ಣಿನ 
ಮನೆಗಳಲ್ಲಿ ವಾಸಿಸುತ್ತಾರೆ. ಗ್ರಾಮೀಣ ಭಾರತದಲ್ಲಿ ಹುಲ್ಲಿನ ಛಾವಣಿಯ, ಒರಟಾದ 
ಬಾಗಿಲು ಮತ್ತು ಕಿಟಕಿಗಳಿರುವ ಮನೆಗಳಿರುವುದು ಸಾಮಾನ್ಯ. ಈ ಗ್ರಾಮವಾಸಿಗಳಿಗೆ 
ಬೇಕಾದಷ್ಟು ಸೌದೆ ದೊರಕದ ಕಾರಣ ಅವರು ಬೆರಣಿಯನ್ನು ಅಡಿಗೆ ಮಾಡಲು ಉಪ 
ಯೋಗಿಸುತ್ತಾರೆ. ಸಾಮಾನ್ಯವಾಗಿ ಸಾಗುವಳಿ ಜಮಾನುಗಳಿಗೆ ಹಾಕಬೇಕಾದ ಸಗಣಿ 
ಯನ್ನು ಸಂಟ್ಮು ಹಾಳುಮಾಡುವುದರಿಂದ ಜಮಿಸಾನುಗಳ ಬೆಳೆ ಇಳಿಮುಖವಾಗಿ ಅವು 
ಗಳಿಂದ ಬರುವ ಆದಾಯ ಕಡವೆಂಯಾಗುತ್ತದೆ. 

1952ರಲ್ಲಿ ನಿರೂಪಿಸಿದ ರಾಷ್ಟ್ರೀಯ ಆರಣ್ಯ ನೀತಿಯು ಗ್ರಾಮೀಣ ಜನರ 
ಅತ್ಯಾವಶ್ಯಕ ಅಗತ್ಯಗಳನ್ನು ಒತ್ತಿಹೇಳಿದೆ. ಅವು ಈ ಕೆಳಕಂಡಂತಿವೆ : 


(1) ಜನರ ಹಿತಕ್ಕಾಗಿ ಪ್ರಕೃತಿ ಮತ್ತು ವಾಯುಗುಣವನ್ನು ಸುಧಾರಿಸಲು 
ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲಿ ಮರಗಳನ್ನು ನೆಡುವುದು; 

(2) ಮೇವು, ವ್ಯವಸಾಯ ಉಪಕರಣಗಳಿಗಾಗಿ ಚಿಕ್ಕಪುಟ್ಟ ದಿಮ್ಮಿ ಮತ್ತು 
ಆಧಿಕ ಆಹಾರೋತ್ಪಾದನೆ ಹಾಗೂ ಗೊಬ್ಬರಕ್ಕಾಗಿ ಸಗಣಿಯನ್ನು ಬಿಡು 
ಗಡೆ ಮಾಡಲು ವಿಶೇಷವಾಗಿ ಸೌದೆಯ ಸರಬರಾಜು ಕ್ರಮೇಣ ಹೆಚ್ಚು 
ವಂತೆ ನೋಡಿಕೊಳ್ಳುವುದು, 


108 ಭಾರತದಲ್ಲಿ ಸುಮಾಜಿಕ ಅರಣ್ಮಶಾಸ್ತ್ರ 


ಈಚೆಗೆ ಕ್ಷೀಣಸ್ಥಿ ತಿಗೆ ಬಂದೆ ಅರಣ್ಯಗಳು ಒಂದು ಕಾಲದಲ್ಲಿ ಸಮೃದ್ಧವಾಗಿದ್ದು, 
ಮರದ ದಿಮ್ಮಿ ಮತ್ತು ಸೌದೆ, ವ್ಯವಸಾಯ ಉಪಕರಣಗಳಿಗಾಗಿ ಚಿಕ್ಕಪುಟ್ಟ ಮರೆ, 
ಸಾಕಷ್ಟು ಮೇವು ಅಥವಾ ಮೇವಿಗಾಗಿ ಸಾಕಷ್ಟು ಹುಲ್ಲಿನ ಭೂಮಿ, ಹಸುರೆಲೆ ಗೊಬ್ಬರ 
ಅಥವಾ ಉದುರಿದ ಒಣ ಎಲೆ, ಪುಳ್ಳೆ ಮುಂತಾದವನ್ನು ಒದಗಿಸಲು ಸಮರ್ಥವಾಗಿ 
ದ್ವವು: ಆದರೆ, ಅರಣ್ಯಗಳನ್ನು ನ್ಯಾಯಬದ್ಧ ವಾಗಿ ಅಥವಾ ವಿರುದ್ಧವಾಗಿ ಮಿತಿಮಾರಿ 
ಕಡಿಯುವುದು, ಜನಸಂಖ್ಯೆಯ ಹೆಚ್ಚಳ, ದನಕರುಗಳ ಸಂಖ್ಯೆ ಮತ್ತು ಮೇಯುವಿಕೆಯ 
ಪ್ರಮಾಣದಲ್ಲಿ ಏರಿಕೆ. ದನಕರುಗಳ ನಿರಂತರ ತುಳಿಯುವಿಕೆಯಿಂದಾಗಿ ಎಳೆಯ ಗಿಡಗಳು 
ಮುರಿದು ಬೀಳುವುದು ಮತ್ತು ಅರಣ್ಯಭೂಮಿ ಬಿಗಿಯಾಗುವುದು. ಗ್ರಾಮವಾಸಿಗಳು 
ಬೇಕೆಂದೇ ಕಾಡುಗಳಲ್ಲಿ ವರ್ಷವರ್ಷವೂ ಬೆಂಕಿ ಇಡುವುದು ಮುಂತಾದ ಕಾರಣಗಳಿಂದ 
ಮಾನವ ವಸತಿಯ ಸುತ್ತಮುತ್ತಲಿನ ಕಾಡುಗಳು ಕ್ಷೀಣಿಸಿದವು. ಅರಣ್ಯ ಉತ್ಪಾದನಾ 
ಸಾಮರ್ಥ, ಮತ್ತು ಅಕ್ಕಪಕ್ಕದ ಜಮೀನುಗಳ ಬೆಳೆ ಕಡಮೆಯಾಗುವುದು, ಗಾಳಿ ಮಳೆ 
ಗಳಿಂದ ಮಣ್ಣನ ಕೊಚ್ಚಣೆ ಹೆಚ್ಚಾಗುವುದು ಮತ್ತು ಕೃಷಿ ಭೂಮಿಗಳಿಂದ ತೇವಾಂಶ 
ಇಂಗುವಿಕೆ ಹೆಚ್ಚಾಗುವುದು, ಇವೆಲ್ಲ ಅರಣ್ಯ ಕ್ಷೀಣಿಸಿದುದರ ಪರಿಣುಮಗಳು. 
ಇಂತಹ ಕ್ಷೀಣಿಸಿದ ಅರಣ್ಯಗಳು ಗ್ರಾಮವಾಸಿಗಳ ಅವಶ್ಯಕತೆಗಳನ್ನು ಪೂರೈಸ 
ದಾದಾಗ ಅವರು ಅನಿವಾರ್ಯವಾಗಿ ಹಳ್ಳಿಗಳ ಹತ್ತಿರ ಅಲ್ಲಲ್ಲಿ ಬೆಳೆದೆ ಮರ 
ಗಳನ್ನು ಕಡಿಯತೊಡಗಿದರು. ಒಮ್ಮೊಮ್ಮೆ ಕೆಲವು ಸಾಲುಮರಗಳಂ ಮತ್ತು ತೋಪು 
ಬೆಳೆದ ಮರಗಳನ್ನೂ ಸಹ ಅವರು ಬಿಡುತ್ತಿ ರಲಿಲ್ಲ. ಗ್ರಾವಿೀಣ ಕಾಡುಗಳು. ಮೈನರ್‌ 
ಕಾಡುಗಳು, ಅನೇಕ ಜಿಲ್ಲಾ ಅರಣ್ಯಗಳು ಮತ್ತು ರಕ್ಷಿತ ಕಾಡುಗಳು ಸಹ ಬೋಳಾದವು. 
ಇದರಿಂದಾಗಿ ರಕ್ಷಿತ ಕಾಡುಗಳ ಮೇಲೆ ಒತ್ತ ಡ ಬಹಳವಾಗಿ ಹೆಚ್ಚಿದೆ. ಹೆಚ್ಚು ಹೆಚ್ಚು 
ಅರಣ್ಯಗಳು ಕ್ಷೀಣಗೊಂಡಂತೆ ಈ ಬಗೆಯ ವಿಷಮಚಕ್ರ ಮುಂದುವರಿಯುತ್ತಿದೆ. 


ಕರ್ನಾಟಕದಲ್ಲಿ ವಿವಿಧ ಉದ್ದೇಶಗಳಿಗಾಗಿ ನಷ್ಟವಾದ ಆರಣ್ಯ ಪ್ರದೇಶಗಳು 
(1956-73) ಈ ಕೆಳಕಂಡಂತಿವೆ : | 


1. ಮುಳುಗಡೆ ಆದ ಪ್ರದೇಶ 29,319 ಹೆಕ್ಟೇರುಗಳು 
2. ಆಸ್ತಿ ಕಳೆದುಕೊಂಡ ರೈತರ ಪುನರ್‌ವಸತಿಗಾಗಿ 

ಬಿಡುಗಡೆ ಮಾಡಿದ ಪ್ರದೇಶ . 20089 
3. ವಿದ್ಯುತ್‌ ಕಂಬಗಳನ್ನು ನೆಡಲು ಕಳೆದುಕೊಂಡ 
ಪ್ರದೇಶ 1688 , 
4. ಸಾಗುವಳಿಗೆ ಬಿಟ್ಟಕೊಟ್ಟ ಪ್ರದೇಶ 63595 
5. ಗಣಿ ಉದ್ಯಮಕ್ಕಾಗಿ ಕಳೆದುಕೊಂಡ ಪ್ರದೇಶ 19,850 
6. ನಗರ ನಿರ್ಮಾಣಕ್ಕಾಗಿ ಬಿಟ್ಟುಕೊಟ್ಟ ಪ್ರದೇಶ 1,531 » 
7. ಇತರ (ಸಾಗುವಳಿಗಲ್ಲದ) ಉದ್ದೇಶಕ್ಕಾಗಿ 

ಬಿಟ್ಟುಕೊಟ್ಟ ಪ್ರದೇಶ , 4477 » 

ಒಟ್ಟು 140,549 


ಸಾಮಾಜಿಕ ಕಾಡುಗಳ ಅವಶ್ಯಕತೆ 109 


ಮೇಲಿನಂತೆ ಕರ್ನಾಟಕದಲ್ಲಿ 1,40,549 ಹೆಕ್ಟೇರು ಅರಣ್ಯಪ್ರದೇಶವನ್ನು ವಿವಿಧ 
ಉದ್ದೇಶಗಳಿಗಾಗಿ ಬಿಡುಗಡೆ ಮಾಡಲಾಗಿದೆ ಇದೆರಲ್ಲಿ ಹೆಚ್ಚಿನ ಭಾಗ ಸಾಗುವಳಿಗಾಗಿ 
ಹೋಗಿದೆ. ಅನಂತರ ಸ್ವಲ್ಪ ಭಾಗವನ್ನು ನೀರಾವರಿಗಾಗಿ ಬಿಡುಗಡೆ ಮಾಡಲಾಯಿತು. 
ಅದೆರ ನಂತರ ಹೆಚ್ಚು ಭಾಗ ವಿದ್ಯುಚ್ಛಕ್ತಿ ಕೇಂದ್ರಗಳ ಜಲಾಶಯದಲ್ಲಿ ಮುಳುಗಿದವು ; 
ಆದರೆ, ಸ್ವಲ್ಪ ಭಾಗ ಮಾತ್ರ ರೈತರ ಪುನರ್‌ವಸಶಿಗಾಗಿ ಬಿಡುಗಡೆಯಾಯಿತು. ಒಂದು 
ಕಡೆ ಕಾಡುಗಳು ಕ್ಷೀಣವಾಗುವುದು, ಇನ್ನೊಂದು ಕಡೆ ವಿವಿಧ ಅಭಿವೃದ್ಧಿ ಕಾರ್ಯಗಳಿ 
ಗಾಗಿ ಕಾಡುಗಳನ್ನು ಬಿಡುಗಡೆ ಮಾಡುವುದು, ಇವುಗಳಿಂದಾಗಿ ದೇಶದ ಅರಣ್ಯಸಂಪತ್ತು 
ಬಹಳ ಕಡಮೆಯಾಗಿದೆ. ಇದೇ ಪರಿಸ್ಥಿತಿ ದೇಶದ ಅನೇಕ ರಾಜ್ಕಗಳಲ್ಲಿದೆ. 


ದೇಶದ ವೃಕ್ಷ ಸಂಪತ್ತನ್ನು ಹೆಚ್ಚಿಸಲು ಮತ್ತೂ ಜನಗಳಲ್ಲಿ ಮರಬೆಳೆಸುವ 
ಮನೋಭಾವ ಉಂಟುಮಾಡುವ ಸಲುವಾಗಿ ಆಗಿನ ಕೇಂದ್ರ ವ್ಯವಸಾಯ ಮತ್ತು 
ಆಹಾರ ಮಂತ್ರಿಗಳಾದ ಡಾ. ಕೆ. ಎವ, ಮುನ್ಸಿಯವರು 1950ರಲ್ಲಿ ವನಮಹೋ 
ಶ್ಸೈವವನ್ನು ಪ್ರಾರಂಭಿಸಿದರು. 


ವನ ಮಹೋತ್ಸವದ ಉದ್ದೇಶಗಳು ಕೆಳಕಂಡಂತಿವೆ : 

(1) ಸೌದೆಗಾಗಿ ಮರಗಳನ್ನು ಬೆಳಸಿ, ದನದ ಸಗಣಿಯನ್ನು ಗೊಬ್ಬರಕ್ಕಾಗಿ 
ಉಪಯೋಗಿಸುವಂತೆ ಮಾಡುವುದು. 

(2) ವ್ಯವಸಾಯ ಮುಟ್ಟುಗಳಿಗೆ, ಮನೆ ಮತ್ತು ದನದ ಕೊಟ್ಟಿಗೆ ಕಟ್ಟಲು 
ಮತ್ತು ಬೇಲಿಗಾಗಿ ಈಚು ಮತ್ತು ಚಿಕ್ಕ ಪ್ರಟ್ಟ ದಿಮ್ಮಿ ಕೊಡುವ ಮರ 
ಗಳನ್ನು ಬೆಳೆಸುವುದು. - 

(3) ಹಣ್ಣಿನ ಮರಗಳನ್ನು ಬೆಳಸಿ ದೇಶದ ಆಹಾರ ಸಂಪತ್ತನ್ನು ಹೆಚ್ಚಿಸುವುದು. 

(4) ಮೇವು ಕೊಡುವ ಮರಗಳನ್ನು ಬೆಳಸಿ ಮೇವಿಗಾಗಿ ಅ೦ಣ್ಯಗಳ ಮೇಲಿನ 
ಒತ್ತಡವನ್ನು ಕಡಮೆ ಮಾಡುವುದು. 

(5) ಒಕ್ಕಲು ಜಮೀನಿನ ಉತ್ಪನ್ನವನ್ನು ಹೆಚ್ಚೆಸಲು ಅವುಗಳ ಸುತ್ತ ಗಾಳಿಯೆ 
ತಡೆಗಳನ್ನು ನೆಡುವುದು, 

(6) ಮಣ್ಣು ಮತ್ತು ನೀರಿನಂಶವನ್ನು ರಕ್ಷಿಸಲು ಮರಗಳನ್ನು ನೆಡುವುದು. 

(7) ಪ್ರಕೃತಿ ಸೌಂದರ್ಯವನ್ನು ಹೆಚ್ಚಿಸಲು ಮತ್ತು ಆಸರೆಗಾಗಿ ಮರಗಳನ್ನು 


ನೆಡುವುದು. 
(8) ಜನರಲ್ಲಿರುವ ಮರಗಳ ಮೇಲಿನ ಪ್ರೀತಿ ಮತ್ತು ಪ್ರಜ್ಞೆಯನ್ನು ಜಾಗೃತ 
ಗೊಳಿಸುವುದು. 


ಇದು ಆರಣ್ಯ ಇಲಾಖೆಯ ತಾಂತ್ರಿಕ ಸಲಹೆಯ ಮೇರೆಗೆ ಸಾರ್ವಜನಕರು 
ಮತ್ತು ಅರಣ್ಯ ಇಲಾಖೆಯವರು ಸೇರಿ ಕೈಕೊಂಡ ಸಾಧನೆಯಾಗಿತ್ತು. 


110 ಭಾರತದಲ್ಲಿ ಸಾಮಾಜಕ ಅರಣ್ಯಶಾಸ್ತ್ರ 


ದೇಶದ ಮರಸಂಪತ್ತನ್ನು ಎಲ್ಲ ಪ್ರದೇಶಗಳಲ್ಲಿಯೊ ಹೆಚ್ಚಿಸಲು ರಾಜ್ಯ ಅರಣ್ಯ 
ಇಲಾಖೆಯಂತಹ ಒಂದೇ ಒಂದು ಇಲಾಖೆಗೆ ಕಷ್ಟಸಾಧ್ಯ. ಅವರಿಗೆ ಈ ಕಾರ್ಯಕ್ರಮ 
ಕೈಕೊಳ್ಳುವ ಮನಸ್ಸಿದ್ದರೂ ಸಹ ಹಣ ಮತ್ತು ಸಿಬ್ಬಂದಿಯ ಕೊರತೆಯಿಂದಾಗಿ 
ಸಾಧ್ಯವಾಗಲಿಲ್ಲ; ಅಲ್ಲದೆ, ಅವರು ಎಲ್ಲ ಕಡೆಗೂ ಅಂದರೆ ಒಕ್ಕಲು ಭೂಮಿಯಲ್ಲಿ, 
ಹಳ್ಳಿಗಳಲ್ಲಿ, ನಗರಗಳಲ್ಲಿ, ರೈಲ್ವೆಹಳಿಗಳ ಪಕ್ಕಗಳಲ್ಲಿ, ನಾಲೆಗಳ ದಂಡೆಯ ಬದಿಗೆ, 
ಹೆದ್ದಾರಿಗಳಲ್ಲಿ ಮರಗಳನ್ನು ನೆಡಲು ಸಾಧ್ಯವೇ ಎಂಬ ಪ್ರಶ್ನೆ ಏಳುತ್ತದೆ. ಗ್ರಾಮೀಣ 
ಜನರಿಗೂ, ಪಟ್ಟಣ ನಿವಾಸಿಗಳಿಗೂ ನಮ್ಮದೇಶ ಅರಣ್ಯ ಸಂಪತ್ತಿನಲ್ಲಿ ಎಷ್ಟು ಬಡವಾ 
ಗಿದೆ ಎಂಬ ಅರಿವು ಮೂಡಿಸಿ, ಮರಗಳನ್ನು ನೆಡುವುದರ ಅಗತ್ಯ ಮತ್ತು ಯಾವ 
ಸ್ಥಳಗಳಲ್ಲಿ ಯಾವ ಮರಗಳನ್ನು ಬೆಳೆಸಬೇಕು ಎಂಬುದನ್ನು ತಿಳಿಸಿ ಹೇಳುವುದಂ ಬಹು 
ಮುಖ್ಯ, ಮರಗಳನ್ನು ನೆಡಂವ ಮತ್ತು ಅವುಗಳನ್ನು ರಕ್ಷಿಸುವ ಹವ್ಯಾಸ ಜನರಲ್ಲಿ 
ಮೂಡುವಂತೆ ಮಾಡಬೇಕು. ಮೊದಲು ಜನಸಾಮಾನ್ಮರು ಮರಗಿಡಗಳನ್ನು ಮೆಚ್ಚು 
ವಂತೆ ಮಾಡಿ ಆನಂತರ ಅವರಲ್ಲಿ ಅವುಗಳ ಬಗ್ಗೆ ಪ್ರೀತಿ ಹುಟ್ಟು ವಂತೆ ಮಾಡಬೇಕು. 
ಹೀಗೆ ಮಾಡಿದರೆ ಮಾತ್ರ ವನಮಹೋತ್ಸವ ಬರೀ ಉತ್ಸವವಾಗಿ ಉಳಿಯದೆ ಒಂದು 
ಜನಪ್ರಿಯ ಮತ್ತು ಉಪಯುಕ್ತ ಕಾರ್ಯಕ್ರಮವಾಗುತ್ತದೆ. ಜನಸಂಖ್ಯೆ ಅಗಾಧ 
ಪ್ರಮಾಣದಲ್ಲಿ ಏರುತ್ತಿರುವ ಭಾರತದಂತಹ ದೇಶದಲ್ಲಿ ಅಂತರರಾಷ್ಟ್ರೀಯ ಮಾನಕದ 
ಪ್ರಕಾರ ನಿರ್ದಿಷ್ಟಪಡಿಸಿದ ಶೇಕಡ 33 ಭಾಗದಷ್ಟು ಅರಣ್ಯಗಳೂ ಕೂಡ ಸಾಕಷ್ಟಾಗು 
ವುದಿಲ್ಲ. ಜನರು ಸಾಕಷ್ಟು ನೆಲ ಸಿಗದೇ ಒದ್ದಾಡುತ್ತಿರುವಾಗ ಮತ್ತು ದೇಶ 
ಆಹಾರೋತ್ಪಾದನೆಯಲ್ಲಿ ಹಿಂದಿರುವಾಗ ಅರಣ್ಯಗಳನ್ನು ಬೆಳಸುವುದಕ್ಕಾಗಿ ಕೃಷಿ 
ಭೂಮಿಯನ್ನು ಉಪಯೋಗಿಸುವುದೂ ಸಾಧ್ಯವಿಲ್ಲ. ಈಗಿನ ತುರ್ತು ಅಗತ್ಯ ಎರಡು 
ಬಗೆಯಲ್ಲಿ ಈ ಪ್ರಶ್ನೆಯನ್ನು ಬಗೆಹರಿಸಲು ಯತ್ನಿಸುವುದು: ಮೊದಲನೆಯದು ರಾಜ್ಯ 
ಅರಣ್ಯ ಇಲಾಖೆಯವರು ಎಲ್ಲ ಕೃಶವಾದ ವಂತ್ನು ಕ್ಷೀಣಿಸಿದ ಅರಣ್ಮಗಳೆನ್ನು 
ಕ್ರೈಯಾತ್ಮಕ ಅರಣ್ಯ ನೀತಿಯನ್ನನುಸರಿಸಿ ಅಭಿವೃದ್ಧಿಗೊಳಿಸಬೇಕು. ಎರಡನೆಯದು 
ಸ್ಥಳ ಸಿಗುವ ಕಡೆಗಳಲ್ಲೆಲ್ಲ, ಅಂದರೆ, ಒಕ್ಕಲು ಭೂಮಿಗಳಲ್ಲಿ, ಹೊಲಗದ್ದೆಗಳ ಅಂಚಿನಲ್ಲಿ 
ಬರಡು ಮತ್ತು ನಿರುಪಯುಕ್ತ ಪ್ರದೇಶಗಳಲ್ಲಿ, ಕೃಷಿ ಬೆಳೆಗಳು ಅರ್ಥಿಕವಾಗಿ ಲಾಭದಾ 
ಯಕವಾಗದ ಕ್ಷಾರ ಮತ್ತು ಸುಣ್ಣಕಲ್ಲು ಭೂಮಿ. ಜವುಗು ಪ್ರದೇಶ ಮತ್ತು ನಿರುಪ 
ಯುಕ್ತ ಮರಳು ಭೂಮಿಗಳಲ್ಲಿ ಮರಗಳನ್ನು .ಬೆಳೆಸಬೇಕು. ಇಂತಹ ಪ್ರದೇಶಗಳಲ್ಲಿ 
ಮೇಲೆ ಮರಗಳನ್ನು ಬೆಳೆಸುವುದರಿಂದ ಗ್ರಾಮೀಣ ಜನರು, ಸೌದೆಮರ, ಚಿಕ್ಕಪುಟ್ಟ 
ದಿಮ್ಮಿ, ಮೇವು ಮತ್ತು ಹಸುರೆಲೆ ಗೊಬ್ಬರಗಳಲ್ಲಿ ಸ್ವಯಂಪೂರ್ಣರಾಗುವುದಲ್ಲದೆ 
ದೇಶದಲ್ಲಿ ವಿವಿಧ ಕೈಗಾರಿಕೆಗಳಿಗೆ, ಅಂದರೆ, ಕಾಗದಗಿರಣಿ, ರಯಾನ್‌ಗಿರಣಿ, ಹಾರ್ಡ್‌ 
ಬೋರ್ಡ್‌ ಕಾರ್ಪಾನೆ ಮತ್ತು ಇನ್ನೂ ಕೆಲವು ಮರ ಅಧಾರಿತ ಉದ್ಯಮಗಳಿಗೆ ಸಾಕಷ್ಟು 
ಮರವನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ. 


ಸಾಮಾಜಿಕ ಕಾಡುಗಳ ಅವಶ್ಯಕತೆ 111 


1975 ಕೈ ಮೊದಲು ಬೆಳೆದು ನಿಂತ ಮರಗಳನ್ನು ಭಾರತ ಆಸ್ತಿ ಕುದಾಯ 
ಶಾಸನದ ವ್ಯಾಪ್ತಿಯೊಳಗೆ ತರಲಾಗಿತ್ತು. ಇದರಿಂದಾಗಿ ರೈತರು ತಮ್ಮ ಜಮಿಸಾನಿನಲ್ಲಿ 
ಇರುವ ಮರಗಳಿಗೆ ಒಂದು ಮಿತಿಯೊಳಗೆ ಆಸ್ತಿಕರ ಕೊಡಬೇಕಾಗಿತ್ತು. ಇದರ 
ಪರಿಣಾಮವಾಗಿ ಇರುವ ಮರಗಳನ್ನು ಉಳಿಸಿಕೊಳ್ಳುವುದು ಮತ್ತು ಒಕ್ಕಲು ಕಾಡಿನ 
ಕಾರ್ಯಕ್ರಮದುತೆ ಹೊಸದಾಗಿ ಮರಗಳನ್ನು ನೆಡುವುದು ಬಹಳ ಕಷ್ಟವಾಯಿತು. 
ಶಕ್ತಿಯ ಬಿಕ್ಕಟ್ಟಿರುವ ಕಾಲದಲ್ಲಿ ಮರಗಳ ಮೇಲೆ ಆಸ್ತಿಕರ ಹೇರಿದ್ದು ಮರ ನೆಡುವ 
ಕಾರ್ಯಕ್ರಮಗಳಿಗೆ ಬಲವಾದ ಪೆಟ್ಟಾಯಿತು. ಬಹು ದೂರದ ಹರಿಯಾನ, ಪಂಜಾಬ್‌ 
ಮುಂತಾದ ರಾಜ್ಮಗಳಿಗೆ ಕಲ್ಲಿದ್ದಲನ್ನು ಸಾಗಿಸುವ ಖರ್ಚು ಶಕ್ತಿಯ ಬಿಕ್ಕಟ್ಟಿನಿಂದಾಗಿ 
ಏರುತ್ತ ಇದೆ. ಈ ಸನ್ನಿವೇಶದಲ್ಲಿ ರೈತರು ಸೌದೆಗೆ ಬೇಕಾದ ಮರ ನೆಡುವುದನ್ನು 
ನಿಲ್ಲಿಸಿದೆರಾದರೆ ಶಕ್ತಿಯ ಬಿಕ್ಕಟ್ಟು ಇನ್ನಷ್ಟು ಕೆಡುತ್ತದೆ. ಅಮೆರಿಕ ಸಂಯುಕ್ತ 
ಸಂಸ್ಥಾನಗಳು ಮತ್ತು ಇಂಗ್ಲೆಂಡ್‌ಗಳಂತಹ ಮುಂದುವರಿದ ರಾಷ್ಟ್ರಗಳಲ್ಲಿ ರೈತರಂ 
ತಮ್ಮ ಒಕ್ಕಲು ಭೂಮಿಯಲ್ಲಿ ಮರಗಳನ್ನು ಬೆಳೆಸುವುದಕ್ಕೆ ಉತ್ತೇಜನ ಕೊಡಲು 
ಮರಗಳಿಗೆ ಆಸ್ತಿಕರ ಮತ್ತು ಆಸ್ತಿಸುಂಕಗಳಿಂದ ವಿನಾಯತಿ ಕೊಡಲಾಯಿತು. ನಮ್ಮ 
ದೇಶದಲ್ಲಿ ಪ್ರಾಯಶಃ ರಾಷ್ಟ್ರೀಯ ವ್ಯವಸಾಯ ಮಂಡಳಿಯ ಶಿಫಾರಸ್ಸಿನಂತೆ 
1975-76 ನೇ ಸಾಲಿನ ಆಯವ್ಯಯ ಅಂದಾಜು ಪಟ್ಟಿಯಲ್ಲಿ ರೈತರು ತಮ್ಮ 
ಜಮಾನಿನಲ್ಲಿ ಬೆಳೆದ ಮರಗಳಿಗೆ ಆಸ್ತಿಕರದಿಂದ ವಿನಾಯತಿ ದೊರಕಿಸಿ ಕೊಡುವ 
ಕಾಯಿದೆಯನ್ನು ಸೇರಿಸಲಾಯಿತು. 


ಇದೆರಿಂದಾಗಿ ರೈತರು ಇರುವ ಮರಗಳನ್ನು ಉಳಿಸಿಕೊಳ್ಳಲು ಮತ್ತು 
ಹೊಸದಾಗಿ ಹೆಚ್ಚುಮರಗಳನ್ನು ತಮ್ಮ ಭೂಮಿಯಲ್ಲಿ ಬೆಳೆಯಲು ಹೆಚ್ಚಿನ ಪ್ರೋತ್ಸಾಹ 
ದೊರಕಿತು. 


ರಾಷ್ಟ್ರಪತಿ ಶಾಸನ: ಫಿಲಿಪೈನ್ಸ್‌ನಲ್ಲಿ ರಾಷ್ಟ್ರಾಧ್ಯಕ್ಷರ 1153 ನೇ ವಿಧಿಯ 
ಪ್ರಕಾರ 10 ವರ್ಷ ಮತ್ತು ಆದಕ್ಕಿಂತ ಮೇಲ್ಪಟ್ಟ ವಯಸ್ಸಿನ ಪ್ರತಿಯೊಬ್ಬನೂ 
ತಿಂಗಳಿಗೊಂದರಂತೆ ಮರ ನೆಡಬೇಕು. 


ದಂಪತಿಗಳ ಓಕ್‌ ಮರ: ಇಂಗ್ಲೆಂಡ್‌ನಲ್ಲಿ ಹೊಸ ಮದುವಣಿಗರು ಮದುವೆ 
ಯಾದ ಕೂಡಲೇ ಒಂದು ಓಕ್‌ ಮರವನ್ನು ನೆಡುವ ಹಳೆಯ ಪದ್ಧತಿ ರೂಢಿಯಲ್ಲಿದೆ. 
ನೆಟ್ಟ ಮೇಲೆ ಕೆಲವು ಕಾಲ ಅದು ಚೆನ್ನಾಗಿ ಬೆಳೆಯುವವರೆಗೂ ನೋಡಿಕೊಳ್ಳುವ 
ಭಾರ ಅವರದು, ಈ ಹಳೆಯ ಪದ್ಧತಿಯನ್ನು ಉತ್ತಮ ಅರಣ್ಯ ಕೃಷಿಗೆ ಹೆಸರಾದ 
ಜರ್ಮನಿಯಲ್ಲಿ ಮತ್ತೆ ಪುನರುಜ್ಜೀವನಗೊಳಿಸಲಾಗಿದೆ. 


ರೈತರ ಹಕ್ಕು ಬಾಧ್ಯತೆಗಳು : ಗ್ರಾಮೀಣ ಜನರಂ ಸೌದೆ ವಂತ್ತು ಚಿಕ್ಕಪುಟ್ಟ 
ಮರೆಮುಟ್ಟುಗಳಿಗಾಗಿ ಹಳ್ಳಿಗಳ ಸಮಾಪದ ರಕ್ಷಿತ ಮತ್ತು ಕಾಯ್ದಿಟ್ಟ ಅರಣ್ಯಗಳನ್ನು 


112 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಹೆಚ್ಚು ಅವಲಂಬಿಸಿದ್ದಾರೆ. ಅರಣ್ಯಗಳ ಮೇಲೆ ತಮಗಿದ್ದ ಹಕ್ಕು ಬಾಧ್ಯತೆಗಳನ್ನು 
ಚಲಾಯಿಸುವುದಲ್ಲದೆ ಅಕೃಮವಾಗಿಯೂ ಸಹ ಸನಿಹದ ಕಾಡುಗಳನ್ನು ಕಡಿಯು 
ತ್ತಿದ್ದರು. ಇದರಿಂದಾಗಿ ಎರಡು ಬಗೆಯ ಅರಣ್ಯಗಳಲ್ಲಿ ಮರಗಿಡಗಳು ಕಡಮೆಯಾಗಿ 
ಅರಣ್ಯ ಮಣ್ಣಿನ ಕೊಚ್ಚಣೆ ಹೆಚ್ಚಾಯಿತು. ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಗ್ರಾಮೀಣ 
ಪ್ರದೇಶಗಳಿಂದ ದೂರವಿರುವ ರಕ್ಷಿತ ಮತ್ತು ಕಾಯ್ದಿಟ್ಟ ಅರಣ್ಯಗಳ ಮೇಲೆ ಒತ್ತಡ 
ಹೆಚ್ಚಿದೆ. ದೇಶದ ನಗರಗಳ ಮತ್ತ ಸಣ್ಣ ಪಟ್ಟಣ ಪ್ರದೇಶಗಳಲ್ಲಿ ಸೌವೆ, ಮರ 
ಎಷ್ಟರಮಟ್ಟಿಗೆ ದುರ್ಲಭ ಮತ್ತು ದುಬಾರಿಯಾಗಿದೆಯೆಂದರೆ ಬಡಜನರು ಕುರಚಲ್ಪು 
ಪೊದೆ, ಪುರಲೆ ಮತ್ತು ಒಣ ಎಲೆಗಳನ್ನು ಉರುವಲಿಗಾಗಿ ಉಪಯೋಗಿಸುತ್ತಿದ್ದಾರೆ. 


ಹಳ್ಳಿಗರ ಮನೆಗಳು, ದನಗಳ ಕೊಟ್ಟಿಗೆಗಳು, ವ್ಯವಸಾಯ ಮುಟ್ಟುಗಳು 
ಮತ್ತು ಎತ್ತಿನ ಬಂಡಿಗಳಿಗೆ ಬೇಕಾದ ಚಿಕ್ಕ ಪುಟ್ಟ ದಿಮ್ಮಿಗಳ ಬಗ್ಗೆ ಸರಿಯಾದ ಸಮಾಕ್ಷೆ 
ಯನ್ನು ನಡೆಸದೆ ಗ್ರಾಮೀಣಜನರ ಅವಶ್ಯಕತೆಗಳನ್ನು ಅಂದಾಜು ಮಾಡುವುದು 
ಸಾಧ್ಯವೇ ಇಲ್ಲ. ಇದೇ ರೀತಿ ಮೇವು ಮತ್ತು ಬೇಲಿಗಳಿಗೆ ಬೇಕಾಗುವ ಮುಳ್ಳು 
ಪೊದೆಗಳು ಮುಂತಾದವುಗಳಿಗೆ ಅಂಕಿಅಂಶಗಳು ದೊರಕುವುದಿಲ್ಲ. 1965ರಲ್ಲಿ 
ಎನರ್ಜಿ ಸರ್ವೆ ಸಮಿತಿ ಮತ್ತು 1963-64ರಲ್ಲಿ ನ್ಯಾಷನಲ್‌ ಸ್ಕಾಂಪಲ್‌ ಸರ್ವೆ 
(18 ನೇ ರೌಂಡು) ಸಮಿತಿಯವರು ಸೌದೆಮರಗಳ ಬಗ್ಗೆ ಎರಡು ಸಮಾಕ್ಷೆಗಳನ್ನು 
ನಡೆಸಿದರು. ಈ ಸಮಾಕ್ಷಣೆಯ ಆಧಾರದ ಮೇಲೆ ಉಕ್ಕು ಮತ್ತು ಖನಿಜ ಸಚಿವ 
ಶಾಖೆಯ ಉರವಲು ನೀತಿ ಸಮಿತಿಯು 70ನೇ ದಶಕಕ್ಕೆ ಒಂದು ಉರುವಲು 
ನೀತಿಯ ಬಗ್ಗೆ ವರದಿ ಒಪ್ಪಿಸಿತು. 70ನೇ ದಶಕದಲ್ಲಿಯೂ ಸಹ ಸೌದೆ ಮರೆ 
ಗ್ರಾಮೀಣ ಜನರ ವಾಣಿಜ್ಯವಲ್ಲದ ಉರವಲನ್ನು ಬಿಟ್ಟು ಒಂದು . ಬಹು ಮುಖ್ಯ 
ಸೌದೆಯ ಮೂಲವಾಗಿ ಮುಂದುವರಿಯುತ್ತದೆಂದು ಈ ವರದಿಯ ಕೊನೆಯಲ್ಲಿ 
ಹೇಳಿದೆ. ಇದಲ್ಲದೇ ಎನ್‌, ಸಿ, ಎ, ಇ ಆರ್‌ ಮತ್ತು ಯೋಜನಾ ಮಂಡಳಿಗಳೂ 
ಇದರ ಬಗ್ಗೆ ಅಧ್ಯಯನ ನಡೆಸಿದವು. ರಾಖಿ ಕ್ರಯ ವೃವಸಾಯ ಮಂಡಳಿಯ ಆಖ್ದೆ ೈರು 
ಅಂದಾಜಿನಂತೆ 1980 ಮತ್ತು 1990 ರ ಹೊತ್ತಿಗೆ ಸೌದೆ ಮರದ ಅವಶ್ಯಕತೆ 
ಕ್ರಮವಾಗಿ 256 ಮಿಲಿಯನ್‌ ಘನಮಾಟರ್‌ ಮತ್ತ 300 ಮಿಲಿಯನ್‌ ಘನ 
ಮಾಟರ್‌ನಪ್ಟಿರುತ್ತದೆ. 


ಉರವಲಿಗಾಗಿ ಬೆರಣಿ: 25 ದಶಲಕ್ಷ ಟನ್ನು ಕಲ್ಲಿದ್ದಿಲಿಗೆ ಸಮನಾದ 60 
ರಿಂದ 65 ದಶಲಕ್ಷ ಟನ್ನು ಬೆರಣಿ ಅಡಿಗೆ ಮಾಡುವುದಕ್ಕಾಗಿ ಮತ್ತು ಇತರ ಮನೆ 
ಕೆಲಸಗಳಿಗಾಗಿ ಉಪಯೋಗವಾಗುತ್ತದೆಂದು ಅಂದಾಜುಮಾಡಲಾಗಿದೆ. ಒಂದು ಭಾಗ 
ಬೆರಣಿಗೆ. ಐದು ಭಾಗ ಸಗಣಿಯಂತೆ ಲೆಕ್ಕಹಾಕಿ ಅಂದಾಜುಮಾಡಿದರೆ ಸಗಣಿಯ 
ಪ್ರಮಾಣ 300ರಿಂದ 325 ದಶಲಕ್ಷ ಟನ್ನುಗಳಷ್ಟಾಗುತ್ತದ್ಕೆ. ಇಷ್ಟೊಂದು ಭಾರಿ 


ಸಾಮಾಜಿಕ ಕಾಡುಗಳ ಅವಶ್ಯಕತೆ 113 


ಪ್ರಮಾಣದಲ್ಲಿ ಹಾಳಾಗುವ ಸಗಣಿಗೊಬ್ಬರ ಸಿಂಧ್ರಿ ರಾಸಾಯನಿಕ ಗೊಬ್ಬರ ಕಾರ್ಬಾನೆ 
ಉತ್ಪಾದಿಸುವ ರಾಸಾಯನಿಕ ಗೊಬ್ಬರದ 8ಪಟ್ಟಿಗಿಂತ ಹೆಚ್ಚಾಗುತ್ತದೆ, ಸಗಣಿ 
ಓಲೆ ಯಂ ಗೊಬ್ಬರವೆಂದು ರೈತರಿಗೆ ಗೊತ್ತಿದೆ; ಆದರೂ, ಉರವಲಿಗಾಗಿ ಬೇರೆ 
ಯಾವ ಮೂಲಗಳೂ ಇಲ್ಲದೆ ಅವರು ನಿಸ್ಸಹಾಯಕರಾಗಿದ್ದಾರೆ. ಹೀಗೆ ಉರುವಲಿ 
ಗಾಗಿ ಸಗಣಿ ಹಾಳಾಗುವುದನ್ನು ತಡೆಗಟ್ಟಲು ಒಂದೇ ಒಂದು ಮಾರ್ಗವೆಂದರೆ, ಪ್ರತಿ 
ಹಳ್ಳಿಯಲ್ಲಿ ಅಥವಾ ಹಳ್ಳಿಗಳ ಸಮೂಹದ ಹತ್ತಿರ ದೊಡ್ಡ ಪ್ರಮಾಣದಲ್ಲಿ 
ಮರಗಳನ್ನು ನೆಡುವುದು. ಗ್ರಾಮಿಾಣ ಜನರಿಗೆ ಸಾಕಷ್ಟು ಸೌದೆ ದೊರಕಿದಾಗ ಮಾತ್ರ 
ಸಗಣಿಯು ಗೊಬ್ಬರಕ್ಕೆ ಬಿಡುಗಡೆಯಾಗಿ ಕೃಷಿ ಬೆಳೆಗಳ ಉತ್ಪನ್ನ "ಹೆಚ್ಚಾಗುತ್ತದೆ. 
ಸೌದೆಯನ್ನು ವಾಣಿಜ್ಯವಲ್ಲದ ಉರುವಲಾಗಿ ಕಡಮೆ ಆದಾಯದ ಗುಂಪಿಗೆ ಸೇರಿದ 
ಎಲ್ಲ ಜನರೂ ಉಪಯೋಗಿಸುತ್ತಾರೆ. ಜನಸುಖ್ಯೆಯಲ್ಲಿ ಇವರವೇ ಹೆಚ್ಚಿನಾಂಶವಿರು 
ವುದರಿಂದ ಸಾಕಷ್ಟು ಸೌದೆ ನ್ಯಾಯವಾದ ಬೆಲೆಗೆ ದೊರಕುವಂತೆ ನೋಡಿಕೊಳ್ಳುವುದ್‌ 
ಅತ್ಯಗತ್ಯ. ದೊರಕುವ ಎಲ್ಲ ಖಾಲಿ ಜಾಗಗಳಲ್ಲಿ ಸೌದೆಗೆ ಬೇಕಾದ ಮರಗಳನ್ನು 
ಬೆಳೆಸಿ ಸೌದೆಯ ಪೂರೈಕೆ ಸಾಕಷ್ಟು ಆಗುವಂತೆ ನೋಡಿಕೊಳ್ಳದೇ ಹೋದಪಕ್ಷದಲ್ಲಿ, 
ಇದು ಕಡಮೆ ಆದಾಯದ ಜನರ ಆರ್ಥಿಕ ಸ್ಥಿತಿಯ ಮೇಲೆ ಪ್ರತಿಕೂಲ ಪರಿಣಾಮ 
ಬೀರುತ್ತ ಮತ್ತು ಗೊಬ್ಬರಕ್ಕಾಗಿ ಸಗಣಿ ಬಿಡುಗಡೆಯಾಗುವುದಿಲ್ಲ. 

ಚಿಕ್ಕಪುಟ್ಟ ದಿಮ್ಮಿ : ಭಾರತ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರವಾದರೂ 
ಮತ್ತು ಅದು ಸಾಕಷ್ಟು ಪ್ರಮಾಣದಲ್ಲಿ ಕಬ್ಬಿಣ ಮತ್ತು ಉಕ್ಕನ್ನು ಉತ್ಪಾದಿಸು 
ತ್ತಿದ್ದರೂ ಕೋಷ್ಟಕ 7 ರ ಪ್ರಕಾರ 1966 ರಲ್ಲಿ 398.8 ದಶಲಕ್ಷ ಮರದ ನೇಗಿಲು 
ಗಳು ಮತ್ತು 126.9 ದಶಲಕ್ಷ ಎತ್ತಿನ ಬಂಡಿಗಳು ಉಪಯೋಗಲ್ಲಿದ್ದವು. ಇವೆರಡೂ 
ಉಪಕರಣಗಳಿಗಾಗಿ ಉಪಯೋಗಿಸಿದ ಕಬ್ಬಿಣ ಮತ್ತು ಉಕ್ಕಿನ ಪ್ರಮಾಣ ಅತ್ಯಲ್ಪ 
ಇದರ ಜೊತೆಗೆ ಕಬ್ಬಿನ ಗಾಣಗಳು [ ಕೋಷ್ಟಕ 7 ] ಮತ್ತು ಎಣ್ಣೆಗಾಣ [ಕೋಷ್ಟಕ 
7) ಗಳಿದ್ದವು. ಈ ಅಂಕಿಸಂಖೈಗಳನ್ನು ಸಂಗ್ರಹಿಸಿ ಸುಮಾರು ಒಂದು ದಶಕದ 
ಮೇಲಾಯಿತು. ಈಗ ಈ ಸಂಖ್ಯೆಗಳು ಬಹಳವಾಗಿ ಏರಿರಬಹುದು. ಮರಗಳಿಂದ 
ಮಾಡಿದ ಇನ್ನೂ ಅನೇಕ ವ್ಯವಸಾಯ ಉಪಕರಣಗಳಿವೆ ; ಆದರೆ, ಭಾರಿ ಸಂಖ್ಯೆಯ ಈ 
ಉಪಕರಣಗಳ ಅಂಕಿ ಸಂಖ್ಯೆ ಸರಿಯಾಗಿ ದೊರಕುವುದಿಲ್ಲ. ಅಲ್ಲಲ್ಲಿ ದೊರಕುವ ಆಂಕಿ 
ಸಂಖ್ಯೆಗಳು ದಿಗ್ಭ ೨ಮೆಗೊಳಿಸುವಷ್ಟು ಭಾರಿಯಾಗಿದ್ದು ಅವುಗಳು ಕೃಷಿ ಉಪಕರಣ 
ಗಳಿಗಾಗಿ ಉಪಯೋಗಿಸುವ ಅಗಾಧ ಪ್ರಮಾಣದ ಚಿಕ್ಕಪುಟ್ಟ ದಿಮ್ಮಿಗಳನ್ನು ತೋರಿಸು 
ತ್ತವೆ. ಇದರಿಂದ ಪ್ರಶಿವರ್ಷ ಕಾಡುಗಳ ಮೇಲೆ ವಿಪರೀತ ಒತ್ತಡ ಬೀಳುತ್ತಿದೆ. 
ಇದರ ಫಲವಾಗಿ ಅರಣ್ಯಗಳು ದೊಡ್ಡ ಪ್ರಮಾಣದಲ್ಲಿ ಕ್ಷೀಣಿಸತೊಡಗಿವೆ. ಆದ್ದರಿಂದ 
ಚಿಕ್ಕಪುಟ್ಟ ದಿಮ್ಮಿಗಳನ್ನು ಕೊಡುವ ಮರಗಳನ್ನು ಸಾಮಾಜಿಕ ಅರಣ್ಯಗಳಲ್ಲಿ ಅಂದರೆ 
ಹಳ್ಳಿಗಳ ಹತ್ತಿರ ಮತ್ತು ಹಳ್ಳಿಗಳ ಸಾರ್ವಜನಿಕ ಭೂಮಿ ಮಂತಾದ ಕಡೆಗಳಲ್ಲಿ 
ಬೆಳೆಯುವುದು ಬಹುಮುಖ್ಯ. 


8] 


114 


ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಕೋಷ್ಟಕ 7 
ಭಾರತ ದೇಶದಲ್ಲಿ ವ್ಯವಸಾಯೋಪಕರಣಗಳು 
(ಸಾವಿರಗಳಲ್ಲಿ) 
ವಿವರಣೆ 1961 1966 
1. ನೇಗಿಲುಗಳು | 
(ಅ) ಮರದ ನೇಗಿಲುಗಳು 38372 39880 
(ಆ) ಕಬ್ಬಿಣದ ನೇಗಿಲುಗಳು 2298 3521 
2. ಎತ್ತಿನ ಬಂಡಿಗಳು 12072 12695 
ತಿ. ಕಬ್ಬಿನ ಗಾಣಗಳು 
(ಆ) ವಿದ್ಯುತ್‌ ಗಾಣಗಳು 33 45 
(ಆ) ಎತ್ತಿನ ಗಾಣಗಳು 590 650 
4. ಎಣ್ಣೆಗಾಣಗಳು 
(ಆ) 5 ಕಿ.ಗ್ರಾಮ್‌ ಮತ್ತು ಹೆಚ್ಚು ಸಾಮರ್ಥ್ಯದ 78 74 
(ಆ) 5 ಕಿ.ಗ್ರಾಮ್‌ಗಿಂತ ಕಡಮೆ ಸಾಮರ್ಥ್ಯದ 172 159 
ಆಧಾರ : ಇಂಡಿಯ-ಸ್ಟಾ ತಟೆಸ್‌ಟಕಲ್‌ ಔಟ್‌ಲೈನ್‌, ೪ ಎಡಿಷನ್‌ 1976, ಆಕ್ಸ್‌ಫರ್ಡ್‌ 
ಅಂಡ್‌ ಐ.ಬಿ.ಎಚ್‌. ಪಬ್ಲಿಷಿಂಗ್‌ ಕಂ., ನ್ಯೂಡೆಲ್ಲಿ. 
ಕೋಪ್ಪಕ 8 
ಕರ್ನಾಟಕದ ಭೂ-ಉಪಯೋಗದ ವರ್ಗೀಕರಣ 
ಭೂಮಿವರ್ಗ ಹೆಕ್ಟೇರು (ದಶಲಕ್ಷ) ಶೇಕಡಾ 
ಅರಣ್ಯ 56,1 17,2 
ಸಾಗುವಳಿಗೆ ದೊರಕದ ಭೂಮಿ 48.6 15.0 
ಶಾಶ್ವತ ಹುಲ್ಲುಗಾವಲು ಮತ್ತು ಮೇವಿನ ಭೂಮಿ 14.4 ಸಕ್ಕ \ 
ಹಲವು ಬಗೆಯ ಮರದ ಬೆಳೆಗಳು ಮತ್ತು ತೋಪುಗಳು 5.3, 50.2 1.5 15.22 
ಸಾಗುವಳಿ ಮಾಡಬಹುದಾದ ಬೀಳು 19.1, 5.8 | 
ಹಳೆಯ ಬೀಳು 11.4 | 3.5 | 
ಸದ್ಯದ ಬೀಳು 11.4 3.5 
ನಿವ್ವಳ ಬಿತ್ತಿದ ಪ್ರದೇಶ 1327 * 40.4 
ವರದಿ ಮಾಡಿಲ್ಲದ ಪ್ರದೇಶ 28 6 8.5 
ಒಟ್ಟು ಭೂಪ್ರದೇಶ 327.6. 100.0 


1. 
2. 


ಫಾರೆಸ್ಟ್ಸ್ಸ್‌ ಅಂಡ್‌ ಫಾರೆಸ್ಸಿ ಸ್ರ ಕೆ.ಪಿ. ಸಗ್ರೆಯ, ನ್ಯಾಷನಲ್‌ ಬುಕ್‌ಟ್ರಸ್ಸ್‌ ಆಫ್‌ ಇಂಡಿಯ 


ಬೀಳು ಭೂಮಿ. 


ಸಾಮಾಜಿಕ ಕಾಡುಗಳ ಅವಶ್ಯಕತೆ 115 


ಕೋಷ ಕ 8ನ್ನು ಗಮನಿಸಿದರೆ 3, 4, 5 ಮತ್ತು 6ನೇ ಬಾಬುಗಳಿಗೆ 50.2 
ದಶಲಕ್ಷ ಹೆಕ್ಟೇರುಗಳಿಗಿಂತ ಹೆಚ್ಚು ಹುಲ್ಲುಗಾವಲು, ಮೇವಿನ ಭೂಮಿ, ಸಾಗುವಳಿಗೆ 
ಯೋಗ್ಯವಾದ ಬೀಳು ಜಮಾನು, ಹಳೆಯ ಬೀಳು ಜಮಿನಾನು ಮುಂತಾದವು ಸುಮಾರು 
5,67,000 ಹಳ್ಳಿಗಳ ಸುತ್ತಮುತ್ತ ದೊರಕುತ್ತವೆ ಎಂದು ತಿಳಿಯುತ್ತದೆ. 


ಏಎವಿಧ ಹಣ್ಣಿನಬೆಳೆ ಮತ್ತು ತೋಪುಗಳು : (ಕೋಷ್ಟಕ 8, 4ನೇ ಬಾಬು) 
ಅನೇಕ ಹಳ್ಳಿಗಳು ಆಯಾ ಹಳ್ಳಿಗಳಿಗೆ ಸೇರಿದ ಜಮೀನುಗಳ ಮೇಲೆ ಕೆಲವು ಹಕ್ಕನ್ನು 
ಹೊಂದಿವೆ. ಈ ಹಕ್ಕನ್ನು ಚಲಾಯಿಸಿದ್ದರಿಂದ ಅವರು ಹೆಚ್ಚುಕಡಮೆ ಎಲ್ಲ ಮರ 
ಗಳನ್ನು ಕಡಿಯುತ್ತಿದ್ದರು ಇಲ್ಲವೇ ಅತಿಯಾಗಿ ಸವರಿದ, ಬೆಳವಣಿಗೆ ಕುಂಠಿತಗೊಂಡ 
ಮರಗಳನ್ನು ಹಾಗೆಯೇ ಬಿಡುತ್ತಿದ್ದರು. ಇಂತಹ ಪ್ರದೇಶಗಳು ನೋಡಲು ಅಸಹ್ಯ 
ವಾಗಿ ಕಾಣುತ್ತವೆ ಮತ್ತು ಪ್ರಕೃತಿ ಸೌಂದರ್ಯ ಸಂಪೂರ್ಣವಾಗಿ ಕೆಡುತ್ತದೆ. ಅದೂ 
ಅಲ್ಲದೆ ಅಂತಹ ಪ್ರದೇಶಗಳು. ಗಾಳಿ, ಮಳೆಗಳ ಸವೆತಕ್ಕೆ ತುತ್ತಾಗುತ್ತವೆ. ಇಂತಹ 
ಪ್ರದೇಶಗಳಲ್ಲಿ ಮತ್ತು ಹಾಳು, ಬೀಳುಜಮಿನಾನುಗಳಲ್ಲಿ ಅಗತ್ಯವಾಗಿ ಮಾಡಬೇಕಾದ 
ಕೆಲಸವೆಂದ೨ ಹಳ್ಳಿಗರಿಗೆ ಬೇಕಾದ ಜವಿಸನುಗಳೆಷ್ಟು ಮತ್ತು ವಿಸ್ತರಣಾಅರಣ್ಯಗಳ 
ಕೆಳಗೆ ಮರಗಳನ್ನು ನೆಡಲು ಎಷ್ಟು ಭೂವಿಂ ದೊರಕುತ್ತದೆ ಎಂಬುದರ ಬಗ್ಗೆ ಶೀಘ್ರ 
ಸಮಾಕ್ಷೆ ನಡೆಸುವುದು. ಹೀಗೆ ಮರಗಳನ್ನು ನೆಡುವುದರಿಂದ ವಾತಾವರಣ 
ಸುಧಾರಿಸುತ್ತದೆ; ಮಣ್ಣಿನ ಕೊಚ್ಚಣೆ ನಿಲ್ಲುತ್ತದೆ ಹಾಗೂ ಪ್ರಕೃತಿ ಸೌಂದರ್ಯ 
ಹೆಚ್ಚುತ್ತದೆ. ಸ್ವಲ್ಪಮಟ್ಟಿಗೆ ಗ್ರಾಮವಾಸಿಗಳ, ಸೌದೆ ಮತ್ತು ಚಿಕ್ಕಪುಟ್ಟ ದಿಮ್ಮಿಗಳ 
ಅವಶ್ಯಕತೆಯನ್ನೂ ಪೂರೈಸುತ್ತದೆ. 


ಏಕ ಕೃಷಿಯ ಬೆಳೆಗಳು ಕೀಟಗಳ ತೀವ್ರ ಹಾವಳಿಗೆ ತುತ್ತಾಗುತ್ತವೆ ಎಂಬುದು 
ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಷಯ. ಏಕ ಕೃಷಿಯ ಬೆಳೆಗಳನ್ನು ಬೇರೆ ಬೇರೆ 
ಬೆಳೆಗಳ ಅಥವಾ ಮರಗಳ ಮಧ್ಯೆ ಬೆಳೆಸಿದರೆ ಈ ಬಗೆಯ ಹಾನಿ ಕಡಮೆಯಾಗುತ್ತದೆ. 
ಆಟ್‌ವಾಲ್‌ ಮತ್ತು ಬೈನ್ಸ್‌ ಎಂಬುವರು 1972ರಲ್ಲಿ ಮ್ಯಾನ್‌ಮೇಡ್‌ ಫಾರೆಸ್ಟ್‌ 
ಇನ್‌ ಇಂಡಿಯಾದ ಮೇಲೆ ನಡೆದ ವಿಚಾರ ಗೋಷ್ಠಿಯಲ್ಲಿ ಈ ರೀತಿ ಹೇಳಿದ್ಮಾರೆ: 
ಮೊದಲಿದ್ದ ಪ್ರಕೃತಿ ಸಮತೋಲನವನ್ನು ತಕ್ಷಣದಲ್ಲಿ ಪುನಃ ಸ್ಥಾಪಿಸಲು ಸಾಧ್ಯವಾಗ 
ದಿದ್ದರೂ, ಆದಷ್ಟುವಟ್ಟಿಗೆ ಮಣ್ಣು, ಸಸ್ಯ ಮತ್ತು ಪ್ರಾಣಿಗಳ ನಡುವಣ ಸಂಬಂಧ 
ವನ್ನು ಪುನಃ ಸ್ಥಾಪಿಸುವುದು ಅಗತ್ಯ. ಆದ್ದರಿಂದ ಜೀವಿ ಸಂಕೀರ್ಣಗಳನ್ನು ರಕ್ಷಿಸುವ 
ಕಡೆಗೆ ಎಲ್ಲ ಪ್ರಯತ್ನಗಳೂ ನಡೆಯಬೇಕು. ಏಕ ಕೃಷಿ ಬೆಳೆ ಆಗಾಗ ಕೀಟಗಳ ತೀವ್ರ 
ಹಾವಳಿಗೆ ತುತ್ತಾಗುತ್ತದೆ ; ಆದರೆ, ವಿವಿಧ ಶಿಖರ ಸಸ್ಮಸಮೂಹ ಅತಿ ಕಡಮೆ ಹಾನಿಗೆ 
ತುತ್ತಾಗುತ್ತದೆ ಎಂಬ ತಿಳಿವು ವ್ಯವಸಾಯದಲ್ಲಿ ಅತಿ ಹೆಚ್ಚು ಸಕ್ಯವೈವಿಧ್ಯತೆ ಇರುವುದು 
ಒಳ್ಳೆ ಯದೆಂಬ ಭಾವನೆಗೆ ಎಡೆಕೊಟ್ಟಿದೆ. 


ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


116 


cup 
cp austen ೦% 
sce ಉಂ೧೮೩೨ ೦೫ ees (te 
cauns 
ಉಟ cohen (ಓ 
CAHN 
ಔಡಿಟಣಗೇಲ Pep (ಎ 


chun cpogaua nec (a 
uence 


t 


cpuAce 
hp Ree peu 
೩5೧೦೮೮೩ Rec Aug seven (ie 
೧೩೧೦೫ 
ಉರಗ ಗಂಟಿ (ಒ 
caver ಯಧಿಜಗೇಲಯ 
ರೂಟಲಗಾಣ ಗೋಣ ous (ಎ 
೧೪೧೮೬ ಗೌಜು ಓಟ ಗೋಣ 
kn ecg “Rep Au 
oe 9೦೬ ake "ಇ (ಎ 
"ಟೀಯ. 


ಜೀ 
ಉಡ ಟ?0038 ಲಲ 
Yue ಗಾಣ ೦೮೮. (eye 


ರೀ 
ಉತುಭ pote (0s 
ಇಂ 


ಉಡಿಫಿಟಕಾಂಬಿ. ಡಿಟಿ ಲು (ಊ 
"ಉಟ ಐಲ ಊಂ (ಊ 


hea 

bn ses sip (te 
cea ೧೦%/೮ಆಗಿ 

ಐಸು "ಲದ" (ಓ 


Cg 
ಉಂಥೆಣಂಂಂಲನ ೪ಉ೦೮%೦೫ (ಎಣ 
ces 


ಉಧಥೇಧಾೀರೀಗೆ pe: (ಐ 
ces cup 


Tuan ೨೫೮ಆಲು 


cpytcpnes cope ose (2) 
eesua Re (ಊ 

phey ೧೧೧೫ (00 

tum (ಈ 

ಧದ (ಒ 

Rep (ಎ 

“ev Rn (ಎ 

೧8:2೬ ಅಂಬಲಿ 


'`ಜೂಟಬಿಲುಣ ee (1) 
ಲ ಣ್‌ 


ಸಾಮಾಜಿಕ ಕಾಡುಗಳ ಅವಶ್ಯಕತೆ 117 


ಸಾಮಾಜಿಕ ಅರಣ್ಯದ ತತ್ತ ಕ ಜನ ಸಾಮಾನ್ಯರಿಗೆ ಪ್ರಾಕೃತಿಕ, ಪಾರಮಾರ್ಥಿಕ 
ವಂತ್ತು ಭೌತಿಕ ಪ್ರಯೋಜನಗಳನ್ನು ದೊರಕಿಸಿಕೊಡುವುದು. ಏನು ಬೆಳೆಯಬೇಕು, 
ಎಲ್ಲಿ ಬೆಳೆಯಬೇಕು, ಯಾವಾಗ ಬೆಳೆಯಬೇಕು ಮತ್ತು ಹೇಗೆ ಬೆಳೆಯಬೇಕು, ಎಂಬು 
ದನ್ನು ಸಾಮಾಜಿಕ ಅರಣ್ಯಶಾಸ್ತ್ರ ತಿಳಿಸುತ್ತದೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು 
ಮುಂದಿನ ಆಧ್ಯಾಯೆಗಳಲ್ಲಿ ತಿಳಿಸಿದೆ. ಸಾಮಾಜಿಕ ಆರಣ್ಯದ ಕೆಳಗೆ ಬರುವ ವಿಎಧ 
ಉಪವಿಭಾಗಗಳಲ್ಲಿಯ ಗಿಡಮರಗಳನ್ನು ಹಿಂದಿನ ಪುಟದಲ್ಲಿ ಕಾಣಿಸಿದೆ. 


ಅಧ್ಯಾಯ 13 


ಒಕ್ಕಲು ಕಾಡು 


ಭೂಮಿ ಯಾವುದೇ ದೇಶದ ಬಹುಮುಖ್ಯ ನೈಸರ್ಗಿಕ ಸಂಪತ್ತುಗಳಲ್ಲೊಂದು. 
ಈ ಸಂಪತ್ತನ್ನು ಪರಿಣಾಮಕಾರಿಯಾಗಿ ಮತ್ತು ಸಮರ್ಥವಾಗಿ ಉಪಯೋಗಿಸುವುದರ 
ಮೇಲೆ ಒಂದು ದೇಶದ ಅಭಿವೃದ್ಧಿ ಅವಲಂಬಿಸಿದೆ. ವ್ಯವಸಾಯಾಭಿವೃದ್ಧಿಗೂ ಅರಣ್ಯ 
ಗಳಿಗೂ ಪರಸ್ಪರ ಸಂಬಂಧವಿರುವುದು ಎಲ್ಲರಿಗೂ ತಿಳಿದ ವಿಷಯ; ಆದರೆ, ಮಾನವನ 
ಜೀವನಕ್ಕೂ ಮರಗಳಿಗೂ ಬಿಡಿಸಲಾರದ ನಂಟಿದೆ ಎಂಬ ಪರಿಜ್ಲ್ಯಾನ ಜನರಲ್ಲಿ ಸರಿಯಾಗಿ 
ಮೂಡಿಲ್ಲ. ಮಾನವನ ಬದುಕು ಮತ್ತು ವ್ಯವಸಾಯ ಮರಳುಗಾಡಿನಲ್ಲಿ ಸಾಧ್ಯವಿಲ್ಲ. 
ಆರಣ್ಯಗಳು ನಾಶವಾದ ಪ್ರದೇಶಗಳಲ್ಲಿ ಮಳೆಯ ಅಭಾವದ ಕಾರಣ ಮಣ್ಣು ಹೆಚ್ಚುಕಾಲ 
ಫಲವತ್ತಾಗಿ ಉಳಿಯುವುದಿಲ್ಲ ಮತ್ತು ಅಲ್ಲಿಯ ಮಣ್ಣು ಮೊದಲು ಸತ್ವರಹಿತವಾಗಿ 
ಕೊನೆಗೆ ಸುಪೂರ್ಣವಾಗಿ ಅಳಿದು ಹೋಗುತ್ತದೆ. ಇಂತಹ ಪ್ರದೇಶಗಳಲ್ಲಿ ಭಾರಿ ಮಳೆ 
ಬಿದ್ದರೆ ನೀರು ಅಡೆತಡೆ ಇಲ್ಲದೆ ಹರಿದು ಪ್ರವಾಹಗಳುಂಟಾಗಿ ಸಾವು ನೋವುಂಟಾಗಿ ಆಸ್ತಿ 
ನಾಶವಾಗುತ್ತದೆ. ಬ್ಯಾಬಿಲಾನ್‌ ಮತ್ತು ಈಜಿಪ್ಟಿನ ಕಾಡುಗಳನ್ನು ಅತಿಯಾಗಿ ಕಡಿದು 
ಹಾಳುಮಾಡಿ ಅವು ಮರುಭೂಮಿಗಳಾಗುವಂತೆ ಮಾಡಿದ್ದರಿಂದ ಅಲ್ಲಿಯ ದೊಡ್ಡ 
ನಾಗರೀಕತೆಗಳು ಸಂಪೂರ್ಣವಾಗಿ ಅಳಿದುಹೋದವು. ಆಮೆರಿಕ ಸಂಯುಕ್ತ ಸಂಸ್ಥಾನ 
ಗಳಲ್ಲಿ ಸಾವಿರಾರು ಹೆಕ್ಟೇರು ಮರುಭೂಮಿಯಲ್ಲಿ ಹರಡಿರುವ ಪ್ರಖ್ಯಾತ ಡಸ್ಟ್‌ ಚಾಲು 
ಉಂಟಾಗಿದ್ದಕ್ಕೆ ಕಾರಣ ಫಲವತ್ತಾದ ಒಕ್ಕಲು ಭೂಮಿಗಳನ್ನು ಸರಿಯಾಗಿ ನಿರ್ವಹಿಸ 
ದಿದ್ದುದು. ನಮ್ಮ ದೇಶದಲ್ಲಿ ಮೇಲಿಂದ ಮೇಲೆ ಉಂಟಾಗುವ ಪ್ರವಾಹಗಳು, 
ಧೂಳಿನ ಬಿರುಗಾಳಿಗಳು ಮತ್ತು ರಾಜಸ್ಥಾನದ ಮರುಭೂಮಿ ವಯಂದುವರಿಯುತ್ತಿರು 
ವುದು, ಇವೆಲ್ಲಕ್ಕೆ ಕಾರಣ ಆಜ್ಞಾನದಿಂದ ಮರಗಳನ್ನು ಕಡಿದು ನಾಶಮಾಡಿದುದೇ 
ಅಗಿದೆ. ಇಂತಹ ಪ್ರಕೃತಿ ವಿಕೋಪಗಳನ್ನು ತಕ್ಷಣ ಕಡಮೆ ಮಾಡುವುದು ಸಾಧ್ಯವಿಲ್ಲ ; 
ವಿನಾಶವನ್ನು ಅದೇ ಮಟ್ಟದಲ್ಲಿ ನಿಲ್ಲಿಸಬಹುದು. ಆ ಮೇಲೆ ಈ ವಿನಾಶವನ್ನು 
ಹೆಚ್ಚು ಹೆಚ್ಚು ಮರಗಳನ್ನು ನೆಡುವುದರಿಂದ ಕಡಮೆ ಮಾಡಬಹುದು. ಮರ ನೆಡುವ 
ಕಾರ್ಯದ ಮೊದಲ ಹಂತ ರೈತರ ಸ್ವಂತ ಜಮೀನುಗಳಲ್ಲಿ ಪ್ರಾರಂಭವಾಗುತ್ತದೆ. 
ಒಕ್ಕಲ ಭೂಮಿ ದೊಡ್ಡದಾಗಿದ್ದೆರೆ ಅವರು ಹೆಚ್ಚು ಮರಗಳನ್ನು ನೆಡಬಹುದು, 
ಇಲ್ಲವೇ ಜಮಾನು 'ಸಣ್ಣದಾಗಿದ್ದರೆ ಹೊಲಗಳ ಅಂಚಿನ ಬದುಗಳ ಮೇಲೆ ಕೆಲವು 
ಮರಗಳನ್ನಾದರೂ ಬೆಳೆಯಬಹುದು. 


ಒಕ್ಕಲು ಕಾಡು 119 


ಸರಳ ಅರ್ಥ: ಒಕ್ಕಲು ಕಾಡಿನ ಸರಳ ಅರ್ಥವೆಂದರೆ ರೈತರ ಹಿತಕ್ಕಾಗಿ 
ಒಕ್ಕಲು ಭೂಮಿಯಲ್ಲಿ ಅರಣ್ಮ ಜಾತಿಯ ಮರಗಳನ್ನು ಬೆಳೆಸುವುದು. ಒಕ್ಕಲು ಕಾಡಿಗೆ 
ವ್ಯವಸಾಯ ಅರಣ್ಯ ಅಥವಾ ಆರಣ್ಯ ವ್ಯವಸಾಯವೆಂದೂ ಹೆಸರಿದೆ. ಮಾನವನಿಗೆ 
ಆಹಾರಧಾನ್ಯಗಳ ಅವಶ್ಯಕತೆ ಇರುವುದರಿಂದ ಯಾವುದೇ ಕಾರಣದಿಂದ ಕೃಷಿಯ 
ಸ್ಥಾನವನ್ನು ಒಕ್ಕಲು ಕಾಡುಗಳು ಆಕ್ರಮಿಸುವುದಿಲ್ಲ ಮತ್ತು ಅದು ಸಾಧ್ಯವೂ ಇಲ್ಲ. 
ಒಕ್ಕಲು ಕಾಡಂಗಳಂ ವ್ಯವಸಾಯದೊಡನೆ ಸ್ಪರ್ಧಿಸುವುದಿಲ್ಲ ಮತ್ತು ಸ್ಪರ್ಧಿಸುವುದಕ್ಕೆ 
ಆಗಂವುದಿಲ್ಲ; ಆದರೆ, ಕೃಷಿಯನ್ನು ಬೆಂಬಲಿಸಿ ಭೂವಿಂ ಹೆಚ್ಚು ಉಪಯುಕ್ತವಾಗಂ 
ವಂತೆ ಮಾಡಲು ಸಹಾಯಕವಾಗುತ್ತವೆ ಮತ್ತು ಕೃಷಿ ಉತ್ಪಾದನೆಯನ್ನು 
ಹೆಚ್ಚಿಸುತ್ತವೆ. 

ಹಳೆಯವ್ಯಾಖ್ಯೆ : ಒಂದಂ ಹಳೆಯ ವ್ಯಾಖ್ಯೆಯಂತೆ, ಒಕ್ಕಲು ಕಾಡು ಎಂದರೆ 
ಒಬ್ಬೊಬ್ಬ ರೈತನೂ ತನ್ನ ಜಮಿನಿನಲ್ಲಿ ಅಥವಾ ಕೂಡು ಸ್ವಾಮ್ಯದ ನಿರುಪಯುಕ್ತ 
ಭೂಮಿಯಲ್ಲಿ ಕೃಷಿಗೆ ಬಾಧಕವಾಗದಂತೆ ಮರಗಳನ್ನು ನೆಡುವುದು. ತಾಂತ್ರಿಕ ಪದಗಳ 
ಶಬ್ದಕೋಶದ ಪ್ರಕಾರ ಒಕ್ಕಲು ಕಾಡು ಎಂದರೆ ಒಕ್ಕಲು ಭೂಮಿಯಲ್ಲಿ ಅಥವಾ 
ಹಳ್ಳಿಗಳಲ್ಲಿ ಕೃಷಿ ಕಾರ್ಯಾಚರಣೆಗಳ ಜೊತೆ ಕೂಡಿಕೊಂಡಂತೆ ಕಾಡುಮರಗಳನ್ನು 
ಬೆಳೆಸುವುದು; ಆದರೆ, ಹಿಂದಿನ ದಶಕದಲ್ಲಿ ನಿಜವಾಗಿ ಆಚರಣೆಯಲ್ಲಿದ್ದದ್ದು ಒಕ್ಕೆಲು 
ಕಾಡಿನ ಕೇಂದ್ರ್ರ ಬಿಂದಂವಾದ ವಿಸ್ತರಣಾ ಕಾಡು: ಏಕೆಂದರೆ. ಇದರಲ್ಲಿ ಒಕ್ಕಲು 
ಭೂಮಿಯಲ್ಲಿ, ಗ್ರಾಮಗಳ ಸಾರ್ವಜನಿಕ ಭೂಮಿಯಲ್ಲಿ, ರೈಲ್ವೆ ಹಳಿಗಳ ಪಕ್ಕಗಳಲ್ಲಿ 
ಮತ್ತು ನಾಲೆಗಳ ಹತ್ತಿರ ಮರಗಳನ್ನು ನೆಡುವ ಕಾರ್ಯಕ್ರಮ ಸೇರಿತ್ತು. ಆಗೆ ಎಲ್ಲ 
ರಾಜ್ಯಗಳಲ್ಲಿಯೂ ಒಕ್ಕಲು ಕಾಡಿನ ಪ್ರಗತಿ ಒಂದೇ ಸಮನಾಗಿರಲಿಲ್ಲ. ಸ್ವಲ್ಪಮಟ್ಟಿನ 
ಪ್ರಗತಿ ಕಂಡುಬಂದ ರಾಜ್ಯಗಳಲ್ಲಿ ಇದರ ಮುಖ್ಯ ತತ್ವಗಳಾದ ಸಾಮಾಜಿಕ ಮೌಲ್ಯ 
ಮತ್ತು ಪ್ರಾಕೃತಿಕ ಹಿತಗಳನ್ನೂ ಸಹ ಸಾಧಿಸಲಾಗಲಿಲ್ಲ. ಒಕ್ಕಲು ಕಾಡಿನ ಗುರಿ 
ವ್ಯವಸಾಯ ಭೂಮಿಯೆಲ್ಲಿ ಉಪಯುಕ್ತ ಮರಗಳನ್ನು ಅಂದರೆ, ಮನೆ ಮತ್ತು ಗುಡಿ 
ಸಲುಗಳಿಗೆ ಚಿಕ್ಕಪುಟ್ಟ ಮರಮುಟ್ಟು ಮತ್ತು ಈಚು, ಸೌದೆ, ದನಕರುಗಳಿಗೆ ಮೇವು, 
ಗ್ರಾಮಾಣ ಜನರಿಗೆ ಆಹಾರವಾಗುವ ಹಣ್ಣ, ಜಮಾನುಗಳಿಗೆ ಹಸುರೆಲೆ ಗೊಬ್ಬರ 
ಮತ್ತು ಮನೆಯ ಉಪಯೋಗಕ್ಕಾಗಿ ಎಣ್ಣೆಯ ಉತ್ಪಾದನೆಗೆ ಎಣ್ಣೆಯ ಬೀಜಗಳನ್ನು 
ಒದಗಿಸುವ ಮರಗಳನ್ನು ಬೆಳೆಸುವುದೇ ಆಗಿದೆ. 

ಗಾಳಿಯ ತಡೆ: ಬೆಳೆಗಳನ್ನು ವೇಗದ ಗಾಳಿಯಿಂದ ರಕ್ಷಿಸಲು ಹೊಲಗದ್ದೆ 
ಗಳಲ್ಲಿ ಅಥವಾ ಅವುಗಳ ಅಂಚಿನಲ್ಲಿ ಗಾಳಿಯ ತಡೆಗಳನ್ನು ಬೆಳೆಸುವುದು ಒಕ್ಕಲು 
ಕಾಡಿನ ಕಾರ್ಯಾಚರಣೆಯಲ್ಲಿ ಸೇರುತ್ತದೆ. 

ಬದಿಯಲ್ಲಿ ಬೆಳೆಸುವ ಮರಗಳು: ಭಾರತದಲ್ಲಿ ಭೂ ಹಿಡುವಳಿಗಳು ಚಿಕ್ಕ 
ವಾದ್ಧರಿಂದ ರೈತರು ತಮ್ಮ ಜಮಾನಿನಲ್ಲಿ ಮರಗಳನ್ನು ನೆಡುವುದಕ್ಕಾಗಿ ಹೆಚ್ಚು 


120 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಸ್ಥಳವನ್ನು ಮಾಸಲಿಡಂವುದಿಲ್ಲ. ಆದಾಗ್ಯೂ ಅವರು ಹೊಲಗಳ ಅಂಚಿನಲ್ಲಿ ಸಣ್ಣ 
ಚಂಡದ ಕೆಲವು ಉಪಯುಕ್ತ ಮರಗಳನ್ನು ಬೆಳೆಸುತ್ತಾರೆ. ಉತ್ತರ ಬಿಹಾರದಲ್ಲಿ 
ಸಿಸ್ಸುಮರವನ್ನು ಸಾಗುವಳಿ ಜಮಾನಿನ ಉದ್ದಕ್ಕೂ ಯಶಸ್ವಿಯಾಗಿ ಮತ್ತು ಲಾಭ 
ದಾಯಂಕವಾಗಿ ಬೆಳೆಸುತ್ತಿ ದ್ದಾರೆ. ಮಧ್ಯಪ್ರದೇಶ, ಕರ್ನಾಟಕ, ತಮಿಳುನಾಡು ಮತ್ತು 
ಆಂಧ್ರಪ್ರದೇಶದ ಕೆಲವು ಭಾಗಗಳಲ್ಲಿ ಅಕೇಶಿಯ ನಿಲೋಟಿಕ ಮರವನ್ನು ಬೆಳೆಸು 
ತ್ತಿದ್ದಾರೆ. ರೈತರಿಗೆ ವ್ಯವಸಾಯ ಮುಟ್ಟುಗಳಿಗಾಗಿ ಚಿಕ್ಕಪುಟ್ಟ ದಿಮ್ಮಿ, ಸೌದೆ, 
ಮೇವು, ಟ್ಯಾನ್‌ ತೊಗಟೆ, ಅಂಟು ಮುಂತಾದ ಪದಾರ್ಥಗಳನ್ನು ಒದಗಿಸುವ 
ಬಾಬುಲ್‌ ಮರದ ವಿವಿಧ ಉಪಯುಕ್ತತೆಯ ಅರಿವಾಗಿದೆ. ಪಶ್ಚಿಮ ಬಂಗಾಳದ 
ಪುರೊಲಿಯ ಜಿಲ್ಲೆಯ ಕೆಲವು ಭಾಗಗಳ ಬತ್ತದ ಗದ್ದೆಗಳ ಉದ್ದಕ್ಕೂ ಟರ್‌ಮಿನೇ 
ಲಿಯ ಅರ್ಜುನ ಮರವನ್ನು ಬೆಳಸುತ್ತಾರೆ. ಹಸುರೆಲೆ ಗೊಬ್ಬರ ಕೊಡುವ 
ಗ್ಲಿರಿಸೀಡಿಯಾ ಮ್ಯಾಕ್ಕುಲೇಟ ಮರ ಮತ್ತು ಜನಪ್ರಿಯ ಮೇವಿನ ಮರವಾದ 
ಅಂಜನ್‌ (ಹಾರ್ಡ್‌ವಿಕಿಯ ಬೈನ್ಮಾಟ) ಮರವನ್ನು, ದೇಶದ ಅನೇಕ ಕಡೆಗಳಲ್ಲಿ ಹೊಲ 
ಗದ್ದೆಗಳ ಅಂಚಿನಲ್ಲಿ ಬೆಳೆಯುತ್ತಾರೆ. ಅರಣ್ಯಗಳು ಹೆಚ್ಚಾಗಿಲ್ಲದ ರಾಜಸ್ಥಾನದಲ್ಲಿ 
ಅಲ್ಲಿಯ ರೈತರು ತಮ್ಮ ಅವಶ್ಯಕತೆಗಾಗಿ ತಮ್ಮ ಹೊಲಗಳಲ್ಲಿ ಬೆಳೆದ ಮರಗಳನ್ನು 
ಅವಲಂಬಿಸಿರುತ್ತಾರೆ. 


ಕೆಜಿ ಮತ್ತು ಸರ್ವೆ; ಬೀಜಗಳಿಂದ ಅಥವಾ ಬೇರುಗಳಿಂದ ಅಲ್ಲಲ್ಲಿ ಹುಟ್ಟೆ 
ಕೊಳ್ಳುವ ಖೆಜ್ಜಿ (ಪ್ರೊಸಾಪಿಸ್‌ ಸಿನರೇರಿಯ) ಜಾತಿಯ ಮರವನ್ನು ರಾಜಸ್ಥಾನದ 
ರೈತರು ರಕ್ಷಿಸಿ ಬೆಳೆಯಲು ಬಿಡುತ್ತಾರೆ. ಸುಮಾರು ಎರಡು ದಶಕಗಳ ಹಿಂದೆ 200 
ಖೆಜ್ಜಿ ಜಾತಿಯ ಮರಗಳನ್ನು ಹೊಂದಿದ್ದ ರೈತನು ವರ್ಷಕ್ಕೆ 800 ರೂಪಾಯಿ 
ಆದಾಯ ಗಳಿಸುತ್ತಿದ್ದ. ಅಲ್ಲಿಯ ರೈತರು ತಮಗೆ ಕಲ್ಪವೃಕ್ಷದಂತಿರುವ ಈ ಮರ 
ವನ್ನು ಪೂಜಿಸುತ್ತಾರೆ. ಕೃಷಿ ಬೆಳೆಗಳನ್ನು ಬೆಳೆಯಲು ಪ್ರತಿಕೂಲವಾದಂತಹ ವಾಯು 
ಗುಣ ಮತ್ತು ಭೂಗುಣಗಳು ಇದ್ದ ಸಂದರ್ಭದಲ್ಲಿ ಖೆಜ್ರಿ ವರವನ್ನು ಯಶಸ್ವಿಯಾಗಿ 
ಮತ್ತು ಲಾಭದಾಯಕವಾಗಿ ಬೆಳೆಯಬಹುದೆಂಬುದಂ ಅವರಿಗೆ ಗೊತ್ತಾಗಿದೆ. ಪೂರ್ವ 
ಕರಾವಳಿಯಲ್ಲಿ ಖಾಸಗಿ ಸರ್ವೆ ತೋಪುಗಳಿರುವುದು ಸಾಮಾನ್ಯ. ಬೆಂಗಳೂರು, 
ಕೋಲಾರ ಮತ್ತು ತುಮಕೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ರೈತರು ತಮ್ಮ 
ಜಮಾನುಗಳಲ್ಲಿ ಸರ್ವೆ ಮರಗಳನ್ನು ಬೆಳೆಯುವುದು ಲಾಭದಾಯಕವೆಂದು ಕಂಡು 
ಕೊಂಡಿದ್ದಾರೆ. 


ಮರಗಳ ಪಟ್ಟಿ: ಒಕ್ಕಲು ಜಮಾನು ದೊಡ್ಡದಾಗಿದ್ದರೆ ಅದರಲ್ಲಿ ಶೇಕಡಾ 
10ರಷ್ಟು ಜಾಗವನ್ನು ಮರಗಳಿಗಾಗಿ ಕಾಯ್ದಿರಿಸಬಹುದು. ಈ ಮುಂದೆ ನಮೂದಿ 
ಸಿದ ಮರ ಜಾತಿಗಳನ್ನು ದಕ್ಷಿಣದ ಅರೆ ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯಬಹುದು. 


ಅಳೇಶಿಯ ನಿಲೋಟಿಕೆ 

ಅಕೇಶಿಯ ಕ್ಕಾಟಚು 

ಆಕೇಶಿಯ ಪ್ಲಾನಿಫ್ರಾನ್ಸ್‌ 
ಅಕೇಶಿಯ ಅರಿಕ್ಕುಲಿಫಾರ್‌ಮಿಸ್‌ 
ಅಕೇಶಿಯ ಲ್ಯೂಕೊಫ್ಲಿಯ 
ಅಕೇಶಿಯ ಕಾನ್‌ಸಿನ್ನ 

ಅಕೇಶಿಯ ಫೈರ್ರುಜೀನಿಯ 
ಅನೆಕಾರ್ಡಿೀಯಮ್‌ ಆಕ್ತಿಡೆಂಟೇಲ್‌ 
ಅಜಡಿರಕ್ಟ ಇಂಡಿಕ 

ಅನೋನ ಸ್ಕೊಮೋಸೆ 
ಆಲ್‌ಬಿಜಿಯ ಲೆಬೆಕ್‌ 
ಆಲ್‌ಬಿಜಿಯ ಆಮರ 
ಆರ್ಫೊಕಾರ್ಪಸ್‌ ಇಂಟೆಗ್ರಿಫೋಲಿಯ 
ಕ್ಯಾಸಿಯ ಸಯಾಮಿಯ 
ಕ್ಯಾಸುರಿನ ಇಕ್ವಿ ಸೆಟಿಫೋಲಿಯ 
ಗ್ಲಿರಿಕ.ಡಿಯ ಮ್ಯಾಕುಲೇಟ 
ಗ್ರಿವಿಲ್ಲಿಯ ರೊಬಸ್ಟ 

ಜಿಜಿಫಸ್‌ ಜುಜುಬ 
ಡೆಂಡ್ರೊಕ್ಕಾಲಮಸ್‌ ಸ್ಪಿಕ್ಟಸ್‌ 


ಒಕ್ಕಲು ಕಾಡು 121 


ಡಯೋಸ್ಟೈರಾಸ್‌ ಮೆಲನೊಗ್ಗೈಲಾನ್‌ 
ಡಾಲ್‌ಬದ್ದಿಯ ಸಿಸ್ಸು 
ಪ್ರೊಸಾಪಿಸ್‌ ಸ್ಪೈಸಿಜಿರ 
ಪ್ರೊಸಾಪಿಸ್‌ ಜುಲಿಪ್ಲೊರ 
ಪೊಂಗ್ಮಾಮಿಯ ಪಿನ್ನೇಟ 
ಪಿತಸೆಲ್ಲೊಬಿಯಮ್‌ ಡಲ್ಲಿ 
ಬ್ಯೂಟಿಯ ಮೊನೊಸ್ಟರ್ಮ 
ಬೊರ್ಕಾಸಸ್‌ ಫ್ಲಾಬೆಲಿಫೆರ್‌ 
ಮಧುಕ ಲ್ಯಾಟಿಫೋಲಿಯ 
ಮೈಕೇಲಿಯ ಚಂಪಕ 

ಮ್ಯಾಂಗಿಫೆರ ಇಂಡಿಕ 
ಯೂಕಲಿಪ್ಟಸ್‌ ಸಿಟ್ಟಿಯೋಡೊರ 
ಯೂಕೆಲಿಪ್ಪಸ್‌ ಹೈಬ್ರಿಡ್‌ 
ಲ್ಯೂಸಿನ ಲ್ಯೂಕೊಸಿಪಾಲ 
ಸೆಂಡಾಲಮ್‌ ಅಲ್ಬಮ್‌ 
ಸ್ಕಾಪಿಂಡಸ್‌ ಎಮಾರ್ಜಿನೇಟಸ್‌ 
ಸ್ಕಾಹಿಂಡಸ್‌ ಟ್ರೈಫೋಲಿಯೇಟಸ್‌ 
ಹಾರ್ಡ್‌ವಿಕಿಯ ಬೈನ್ಮಾಟ 


ಸಣ್ಣ ಹಿಡುವಳಿಗಳಲ್ಲಿ ಮೇಲೆ ತಿಳಿಸಿದ ಮರಗಳ ಪೈಕಿ, ಹಗುರ ಚಂಡದ 
ಬಾಬುಲ್‌, ಅಕೇಶಿಯ ಕೆಟಚು, ಅಕೇಶಿಯ ಫೆರ್ರುಜಿನಿಯ, ಜಿಜಿಫಸ್‌ ಜುಜುಬ 
ಮುಂತಾದ ಮರಗಳನ್ನು ಹೊಲದ ಅಂಚಿನ ಬದುಗಳ ಮೇಲೆ ಬೆಳೆಯಬಹುದು. 
ಇಂತಹ ಸ್ಥಳಗಳಿಗೆ ಹಗುರ ಚಂಡದ, ಹೆಚ್ಚು ನೆರಳು ಕಟ್ಟದ ಮತ್ತು ಕೃಷಿ ಬೆಳೆಗಳ 
ಜೊತೆ ಪೋಷಕಾಂಶಗಳಿಗಾಗಿ ಸ್ಪರ್ಧಿಸದ ಮರಗಳನ್ನು ಆರಿಸುವುದು ಸೂಕ್ತ. ಬಾಬುಲ್‌ 
ನಂತೆ ಆಳವಾಗಿ ಬೇರು ಬಿಡದ ಇತರ ಮರಗಳನ್ನು ಬೆಳೆಸಿದರೆ ಅವುಗಳ ಬೇರುಗಳು 
ಕೃಷಿ ಬೆಳೆಗಳ ಜೊತೆ ಸ್ಪರ್ಧಿಸುವುದನ್ನು ತಪ್ಪಿಸಲು ಅಂಚಿನ ಉದ್ದಕ್ಕೂ ಕಂದಕಗಳನ್ನು 
ತೆಗೆಯಬೇಕು. 


ಜೌಗು ಪ್ರದೇಶ: ದೊಡ್ಡ ಒಕ್ಕಲು ಜಮಾನುಗಳಲ್ಲಿ ನೀರು ನಿಲ್ಲುವ ಸ್ಮಳೆ 
ಗಳಲ್ಲಿ ಮತ್ತು ಜೌಗು ಪ್ರದೇಶಗಳಲ್ಲಿ ಅವುಗಳಿಗೆ ಸರಿಹೊಂದುವ ಮರಗಳನ್ನು ಬೆಳಸ 
ಬೇಕು. ಲವಣ ಅಥವಾ ಕ್ಷಾರಮಯವಾದ ಸ್ಥಳಗಳಿಗೆ ಅಲ್ಲಿ ಬೆಳೆಯುವಂತಹ 
ಮರಗಳನ್ನು ಆರಿಸಬೇಕು, ಇಂತಹ ಪ್ರದೇಶಗಳಲ್ಲಿ ಬೆಳೆಯುವಂತಹ ಮರಜಾತಿಗಳ 
ಪಟ್ಟಿಯನ್ನು “ಮರಗಳನ್ನು ಬೆಳೆಸುವುದರಿಂದ ಜವಿಸಾನಿನ ಸುಧಾರಣೆ' ಅಧ್ಯಾಯದಲ್ಲಿ 
ಕೊಟ್ಟಿದೆ. 


122 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಹಸುರು ಬೇಲಿ: ದೊಡ್ಡ ಒಕ್ಕಲು ಭೂಮಿಯಲ್ಲಿ ಉಪಯುಕ್ತ ಬೇಲಿಗಿಡ 
ಮತ್ತು ಮರಗಳನ್ನು ಬೆಳಸಬಹಂದು. ಇದಕ್ಕೆ ತಕ್ಕದಾದ ಮರಗಳೆ ಪಟ್ಟಿಯನ್ನು 
ಹಸುರು ಬೇಲಿ ಬಗ್ಗೆ ಇರಂವ ಅನುಬಂಧದಲ್ಲಿ ನಮೂದಿಸಿದೆ. 


ಎಂಟು ಪ್ರದೇಶಗಳು: ದಕ್ಷಿಣ ದೇಶದ ಅರೆಶುಷ್ಯ ಪ್ರದೇಶಗಳಲ್ಲಿ ಬೆಳೆಯ 
ಬಹುದಾದಂತಹ ಮರಗಳನ್ನು ಈ ಅಧ್ಯಾಯದಲ್ಲೇ ಕೊಡಲಾಗಿದೆ. ಆದರೆ ಭಾರತ 
ಏವಿಧ ಬಗೆಯ ವಾಯುಗುಣ ಮತ್ತು ಭೂಗುಣಗಳನ್ನೂ ಹೊಂದಿರುವ ದೇಶವಾದ್ದ 
ರಿಂದ, ಆದನ್ನು ಎಂಟು ಪ್ರದೇಶಗಳಾಗಿ ವಿಂಗಡಿಸಿ ವಿವಿಧ ಪ್ರದೇಶಗಳಿಗೆ ತಕ್ಕ ಮರ 
ಗಳನ್ನು ಅನುಬಂಧ 2ರಲ್ಲಿ ತೋರಿಸಲಾಗಿದೆ. 


ಮುಂದಿನ ಕೆಲವು ಅಧ್ಯಾಯಗಳಲ್ಲಿ ಈ ಅನುಬಂಧದ ಬಗ್ಗೆ ಓದುಗರ ಗಮನ 
ವನ್ನು ಸೆಳೆಯಲಾಗುವುದು. 


ಅಧ್ಯಾಯ 14 


ಗಾಳಿಯ ತಡೆ 


ಗಾಳಿಯ ತಡೆ ಎಂದರೆ ತೋಟ, ಹೊಲಗದ್ದೆಗಳು ಅಥವಾ ಒಕ್ಕಲು ಜಮಾನು 
ಗಳ ಸುತ್ತಮುತ್ತ ಅವುಗಳ ರಕ್ಷಣೆಗೆ ಕೆಲವು ಸಾಲುಗಳಲ್ಲಿ ಬೆಳೆದ ಮರಗಿಡಗಳ 
ಅಡ್ಡಗಟ್ಟೆ. ಸಾಧಾರಣವಾಗಿ ಇದರ ಉದ್ದೇಶ ಬಿಡಿ, ಖಾಸಗಿ ಜಮಾನುಗಳನ್ನು 
ರಕ್ಷಿಸುವುದು ಆದ್ದರಿಂದ ಇವುಗಳ ಸಾಲುಗಳ ಸಂಖ್ಯೆ ದೊರಕುವ ಜಾಗದ ಮೇಲೆ 
ಅವಲಂಬಿಸಿರುತ್ತದೆ. ಇದರಿಂದಾಗಿ ರೈತರು ಸರಿಯಾಗಿ ಯೋಜಿಸಿ, ತಕ್ಕ ಮರಗಿಡ 
ಗಳನ್ನು ಆರಿಸಿ ಈ ಕಾರ್ಯಾಚರಣೆಗೆ ಹಣ ತೊಡಗಿಸಬೇಕು. ಸಾಕಷ್ಟು ಸ್ಥಳ 
ದೊರಕುವಂತಿದ್ದರೆ ಪರಿಣಾಮಕಾರಿ ರಕ್ಷಣೆಗೆ ಜಮಾನಿನ ಶೇಕಡಾ 7ರಷ್ಟು ಭಾಗವನ್ನು 
3 ಸಾಲುಮರಗಳ ಗಾಳಿಯ ತಡೆಯನ್ನು ನೆಡಲು ಮಾಸಲಿಡಬಹುದು. ಈ 3 
ಸಾಲುಗಳಲ್ಲಿ ಎರಡು ಸಾಲು ಉದುರೆಲೆ ಮರಗಳು ಒಂದು ಸಾಲು ನಿತ್ಯಹಸುರು 
ಮರಗಳನ್ನು ಪರಸ್ಪರ ಸಮಾನಾಂತರವಾಗಿ ಬೆಳಸಬೇಕು. 3 ಸಾಲುಗಳಲ್ಲಿ ಒಂದು 
ಸಾಲು ಹೊದರುಗಳಿಂದ ಕೂಡಿರಬಹುದು. ಬೆಳೆಯುವ ಮರಗಿಡಗಳಿಗನುಗುಣವಾಗಿ 
ಅವುಗಳ ಅಂತರ ಗಿಡದಿಂದ ಗಿಡಕ್ಕೆ 1.5 ಮಾ.ನಿಂದ 2 ಮಾ. ಮತ್ತೂ ಸಾಲಿನಿಂದ 
ಸಾಲಿಗೆ 1.5ರಿ:ದ 3 ಮಾ.ವರೆಗಿರೆಬಹುದು. ಗಾಳಿಯ ತಡೆಗಳನ್ನು ಗಾಳಿ ಬೀಸುವ 
ದಿಕ್ಕಿಗೆ ಸಮಕೋನದಲ್ಲಿ ಬೆಳಸಬೇಕು. 


ಬೆಳೆಯುವ ವಿಧಾನ: ಮಳೆಗಾಲದ ಪ್ರಾರಂಭದಲ್ಲಿ ಗಾಳಿಯ ತಡೆಗಳನ್ನು 
ನೆಡುತ್ತಾರೆ. ಸಾಮಾನ್ಯವಾಗಿ ಸಸಿಗಳನ್ನು ಗುಣಿ ಅಥವಾ ಕುದಕಗಳಲ್ಲಿ (ಕಂದಕ-ದಿಣ್ಣೆ 
ತೋಪುಗಳಲ್ಲಿ ಮಾತ್ರ) ನೆಡುತ್ತಾರೆ. ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಿದ ಸಸಿಗಳನ್ನು 
ನೆಟ್ಟರೆ ಚೆನ್ನಾಗಿ ಹತ್ತಿ ಕೊಳ್ಳುತ್ತವೆ. ಮರಜಾತಿಯ ಸಸಿಗಳಾಗಿದ್ದರೆ ಅವುಗಳ ಎತ್ತರ 
ನೆಡುವಾಗ 60 ರಿಂದ 90 ಸೆ.ಮಾ. ಒಳೆಗೆ ಇರಬೇಕು. ಕಳೆತೆಗೆಯುವುದು ಮತ್ತು 
ಇತರ ಸಾಗುವಳಿ ಕ್ರಮಗಳನ್ನು ಬೇಕಾದಾಗ ಕೈಕೊಳ್ಳಬೇಕು. ಶುಷ್ಕ ಮತ್ತು ಅರೆ 
ಶುಷ್ಕ ಪ್ರದೇಶಗಳನ್ಲಿ ಹೆಚ್ಚುಕಾಲ ಒಣಹವೆ ಇದ್ದರೆ ಗಿಡಗಳಿಗೆ ಸ್ವಲ್ಪಕಾಲ ನೀರು 
ಹಾಕಬೇಕು. ವಾಯುಗುಣ ಮತ್ತು ಭೂಗುಣಕ್ಕನುಗುಣವಾಗಿ ತಕ್ಕ ಮರಜಾತಿ 
(ಬೇಕಾದಾಗ ಹೊದರು)ಗಳನ್ನು ಆರಿಸಿ ನೆಡಬೇಕು. ಉದುರೆಲೆ ಮರಗಳನ್ನು 
ಆರಿಸುವಾಗ ಬೇಗ ಬೆಳೆಯುವಂತಹ ಮತ್ತು ಹೆಚ್ಚುಕಾಲ ಬತ್ತಲಾಗಿ ಉಳಿಯದಂತಹ 
ಮರಗಳನ್ನು ಆರಿಸಬೇಕು. ಒಳ್ಳೆ ಕಚ್ಚಿಗರು ತಳ್ಳುವ ಮರಗಳನ್ನು ಆರಿಸಿದರೆ ಇನ್ನೂ 


124 ಭಾರತದಲ್ಲಿ ಸಾಮಾಜಿಕ ಆರಣ್ಮಶಾಸ್ತ್ರ 


ಅನುಕೂಲ. ನಿತ್ಯಹಸುರು ಮರಗಳು ನಿಧಾನವಾಗಿ ಬೆಳೆಯಂವಂತಹವಾಗಿರಬೇಕಂ ; 
ಅಂದರೆ, ಅವುಗಳ ಚಂಡಗಳು ಕೆಳಅಂತಸ್ತನ್ನು ರಚಿಸಿ ಕೆಳಮಟ್ಟದಲ್ಲಿ ಬೀಸುವ ಗಾಳಿ 
ಯನ್ನು ತಡೆಯುತ್ತವೆ. 


ತೆಳುಮಾಡುವಿಕೆ: ಒತ್ತಾಗಿ ಬೆಳೆದ ಕಡೆ ಸಸಿಗಳನ್ನು ತೆಗೆದು ಸಾಲುಗಳನ್ನು 
ತೆಳುಮಾಡಬೇಕು. ಅವಶ್ಯಕತೆ ಇದ್ದರೆ ದೊಡ್ಡ ರೆಂಬೆಗಳನ್ನೂ ಸಹ ಕಡಿದು ವ್ಯವಸಾಯ 
ಮುಟ್ಟುಗಳಿಗೆ ಉಪಯೋಗಿಸಬಹುದು. ನಿರ್ದಿಷ್ಟ ಪ್ರಮಾಣದೆ ಗಾಳಿಯ ತಡೆಗಳನ್ನು 
ಉಳಿಸಿಕೊಂಡು ಬಲಿತ ಮರಗಳನ್ನು ಅಲ್ಲಲ್ಲಿ ಕಡಿದು ಉಪಯೋಗಿಸಬಹಂದು. ಅನಂತರ 
ಈ ಪ್ರೆದೇಶಗಳಲ್ಲಿ ಸಸಿಗಳನ್ನು ನೆಡಬೇಕು ಮತ್ತು ಕಡಿದ ಬುಡಗಳಿಂದೆ ಕಚ್ಚಿಗರು 
ಗಳು ಹುಟ್ಟಿ ಬೆಳೆಯಲು ಬಿಡಬೇಕು. ನೆಟ್ಟ ಸಸಿಗಳು ಮತ್ತು ಕಚ್ಚಿಗರುಗಳು ದೊಡ್ಡ 
ವಾಗುವವರೆಗೂ ಅವುಗಳಿಗೆ ರಕ್ಷಣೆ ಒದಗಿಸಬೇಕು. 


ಉಪಯೋಗಗಳು: ಗಾಳಿಯ ತಡೆಗಳು ಗಾಳಿಯ ವೇಗವನ್ನು ಕಡಮೆಮಾಡು 
ವುದರಿಂದ ನೆಲದ ತೇವಾಂಶ ಆರುವುದು ಮತ್ತು ಗಿಡಗಳಿಂದ ನೀರು ಆವಿಯಾಗುವುದು 
ಕಡಮೆಯಾಗಿ ಗಾಳಿಯ ಆರ್ದ್ರತೆ ಹೆಚ್ಚಿ ಮಣ್ಣಿನ ತೇವಾ:ಶ ರಕ್ಷಣೆಯಾಗುತ್ತದೆ. 
ಇವೆಲ್ಲ ಕಾರಣಗಳಿಂದ ಕೃಷಿ ಬೆಳೆಯ ಉತ್ಪತ್ತಿ ಹೆಚ್ಚುತ್ತದೆ. ಇದು ಉಳುಮೆಯಾದ 
ಪ್ರದೇಶದ ಮಣ್ಣಿನ ಕೊಚ್ಚಣೆಯನ್ನು ಕಡಮೆಮಾಡುತ್ತದೆ ಮತ್ತು ಇದು ತೋಟ 
ಮತ್ತು ಹಂಲ್ಲುಗಾವಲುಗಳೆ ಬೆಳೆಯನ್ನು ಹೆಚ್ಚಿಸುತ್ತದೆ. ಏನೂ ಅರಿಯದ ರೈತರ 
ಗಾಳಿಯ ತಡೆಗಳು ನೆರಳು ಕಟ್ಟುತ್ತವೆ ಮತ್ತು ಮರದ ಬೇರುಗಳು ಕೃಷಿ ಬೆಳೆಗಳ ಜೊತೆ 
ಸ್ಪರ್ಧಿಸುತ್ತವೆ ಎಂಬ ನೆಪವೊಡ್ಡಿ ಅವುಗಳನ್ನು ಬೆಳೆಯುವುದಕ್ಕೆ ಅಡ್ಡಿ ಮಾಡುತ್ತಾರೆ. 
ಆದ್ದರಿಂದ ಕೃಷಿ ಬೆಳೆಯನ್ನಾಗಲೀ, ತೋಟದ ಬೆಳೆಯನ್ನಾಗಲೀ ಗಾಳಿಯ ತಡೆಗಳ 
ಬಹಳ ಹತ್ತಿರ ಬೆಳೆಸಬಾರದು. ಈ ಆಕ್ಷೇಪಣೆಗಳ ಬಗ್ಗೆ ಆಶ್ರಯ ಪಟ್ಟಿಯ 
ಅಧ್ಯಾಯದಲ್ಲಿ ವಿವರವಾಗಿ ಚರ್ಚಿಸಲಾಗಿದೆ. | 


ಎವಿಧ ಪ್ರದೇಶಗಳಲ್ಲಿ ಗಾಳಿಯ ತಡೆಡಾಗಿ ಬೆಳೆಯಲು ತಕ್ಕಮರೆಗಳು 


(ಅ) ಶುಷ್ಕ ಮತ್ತು ಅರೆಶುಖ್ಛ ಪ್ರದೇಶಗಳಲ್ಲಿ 


ಅಕೇಶಿಯ ನಿಲೋಟಕ ಡೆಂಡ್ರೊಕ್ಕಾಲಮಸ್‌ ಸ್ಟ್ರಿಕ್ಟಸ್‌ 
ಅಕೇಶಿಯ ಅರಿಕ್ಕುಲಿಫಾರ್‌ವಿಂಸ್‌ ಡಾಲ್‌ಬರ್ವಿಯ ಸಿಸ್ಸು 

ಅಕೇಶಿಯ ಪ್ಲಾನಿಫ್ರಾನ್ಸ್‌ ಪೆಲ್ಫೊಫೊರಮ್‌ ಫೆರುಜಿನಿಯಮ್‌ 
ಆಕೇಶಿಯ ಫೆರ್ರುಜೀನಿಯ ' ಪೊಂಗ್ಯಾಮಿಯಃ ಪಿನ್ನೇಟ '` 
ಆಜಡಿರಕ್ಕ ಇಂಡಿಕ ಬ್ಕೊರ್ಕಾಸಸ್‌ ಫ್ಲಾಬೆಲ್ಲಿಫೆರ 


ಆಫ್‌ಬಜಿಯ ಲೆಬೆಕ್‌ ಮ್ಯಾಂಗಿಫೆರ ಇಂಡಿಕ 


ಆರ್ಫೋಕಾರ್ಪಸ್‌ ಇಂಟೆಗ್ರಿ ಫೋಲಿಯ 
ಐಲ್ಯಾಂತಸ್‌ ಎಕ್ಷೆಲ್ಲ 

ಕ್ಯಾಸುರಿನ ಇಕ್ವೈಸೆಟಿಫೋಲಿಯ 
ಕ್ಯಾಸಿಯ ಸಯಾಮಿಯ 

ಗ್ರಿವಿಲ್ಲಿಯ ರೊಬಸ್ಟ 

ಟ್ಯಾಮರಿಂಡಸ್‌ ಇಂಡಿಕ 
ಟ್ಯಾಮರಿಕ್ಸ್‌ ಆರ್ಬಿಕ್ಕುಲೇಟ 


(ಆ) ಸಮಶಿತೋಷ್ಣ ಗುಡ್ಡ ಪ್ರದೇಶಗಳಲ್ಲಿ 
ಣ a ಣ್‌ 


ಅಕೇಶಿಯ ಡಿಆಲ್ಫಾಟ 
ಆಕೇಶಿಯ ಡಿಕರೆನ್ಸ್‌ 
ಅಕೇಶಿಯ ಮೆಲನೊಗ್ಗೆ ಲಾನ್‌ 
ಆಗೇಶಿಯ ಮಾಲ್ಲಿಸಿಮ 
ಆಲ್‌ನಸ್‌ ಸಿಟೆಡ 
ಉಲ್‌ಮಸ್‌ ಲೆವಿಗೇಟ 
ಕುಪ್ಪಸಸ್‌ ಮ್ಯಾಕ್ಸೊ ೨ಾಕಾರ್ಪ 


(ಇ) ತೀರ ಪ್ರದೇಶಗಳಲ್ಲಿ 


ಆಕೇಶಿಯ ಅರಿಕ್ಕಾಲಿಫಾರ್‌ಮಿಸ್‌ 
ಅನಾಕಾರ್ಡಿಯಮ್‌ ಆಕ್ಸಿಡೆಂಟೇಲ್‌ 
ಐಲ್ಮಾಂತಸ್‌ ಮಲಬಾರಿಕ 
ಕ್ಯಾಶಿಯ ಸೆಯಾಮಿಯ 
ಕ್ಯಾಲೋಫಿಲಮ್‌ ಐನೊಫಿಲ್ಲಮ್‌ 


ಗಾಳಿಯ ತಡೆ 125 


ಮೀಲಿಯ ಅಜಡೆರಾಕ್‌ 
ಸಂಟಾಲಮ್‌ ಆಲ್ಬಮ್‌ 
ಸೆಸ್‌ಬೇನಿಯ ಗ್ರಾಂಡಿಫ್ಲೊರ 
ಸೈಜಿಜಿಯಮ್‌ ಕ್ಕುಮಿನಿ 
ಯೂಕಲಿಪ್ಟಸ್‌ ಸಿಟ್ಟಿಯೊಡೊರ 
ಯೂಕಲಿಪ್ಟಸ್‌ ಹೈಬ್ರಿಡ್‌ 


ಗ್ರಿವಿಲ್ಲಿಯ ರೊಬಸ್ಟ 

ಫ್ರೆನೆಲ್ಲ ರೊಂಬಾಯ್‌ಡಿಯ 
ಯೂಕಲಿಪ್ಟಸ್‌ ಗ್ಲಾಬ್ಮುಲಸ್‌ 
ಯೂಕಲಿಪ್ಟಸ್‌ ಟೆರಿಟಿಕಾರ್‌ನಿಸ್‌ 
ರೊಬಿನಿಯ ಸೂಡೊ ಆಅಕೇಶಿಯ 
ಹ್ಯ್ಮಾಕಿಯ ಸ್ಮಾಲಿಗ್ನ 


ಗ್ರಿವಿಲ್ಲಿಯ ರೊಬಸ್ಟ 
ತೆಸ್‌ಪೀಹಿಯ ಪಾಪುಲ್‌ನಿಯ 
ಪೊಂಗ್ಯಾಮಿಯ ಪಿನ್ನೇಟ 
ಮ್ಯಾಂಗಿಫೆರ ಇಂಡಿಕೆ 


ಮೊದಲು ವಿವರಿಸಿದ ಅನೇಕ ಪ್ರಯೋಜನಗಳ ಜೊತೆಗೆ ಗಾಳಿಯ ತಡೆಗಳು 
ವಾತಾವರಣವನ್ನು ಸುಧಾರಿಸಿ ರೈತರಿಗೆ ಆಹ್ಲಾದವನ್ನುಂಟುಮಾಡುತ್ತವೆ. 


ಅಧ್ಯಾಯ 15 
ಆಶ್ಚ ಯಪಟ್ಛ 


ಒಂದು ವಿಸ್ತಾರವಾದ ಮರಗಳ ತಡೆಯನ್ನು ಆಶ್ರಯಪಟ್ಟೆ ಎಂದು ಹೇಳ 
ಬಹುದು. ಗಾಳಿಯ ತಡೆಗಳು ಒಂದೆರಡು ಒಕ್ಕಲು ಭೂಮಿಗೆ ರಕ್ಷಣೆ ಒದಗಿಸಿದರೆ 
ಆಶ್ರಯಪಟ್ಟೆಗಳು ರೈತರ ಅನೇಕ ಜಮಾನುಗಳಿಗೆ ಮತ್ತು ಸಾರ್ವಜನಿಕ ವಿಶಾಲ 
ಪ್ರದೇಶಗಳಿಗೆ ರಕ್ಷಣೆ ಕೊಡುತ್ತವೆ. ಆಶ್ರಯಪಟ್ಟೆಗಳಲ್ಲಿ ರಭಸವಾಗಿ ಬೀಸುವ ಗಾಳಿ 
ಯನ್ನು ತಡೆದು ಬೆಳೆಗಳಿಗೆ ರಕ್ಷಣೆ ಒದಗಿಸಲು ಒಂದು ಅಡ್ಡಗೋಡೆಯಂತೆ ಐದು 
ಅಥವಾ ಹೆಚ್ಚು ಸಾಲುಗಳಲ್ಲಿ ಮರಗಿಡಗಳನ್ನು ಬೆಳೆಸುತ್ತಾರೆ. ಆಶ್ರ ಯವಟ್ಟೆಗಳ ಗಳು 
ಬೆಳೆಗಳಿಗೆ ಸಂಪೂರ್ಣವಾಗಿ ರಕ್ಷಣೆ ಒದಗಿಸದಿದ್ದರೂ ಬಹಳಮಟ್ಟಿಗೆ ಬೆಳೆಗಳನು 
ವೇಗದ ಒಣಗಾಳಿಯ ಶೋಷಣೆಯಿಂದ ರಕ್ಷಿಸುತ್ತ ವೆ. 


ಆಶ್ರಯಪಟ್ಟೆ ಗಳನ್ನು ಬೆಳೆಸುವ ಯೋಜನೆಗೆ ಮೊದಲು ಆಯಾ ಪ್ರದೇಶಗಳ 
ಸ್ವರೂಪಲಕ್ಷಣ ಮತ್ತು ವಾಯುಗುಣ, ಅದರಲ್ಲೂ ವಿಶೇಷವಾಗಿ ಗಾಳಿ ಬೀಸುವ 
ದಿಕ್ಕನ್ನು ಚೆನ್ನಾಗಿ ತಿಳಿದುಕೊಳ್ಳುವುದು ಬಹುಮುಖ್ಯ. ಸಣ್ಣಪುಟ್ಟ ಒಕ್ಕಲು ಹಿಡು 
ವಳಿ ಜಮಾನುಗಳಿರುವ ನಮ್ಮ ದೇಶದಲ್ಲಿ ಆಶ್ರಯಪಟ್ಟೆಗಳಿಂದ ರಕ್ಷಣೆ ಒದಗಿಸುವ 
ಪ್ರದೇಶದಲ್ಲಿ ಅನೇಕ ಹಳ್ಳಿಗಳ ರೈತರಿಗೆ ಸೇರಿದ ಜಮಾನುಗಳಿರಬಹುದು. ಇಂತಹ 
ಸಂದರ್ಭಗಳಲ್ಲಿ ಹಲವಾರು ಹಳ್ಳಿಗಳ ರೈತರ ಸಹಕಾರದಿಂದ ಈ ಸಮಸ್ಯೆಯನ್ನು ಬಗೆ 
ಹರಿಸಬಹುದು. ಇದಕ್ಕಾಗಿ ಒಂದು ಸಂಘ ಸ್ಥಾಪಿಸಿ, ಬೇಕಾದ ಹಣವನ್ನು ಆ ಪ್ರದೇ 
ಶದ ಹಳ್ಳಿಗರಿಂದ ಸಂಗ್ರಹಿಸಬೇಕಾಗುವುದು. ಅಶ್ರಯಪಟ್ಟೆಗಳನ್ನು ನೆಡುವ ಮೊದಲು 
ಸರಿಯಾದ ಯೋಜನೆಯನ್ನು ನುರಿತವರೆ ಸಹಾಯದಿಂದ ತಯಾರಿಸಬೇಕು. ಹೊಸ 
ಬರಡು ಪ್ರದೇಶಗಳಿಗೆ ರಕ್ಷಣೆ ಒದಗಿಸುವ  ಕಾರ್ಯಕ್ರಮವಿದ್ದರೆ ಮೊದಲು ಅರಣ್ಯ 
ವ್ಯವಸಾಯ, ವ್ಯವಸಾಯ ಇಂಜನಿಯರಿಂಗ್‌ ಮತ್ತು ಸಮಾಜ ಕಲ್ಮಾಣ ಇಲಾಖೆಯ 
ಪ್ರಾವಿಣ್ಯತೆಯನ್ನು ಗಣನೆಗೆ ತೆಗೆದುಕೊಳ್ಳುವುದು ಉಚಿತ. 


ರಾಷ್ಟ್ರೀಯ ವ್ಯವಸಾಯ ಮಂಡಳಿಯ ಸೂಚನೆಯಂತೆ ಒಂದು ಹಳ್ಳಿಯ ಜನರು 
ಅಥವಾ ಕೆಲವು ಹಳ್ಳಿಗಳ ರೈತರು ಒಂದುಗೂಡಿ ಪರಸ್ಪರ ಸಹಕಾರದಿಂದ ಆಶ್ರಯಪಟ್ಟೆ 
ಗಳನ್ನು ಬೆಳೆಸಲಿಕ್ಕಾಗದಿದ್ದಾಗ, ಅಂಥ ಸಂದರ್ಭಗಳಲ್ಲಿ ಮತ್ತು ಆವು ಬೆಳೆಗಳ ರಕ್ಷಣೆಗೆ 
ಅಗತ್ಯವಾಗಿದ್ದರೆ ಸರ್ಕಾರವೇ ಆದರ ಹೊಣೆಹೊತ್ತು ಅಗತ್ಯವಾದ ಪೂರ್ವಭಾವಿ ಸ್ಮಳ 


ಆಶ್ರೆಯಪಟ್ಟೆ 129 


ವೀಕ್ಷಣೆ, ಸರಿಯಾದ ಯೋಜನೆಯ ರೂಪರೇಷೆ ಮತ್ತು ಬೇಕಾದ ಪ್ರದೇಶಗಳನ್ನು 
ವಶಕ್ಕೆ ತೆಗೆದುಕೊಳ್ಳುವಿಕೆ ಮುಂತಾದ ಕಾರ್ಯಕ್ರಮಗಳನ್ನು ಕೈಕೊಂಡು, ಆ ಪ್ರದೇಶ 
ವನ್ನು ಅರಣ್ಯ ಇಲಾಖೆಯ ವಶಕ್ಕೆ ಒಪ್ಪಿಸಬೇಕು. ಆರಣ್ಯ ಇಲಾಖೆ ಹಾಗೂ ವ್ಯವ 
ಸಾಯ ಇಲಾಖೆಗಳ ಸಹಕಾರದೊಂದಿಗೆ ಆಶ್ರಯಪಟ್ಟೆಗಳನ್ನು ನೆಡುವ ಮತ್ತು 
ಸಂರಕ್ಷಿಸುವ ಕಾರ್ಯಕ್ರಮ ಕೈಕೊಳ್ಳಬೇಕು. 


ಆಶ್ಚಯಪಟ್ಟೆಗಳಲ್ಲಿ ನೆಡಲು ಬೇಕಾದ ಸಸಿಗಳನ್ನು ತಾಂತ್ರಿಕ ವಿಷಯಾರ್ಹತೆ 
ಯುಳ್ಳವರು ಸಸಿಮಡಿಗಳಲ್ಲಿ ಮೊದಲೇ ಬೆಳೆಸಬೇಕು. 


ಸಾಮಾನ್ಯವಾಗಿ ಒಂದು ಆಶ್ಚಯಪಟ್ಟೆಯಲ್ಲಿ ಅನೇಕ ಸಾಲುಗಳಲ್ಲಿ ಮರ- ಮತ್ತು 
ಪೊದರುಗಳಿರುತ್ತವೆ, ಆಶ್ರಯಪಟ್ಟೆಗಳನ್ನು ಅಡ್ಡವಾಗಿ ಕತ್ತರಿಸಿ ನೋಡಿದರೆ ಅದು 
ಸಮಭುಜ ಶ್ರಿಕೋಣಾಕೃತಿಯಲ್ಲಿರುತ್ತದೆ. ಅದರ ಮಧ್ಯಭಾಗದಲ್ಲಿ ಎತ್ತರವಾದ ಮರ 
ಗಳಿದ್ದು ಎರಡೂ ಪಕ್ಕಗಳಲ್ಲಿ, ಅಂದರೆ ಕೆಳಗಿನ ಶ್ರೇಣಿಯಲ್ಲಿ ಅನುಕ್ರಮವಾಗಿ ಸಣ್ಣ 
ಮರಗಳು ನಂತರ ಎತ್ತರವಾದ ಹೊದರುಗಳು ಮತ್ತು ಕೊನೆಯಲ್ಲಿ ಹರಡಿರುವ 
ಹೊದರುಗಳಿರುತ್ತವೆ. ಈ ಬಗೆಯ ಅಶ್ರಯಪಟ್ಟೆ ಗಾಳಿಯ ವೇಗವನ್ನು ತಡೆಯಲು 
ಮತ್ತು ಬೆಳೆಗಳಿಗೆ ಸರಿಯಾದ ರಕ್ಷಣೆಯನ್ನು ಒದಗಿಸಲು ಸಮರ್ಥವಾಗಿರುತ್ತದೆ. 
ಆಶ್ರಯಪಟ್ಟೆಯಲ್ಲಿ ಮರಗಳ ಸಾಲುಗಳು ಏಳಕ್ಕಿಂತ ಹೆಚ್ಚಾಗಿಯೂ ಇರಬಹುದು. 
ಅದೆರಲ್ಲಿ ವಿವಿಧ ಸಸ್ಮವರ್ಗಗಳನ್ನು ಒತ್ತಾಗಿ ಬೆಳೆಸಿರಬೇಕು. ಬೇಗೆ ಬೆಳೆಯುವ ಮರ 
ಗಳನ್ನು ಆಶ್ಚಯಪಟ್ಟೆಯಲ್ಲಿ ಸೇರಿಸಿದರೆ ಆರ್ಥಿಕ ದೃಷ್ಟಿಯಿಂದ ಹೆಚ್ಚು ಲಾಭದಾಯಕ. 
ಕಚ್ಚಿಗರು ತಳ್ಳುವ ಮರಗಳನ್ನು ಆಶ್ರಯಪಟ್ಟೆಯೆಲ್ಲಿ ಸೇರಿಸಿದರೆ ಇನ್ನೂ ಅನುಕೂಲ. 
ಸಾಮಾನ್ಯವಾಗಿ ಚೆಸ್‌ ಹಲಗೆಯ ನಮೂನೆಯಲ್ಲಿ ಆಶ್ರಯ ಪಟ್ಟಿಗಳನ್ನು ಬೆಳೆಸುತ್ತಾರೆ. 
ಬೆಳಸುವ ಸಸ್ಮವರ್ಗಗಳಿಗನುಗುಣವಾಗಿ ಸಾಲಿನಿಂದ ಸಾಲಿಗೆ 2 ರಿಂದ 3 ಮಾ.ಗಳ 
ಆಂತರ ಮತ್ತು ಸಾಲಿನಲ್ಲಿ ಮರದಿಂದ ಮರಕ್ಕೆ 2 ರಿಂದ 2.5 ಮಾ. ಮತ್ತು ಹೊದರಿ 
ನಿಂದ ಹೊದರಿಗೆ 1 ರಿಂದ 1.5 ಮಾ.ಅಂತರವಿರಬಹುದು. ಒಂದು ಮರದ ಸಾಲು 
ಅನಂತರ ಒಂದು ಹೊದರಿನ ಸಾಲು, ಹೀಗೆ ವ್ಯವಸ್ಥೆ ಇರುತ್ತದೆ. 

ಆಶ್ರಯಪಟ್ಟೆಯಲ್ಲಿ ಬೆಳೆಸುವ ಮರಗಳೂ ಮತ್ತು ಗಾಳಿಯ ತೆಡೆಯಲ್ಲಿ ಬೆಳೆ 
ಸುವ ಮರಗಳೂ ಸಾಮಾನ್ಯವಾಗಿ ಒಂದೇ ಆಗಿರುತ್ತವೆ. ಆಶ್ರಯಪಟ್ಟೆಯಲ್ಲಿ ಬೆಳೆಯ 


ಬಹುದಾದ ಇನ್ನೂ ಕೆಲವು ಗಿಡಗಳ ಮತ್ತು ಗಿಡ್ಡ ಮರಗಳ ಪಟ್ಟಿಯನ್ನು ಕೆಳಗೆ 
ಕೊಟ್ಟಿ ಿದೆ: 


ಸೆಸ್‌ಜೇನಿಯ ಆಕ್ಕುಲಿಯೇಟ ಕ್ಯಾಶಿಯ ಆರಿಕ್ಕುಲೇಟ 
ಸೆಸ್‌ಬೇನಿಯ ಈಜಿಪ್ಪಿತ ಡೊಡೊನಿಯ ವಿಸ್ಯೋಸ 
ಗ್ಲಿರಿಸೀಡಿಯ ಮ್ಯಾಕ್ಕುಲೇಟ ಸೈನೊಡಾನ್‌ ಡ್ಯಾಕ್ಟೆಲಾನ್‌ 


ಅಗೇವ್‌ ಪ್ರಭೇದ ಎಲುಸಿನ ಕೊರಕಾನ 


128 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ವೈಟೆಕ್ಸ್‌ ನಿಗುಂಡೊ ಸೆಂಕ್ರಸ್‌ ಸಿಲಿಯಾರಿಸ್‌ 
ಯುಭೋರ್‌ಬಿಯ ತಿರುಕಳಿ ತ ಸೆಕ್ಕಾರಮ್‌ ವರ್ಗ 
ಜಟ್ರೋಫ ವರ್ಗ 


ಆಶ್ರಯಹಟ್ಟೆಯ ಪರಿಣಾಮಗಳು: ಆಶ್ರಯಪಟ್ಟೆಗಳಿರುವ ಪ್ರದೇಶದಲ್ಲಿ 
ಹಗಲಿನ ಉಷ್ಣತಾಮಾನ ಅಧಿಕವಾಗಿದ್ದು ರಾತ್ರಿ ವೇಳೆಯಲ್ಲಿ ತಂಪಾಗಿರುತ್ತದೆ ; ಆದರೆ, 
ಆಶ್ರಯಪಟ್ಟೆ ಗಳಿಲ್ಲದ ಪ್ರದೇಶದಲ್ಲಿ ಹಗಲಿನ ಉಷ್ಕೃತಾಮಾನ ಆಧಿಕವಾಗಿರುವುದರ 
ಜೊತೆಗೆ ರಾತ್ರಿ ವೇಳೆಯಲ್ಲಿಯೂ ಅಧಿಕವಾಗಿರುತ್ತದೆ. ಮೋಡಗಳು ಸಾಮಾನ್ಯವಾಗಿ 
ಸೂರ್ಯನ ಕಿರಣಗಳನ್ನು ತಡೆಗಟ್ಟುವುದರಿಂದ ಆಶ್ರಯ ಪಟ್ಟೆಗಳಂ ವಾತಾವರಣದ 
ಉಷ್ಣತೆಯ ಮೇಲೆ ಅಷ್ಟೊಂದು ಪರಿಣಾಮ ಬೀರುವುದಿಲ್ಲ. ಮಳೆ, ಗಾಳಿಯ ವೇಗ 
ವನ್ನು ಕಡಮೆ ಮಾಡುವುದರ ಪರಿಣಾಮವಾಗಿ ತೇವಾಂಶಭರಿತ ಪ್ರದೇಶಗಳಿಂದ ನೀರು 
ಶೀಘ್ರವಾಗಿ ಆವಿಯಾಗದೆ ಗಾಳಿ ವಿಪರೀತವಾಗಿ ಶೀತಲವಾಗುವುದಿಲ್ಲ. 

ಮಣ್ಣಿನ ಉಷ್ಣತೆ : ಆಶ್ರಯಪಟ್ಟೆಗಳು ವಂಣ್ಣಿನ ಉಷ್ಕತೆಯನ್ನು ಸಾಧಾ 
ರಣವಾಗಿ ತಂಪಾಗಿರಿಸುತ್ತವೆ. ಆಶ್ರಯ ಪ್ರದೇಶದ ಮಣ್ಣಿನಲ್ಲಿ ವೆಂಲ್ಭಾಗದ ಉಷ್ಣತೆ 
ಆಶ್ರಯ ಪಟ್ಟೆಗಳಿಲ್ಲದ ಮಣ್ಣಿನ ಮೇಲ್ಭಾಗದ ಉಷ್ಣತೆಗಿಂತ ಕಡಮೆ ಇರುತ್ತದೆ. 

ಆರ್ದ್ರತೆ: ಆಶ್ರಯಪಟ್ಟೆಗಳ ಸುತ್ತಮುತ್ತಲಿನ ವಾತಾವರಣದಲ್ಲಿ ಆರ್ದ್ವತೆ 
ಹೆಚ್ಚಾಗಿರುತ್ತದೆ. ಇವುಗಳ ರಕ್ಷಣೆ ಪಡೆದಿರುವ ಪ್ರದೇಶಗಳ ಸರಾಸರಿ ಆರ್ದ್ವತೆಯ 
ಪ್ರಮಾಣದಲ್ಲಿ ಸ್ಪಷ್ಟವಾದ ಏರಿಕೆ ಕಂಡುಬರಂತ್ತದೆ. ಈ ಏರಿಕೆಯು ರಕ್ಷಿತ ಪ್ರದೇಶ 
ಗಳಲ್ಲಿನ ಬೆಳೆಗಳಲ್ಲಿ ಬಾಷ್ಟೀಕರಣ ಕ್ರಿಯೆ ನಿಧಾನವಾಗಿ ಹೆಚ್ಚುಕಾಲ ನಡೆಯುವುದರಿಂದ 
ಉಂಟಾಗುತ್ತದೆ. 


ಬಾಪ್ಟೀಕರಣ : ಆಶ್ರಯಂಪಟ್ಟೆಗಳಿಂದ ರಕ್ಷಿತ ಪ್ರದೇಶಗಳ ಬಾಪ್ಟೀಕರಣ 
ಕ್ರಿಯೆಯಲ್ಲಾಗುವ ಏರಂಪೇರುಗಳಿಗೆ ಅನುಗುಣವಾಗಿರುತ್ತವೆ. ಇತರ ಸ್ಥಿ ತಿಗಳಂ ಒಂದೇ 
ಸಮನಾಗಿದ್ದೆ ಸಂದರ್ಭಗಳಲ್ಲಿ ಬಾಹ್ಟೀಕರಣ ಕ್ರಿಯೆಗೊ ಮತ್ತು ಗಾಳಿಯ ವೇಗದ ವರ್ಗ 
ಮೂಲಕ್ಕೂ ನೇರವಾದ ಸಂಬಂಧವಿದೆ. ಆಶ್ರಯಪಟ್ಟೆಗಳ ಪ್ರದೇಶಗಳಲ್ಲಿ ಶೇಕಡಾ 
20 ರಿದ 30 ಅಂಶ ಬಾಷ್ಟೀಕರಣ ಕ್ರಿಯೆ ಕಡಮೆಯಾಗುವುದು ಕಂಡುಬಂದಿದೆ. 
ಆಶ್ರಯಪಟ್ಟೆಗಳ ರಕ್ಷಣೆ ದೊರೆತ ಪ್ರದೇಶಗಳಲ್ಲಿನ ಬೆಳೆಗಳಂ ಹುಲುಸಾಗಿ ಬೆಳೆಯು 
ತ್ತವೆ. 

ಮಣ್ಣಿನ ತೇವಾಂಶ: ಆಶ್ರಯಪಟ್ಟೆಗಳಿಂದ ರಕ್ಷಿತ ಮಣ್ಣಿನಲ್ಲಿರುವ 
ಶೇವಾಂಶಿದ ಪ್ರಮಾಣ ಹೊರಗಿನ ವಂಣ್ಣಿನಲ್ಲಿರಂವ ತೇವಾಂಶಕ್ಕಿಂತ ಹೆಚ್ಚಾಗಿರುತ್ತ 
ದೆಂದು ಪರಿಶೋಧನೆಗಳಿಂದ ವ್ಯಕ್ತಪಟ್ಟಿದೆ ಮತ್ತು ಈ ಪ್ರದೇಶಗಳ. ಮಣ್ಣು ಹೆಚ್ಚು 
ಕಾಲ ತೇವಾಂಶದಿಂದ ಕೂಡಿದ್ದು ವಸಂತ ಕಾಲದಲ್ಲಿಯಾಗಲೀ, . ಬೇಸಿಗೆ ಕಾಲದಲ್ಲಿಯಾ 
ಗಲೀ ಇತರ ಪ ಶ್ರದೇತಗಳಲ್ಲಿನಂತೆ ಬೇಗ ಒಣಗುವುದಿಲ್ಲ. ` 


ಆಶ್ರಯಪಟ್ಟೆ 129 


ಬೆಳೆಗಳಿಗೆ ರಕ್ಷಣೆ; ಆಶ್ರಯ ಪಟ್ಟಿಗಳ ರಕ್ಷಣೆ ದೊರೆತ ಪ್ರದೇಶಗಳಲ್ಲಿ 
ಉಪ್ಣತಾಮಾನ, ಗಾಳಿಯ ಆರ್ದ್ವತೆ ಮತ್ತು ಮಣ್ಣಿ ನ ತೇವಾಂಶಗಳು ಶುಷ್ಕ ಮತ್ತು 
ಅರೆಶಂಷ್ಯ ಪ ಪ್ರದೇಶಗಳಲ್ಲಿ ಪೈ ರು ಫಲವತ್ತಾಗಿ ಬೆಳೆಯುಲು ಸಾಕಷ್ಟು ಪ್ರಮಾಣದಲ್ಲಿರು 
ತ್ತದೆ. 


ಆಶ್ರಯಪಟ್ಟೆಗಳು ಹಣ್ಣಿನ ತೋಟಗಳಿಂದ ಹೆಚ್ಚು ಬೆಳೆ ತೆಗೆಯಲು ಸಹಾಯೆಕ 


ನ) us 


ವಾಗುತ್ತವೆ ಮತ್ತು ಹಣ್ಣುಗಳಿಗೆ ವೇಗದ ಗಾಳಿಯಿಂದ ಘಾಸಿಯಾಗದಂತೆ ರಕ್ಷಣೆ 


ನೀಡುತ್ತವೆ, 

ಆಶ್ಚಯಪಟ್ಟೆಗಳು ಮತ್ತು ಗಾಳಿಯ ತಡೆಗಳು ಇಷ್ಟೆಲ್ಲ ಉಪಯುಕ್ತವಾಗಿ 
ದ್ವರೂ ಸಹ ಅವುಗಳನ್ನು ಬೆಳೆಸುವುದಕ್ಕೆ ದೇಶದ ಕೆಲವು ರೈತರಿಂದ ಕೆಳಗಿನ ಆಕ್ಷೇಪಣೆ 
ಗಳಿವೆ: 

(1) ಆಶ್ರಯಪಟ್ಟೆಗಳ ಮರಗಳು ನೆರಳು ಕಟ್ಟುವುದರಿಂದ ಬೆಳೆ ಹಾಳಾಗು 
ತ್ತದೆ. ಈ ಆಕ್ಷೇಪಣೆ ಅಷ್ಟು ಸಮಂಜಸವಾದುದಲ್ಲ ; ಏಕೆಂದರೆ, ಬೆಳೆ ಕೆಡುವುದಾದರೆ 
ಆಶ್ರಯಪ-್ಟೆಯ ಆಂಚಿನಲ್ಲಿ ಮಾತ್ರ ಕೆಡಬಹುದಂ. ಹೀಗೆ ಸ್ವಲ್ಪ ಬೆಳೆ ಹಾಳಾದರೂ 
ಬೆಳೆಯ ಒಟ್ಟಾರೆ ಉತ್ಪತ್ತಿ ಮೊದಲು ಅಂದರೆ, ಆಶ್ಚಯಪಟ್ಟೆಗಳ ರಕ್ಷಣೆ ದೊರಕದ 
ಕಾಲದಲ್ಲಿ ಬರುತ್ತಿದ್ದ ಬೆಳೆಗಿಂತ, ಮೊದಲೇ ವಿವರಿಸಿದೆ ಹಾಗೆ ಅಧಿಕವಾಗಿರುತ್ತದೆ. 


(2) ಮರದ ಬೇರುಗಳು ಕೃಷಿ ಬೆಳೆಗಳ ಜೊತೆ ಪೋಷಕಾಂಶಗಳಿಗಾಗಿ ಸ್ಪರ್ಧಿ 
ಸುತ್ತವೆ. ಈ ಆಕ್ಷೇಪಣೆ ಸ್ವಲ್ಪಮಟ್ಟಿಗೆ ನಿಜವಿರಬಹುದು. ಜದ್ದರಿಂದ ಕೃಷಿ ಬೆಳೆ 
ಯನ್ನು ಆಶ್ರಯಪಟ್ಟೆ ಗಳಿಂದ ಸ್ವಲ್ಪ ದೊರ ಬೆಳೆಯುವುದು ಒಳ್ಳೆ ಯದು ಅಥವಾ 
ಆಶ್ರಯಪಟ್ಟೆಗಳ ಸಮಾಪ ಉದ್ದ! ಕ್ಕೂ ಕಂದಕಗಳನ್ನು ತೋಡಿ, ಮುರದ ಬೇರುಗಳಂ 
ಭೂವಿಂಯೊಳಗೆ ಸಾಗುವಳಿ ಬೆಳೆಗಳ "ಜೇರುವಲಯದಲ್ಲಿ ಹೋಗದಂತೆ ತಡೆದು, ಈ 
ಸ್ಪರ್ಧೆಯನ್ನು ನಿವಾರಿಸಬಹಂದು. ಜಮಿಸಾನಂಗಳ ಹೆಚ್ಚುವರಿ ಉತ್ಪತ್ತಿ ಬಹಳ ಹೆಚ್ಚಾ 
ಗಿರುವುದರಿಂದ ರೈತರ ಆಕ್ಷೇಪಣೆಯಂತೆ ನಿಜವಾಗಿಯೂ ನಷ್ಟ ಸಂಭವಿಸಬಹುದಾದರೂ 
ಅದು ಕೇವಲ ಬಹಳ ಕಡಮೆಯಿರುವುದರಿಂದ ಅದನ್ನು ಕಡೆಗಣಿಸಬಹುದು. , 

(3) ಆಶ್ರಯಪಟ್ಟೆಗಳು ದನಕರುಗಳು, ಇತರ ಮೇಯುವ ಪ್ರಾಣಿಗಳು 
ಮತ್ತು ಇಲಿ ಮುಂತಾದ ಪ್ರಾಣಿಗಳನ್ನು ಆಕರ್ಷಿಸುತ್ತವೆ. ಈ ಪ್ರಾಣಿಗಳು ಆಶ್ರಯಂ 
ಪಟ್ಟೆ ಗಳಿಲ್ಲದಿರುವ ಜಮಾನಿನ ಹತ್ತಿರವೂ ಇದ್ದು ಅಲ್ಲಲ್ಲಿ ಬೆಳೆಗಳನ್ನು ಹಾನಿಮಾಡು 
ತ್ತವೆ ಆದ್ದರಿಂದ ಈ ಆಕ್ಷೇಪಣೆಗೆ ಆಧಾರವಿಲ್ಲ. ಆಶ್ರಯಪಟ್ಟೆಗಳು ಮಾಂಸಾ 
ಹಾರಿ ಪ್ರಾಣಿಗಳಿಗೆ ಆಶ್ರಯ ಕೊಡುತ್ತವೆಂಬುದು ನಿಜವಲ್ಲ. 


ಆಶ್ರಯಂಪಟ್ಟೆಗಳಿಂದ ಅನೇಕ ಪ್ರಯೋಜನಗಳಿರುವುದರಿಂದ ಎಲ್ಲೆಲ್ಲಿ ಸಾಧ್ಯ 
ವಿದೆಯೊ ಅಲ್ಲಲ್ಲಿ ಆವುಗಳನ್ನು ಬೆಳಸುವುದು ಲಾಭದಾಯಕ. 


01 


ಅಧ್ಯಾಯ 16 


ಹಳ್ಳಿಗಳ ಸಾರ್ವಜನಿಕ ಮತ್ತು ಬೀಳು ಭೂಮಿಗಳಲ್ಲಿ 
ಮರ ನೆಡುನಿಕೆ 


ಮೊದಲಿನ ಒಂದು ಅಧ್ಯಾಯದಲ್ಲಿ ತಿಳಿಸಿದಂತೆ ನಮ್ಮ ದೇಶ ಎಂತಹ ಭೂಮಿ 
ಯನ್ನೇ ಆಗಲಿ ಉಪಯೋಗಿಸದೆ ಬೀಳು ಬಿಡುವಷ್ಟು ಶ್ರೀಮಂತವಾಗಿಲ್ಲ. ಸುಮಾರು 
ಎರಡು ಮೂರು ದಶಕಗಳ ಹಿಂದೆ ಹಳ್ಳಿಗಳಲ್ಲಿ ಸಾರ್ವಜನಿಕ ಭೂಮಿ ಮತ್ತು ಇತರ 
ಬೀಳು ಪ್ರದೇಶಗಳಲ್ಲಿ ಮರಗಳಿದ್ದಿರಬಹುದು ; ಆದರೆ, ಗ್ರಾಮವಾಸಿಗಳು ತಮ್ಮ 
ಅವಶ್ಯಕತೆಗಾಗಿ ಮತ್ತು ಕೆಲವು ಸಾರಿ ತಿಳುವಳಿಕೆಯಿಲ್ಲದೆ ಎಲ್ಲ ಮರಗಳನ್ನು ಕಡಿದು 
ಆ ಪ್ರದೇಶಗಳನ್ನು ಬೋಳು ಮಾಡಿದ್ದಾರೆ. ಈ ಭೂಮಿ ಯಾರೊಬ್ಬನ ಆಸ್ತಿಯೂ 
ಅಲ್ಲವಾದ್ದರಿಂದ ಯಾರೂ ಇವುಗಳನ್ನು ಸುಧಾರಿಸುವ ಬಗ್ಗೆ ಯೋಚಿಸಲಿಲ್ಲ. ಈ 
ಸ್ಥಳಗಳು ಒಂದು ಹಳ್ಳಿಗೆ ಅಥವಾ ಗ್ರಾಮಸಮೂಹಕ್ಕೆ ಸೇರಿದವಾದ್ದರಿಂದ ಒಂದು 
ಅಥವಾ ಹಲವು ಗ್ರಾಮ ಪಂಚಾಯ್ತಿಗಳು ಅಲ್ಲಿಯ ಮರಗಳನ್ನು ನೆಡುವ ಜವಾಬ್ದಾರಿ 
ಯನ್ನು ಹೊತ್ತುಕೊಳ್ಳಬೇಕು. ಇದಕ್ಕೆ ಬೇಕಾದ ತಾಂತ್ರಿಕ ಸಹಾಯ ಆರಣ್ಯ 
ಇಲಾಖೆಯಿಂದ ಒದಗಬಹುದು. ಗ್ರಾಮಪಂಚಾಯ್ತಿಗೆ ಸಸಿಗಳನ್ನು ಬೆಳೆಸುವ ಮತ್ತು 
ನೆಡುವ ಕಾರ್ಯಕ್ರಮಗಳಿಗೆ ಹಣದ ಕೊರತೆಯಿದ್ದರೆ ಅರಣ್ಮ ಇಲಾಖೆ ಹಣ ಸಹಾಯ 
ಮಾಡಲು ಮುಂದೆ ಬರಬಹಂದು. ತೋಪುಗಳಲ್ಲಿ ಗಿಡಗಳನ್ನು ಬೆಳೆಸಿದ ಮೇಲೆ 
ಅವುಗಳನ್ನು ದನಕರುಗಳಿಂದ ರಕ್ಷಿಸುವುದು, ಕಳವು ಮತ್ತು ಬೆಂಕಿಯಿಂದ ಕಾಪಾಡುವು 
ದರ ಭಾರ ಜನತೆಗೆ, ಗ್ರಾಮ ಅಥವಾ ಪಂಚಾಯ್ತಿಗಳಿಗೆ ಸೇರಿದೆ. 


ಈ ಜಾಗಗಳಿಂದ ಬಂದ ಬೆಳೆಯನ್ನು ಅರಣ್ಯ ಇಲಾಖೆಯವರು ಮಾರುವಾಗ 
ಗ್ರಾಮ ಪಂಚಾಯ್ತಿಗಳಿಗೆ ರಿಯಾಯಿತಿ ದರದಲ್ಲಿ ಮಾರಬೇಕು ಮತ್ತು ಆಯಾ ಹಳ್ಳಿಗಳ 
ಜನರಿಗೆ ಅವು ದೊರಕುವಂತೆ ನೋಡಿಕೊಳ್ಳಬೇಕು. ಈ ರೀತಿಯ ರಿಯಾಯಿತಿಯಿಂದ 
ಗ್ರಾಮದ ಜನರು ತೋಪುಗಳನ್ನು ಕಾಪಾಡಲು ಮತ್ತು ನೋಡಿಕೊಳ್ಳಲು ಪ್ರೋತ್ಸಾ 
ಹಿಸಿದಂತಾಗುತ್ತದೆ. 


ಹಳ್ಳಿಗಳ ಸಾರ್ವಜನಿಕ ಮತ್ತು ಬೀಳು ಭೂಮಿಗಳಲ್ಲಿ ಮರ ನೆಡುವಿಕೆ. 131 


ಕರ್ನಾಟಕದ ಅರೆಶುಷ್ಠ್ಯ ಮತ್ತು ಶುಷ್ಕ 


ಮರಗಳು ಈ ಕೆಳಕಂಡಂತಿವೆ : 


ಅಕೇಶಿಯ ನೀಲೋಟಿಕ 
ಅಕೇಶಿಯ ಪ್ಲಾನಿಫ್ಟಾನ್ಸ್‌ 
ಅಕೇಶಿಯ ಫೆರುಜಿನಿಯ 
ಅಕೇಶಿಯ ಲ್ಯೂಕೊಫ್ಲಯ 
ಅಕೇಶಿಯ ಸುಮ 

ಅಕೇಶಿಯ ಅರಿಕ್ಕುಲಫಾರಮಿಸ್‌ 
ಅಕೇಶಿಯ ಕಾನ್‌ಸಿನ್ನ್‌ 
ಅಜಡಿರಕ್ಟ ಇಂಡಿಕಾ 
ಅಲ್‌ಬಿಜಿಯ ಲೆಬೆಕ್‌ 
ಕ್ಯಾಸ೦ನ್‌ ಇಕ್ವಿಸೆಟೆಫೋಲಿಯ 
ಕ್ಯಾಸಿಯ ಸಯಾಮಿಯೆ 


ಪ್ರದೇಶಗಳಲ್ಲಿ ಬೆಳೆಯಬಹುದಾದಂಥ 


ಡಾಲಬದ್ದಿಯ ಸಿಸ್ಸು 
ಡೆಂಡ್ರೊಕ್ಕಾಲಮಸ್‌ ಸ್ಪಿಕ್ಟೆಸ್‌ 
ಯೂಕಲಿಪ್ಟಸ್‌ ಸಿಟ್ಟಿಯೊಡೋರ 
ಯೂಕಲಿಪ್ಟಸ್‌ ಹೈಬ್ರಿಡ್‌ 
ಎಶಿತ್ರೊಗ್ಗೆ ಲಾನ್‌ ಮೊನೊಗೈನಮ್‌ 
ಮಧುಕ ಲ್ಯಾಟಿಫೋಲಿಯಾ 
ಪೊಂಗಾಮಿಯ ಪಿನ್ನೇಟ 
ಸಂಟಾಲಮ್‌ ಅಲ್ಬಮ್‌ 
ಸ್ಕಾಹಿಂಡಸ್‌ ಇಮಾರ್ದಿನೇಟಸ್‌ 
ಸ್ಮಾಪಿಂಡಸ್‌ ಟ್ರೈ ಫೋಲಿಯೇಟಸ್‌ 


ಇ ಸ್ತರ ಪ್ರದೇಶಗಳಲ್ಲಿ ಬೆಳೆಯುವಂಭ ಮರಗಳಿಗೆ ಅನುಬಂಧ 2 ನ್ನು ನೋಡಿರಿ. 


ಅಧ್ಯಾಯ 17 
ರಸ್ತೆಗಳ ಪಕ್ಕಗಳಲ್ಲಿ ಮರಗಳನ್ನು ನೆಡುವಿಕೆ 


ರಸ್ತೆಯ ಪಕ್ಕದಲ್ಲಿ ಮರಗಳನ್ನು ನೆಡುವ ಪದ್ಧತಿ ಪ್ರಾಚೀನ ಕಾಲದಿಂದಲೂ 
ನಡೆದುಬಂದಿದೆ. ಮಾನವನು ನೆಟ್ಟಮರಗಳಲ್ಲಿ ಎಷ್ಟು ಹಣ್ಣು ಹೂವು ಮತ್ತು 
ಎಲೆಗಳಿರುತ್ತವೆಯೋ ಅಷ್ಟು ವರ್ಷಗಳವರೆಗೆ ಅವನಿಗೆ ಸ್ವರ್ಗದಲ್ಲಿ ಆತ್ಮಶಾಂತಿ ಮತ್ತು 
ಸುಖದೊರಕುತ್ತದೆಯೆಂಬ ನಂಬಿಕೆ ಹಿಂದುಗಳಲ್ಲಿದೆ. ಅಶೋಕ ಚಕ್ರವರ್ತಿ ರಸ್ತೆಯ 
ಎರಡೂ ಪಕ್ಕಗಳಲ್ಲೂ ಮರಗಳನ್ನು ನೆಡಿಸಿದ. ಮೊಗಲರ ಕಾಲದಲ್ಲಿ ಶೇರ್‌ಷಹಾ 
ಸುರಿಯು ದಿಲ್ಲಿ ಪಾಟಣಾ ಹೆದ್ದಾರಿಯ ಉದ್ದಕ್ಕೂ ಮರಗಳನ್ನು ನೆಡಸಿದ. 


ಹೆದ್ದಾರಿಯ ಪಕ್ಕದಲ್ಲಿ ಮರಗಳನ್ನು ನೆಡುವುದು ಪುರಾತನ ಕಾಲದ ಧರ್ಮ 
ಶಾಸನದಲ್ಲಿದ್ದರೂ ಸಹ ಸಧ್ಯದ ಪರಿಸ್ಥಿತಿಯಲ್ಲಿ ಸಾವಿರಾರು ಮೈಲು ದೂರದ ರಸ್ತೆ 
ಗಳೂ ಕೂಡ ಮರಗಳಿಲ್ಲದೆ ಬೋಳು ಬೋಳಾಗಿದೆ. ಮರಗಳಿಲ್ಲದಿದ್ದರೆ ಪ್ರಕೃತಿ 
ದೃಶ್ಶ ಸಪ್ಸೆಯಾಗಿದ್ದು ಪ್ರವಾಸ ನಿರುತ್ಸಾಹದಾಯಕವಾಗುತ್ತದೆ. ಮರಗಳ ನೆರಳಿ 
ಲ್ಲದಿದ್ದರೆ ದಾರಿಹೋಕರು ಮತ್ತು ಎತ್ತಿನ ಬಂಡಿಯಲ್ಲಿ ಹೋಗುವವರು ಬಿಸಿಲಿನಿಂದ 
ತುಂಬ ಬಳಲುತ್ತಾರೆ... ಪ್ರವಾಸ, ಅದರಲ್ಲೂ ವಿಶೇಷವಾಗಿ ಬೇಸಿಗೆಯ ಪ್ರವಾಸ, 
ಪ್ರಯಾಸದಾಯಕವೂ ಆಯಾಸಕರವೂ ಆಗುತ್ತದೆ. 


ನಮ್ಮ ದೇಶದಲ್ಲಿ ಈ ಕೆಳಗಿನ ವಿವಿಧಬಗೆಯ ರಸ್ತೆಗಳಿವೆ : 


ರಾಷಿ ಪ್ರೀಯ ಹೆದ್ದಾರಿ : ಇವು ವಿವಿಧ ರಾಜ್ಯಗಳ ರಾಜಧಾನಿಗಳು, ನಾಡಿನ 
ರೇವುಪಟ್ಟಣ, ಪ್ರಮುಖ ರಕ್ಷಣಾ ನೀಂದ್ರಗಳು ಮತ್ತು ಇತರ ಪಟ್ಟಣಗಳನ್ನು ಸೇರಿಸು 
ತ್ರವೆ, ಇವು ನಾಡಿನಲ್ಲಿಯ ಬಹುಮುಖ್ಯ ಸಂಪರ್ಕಸಾಧನಗಳಾಗಿವೆ. 

ರಾಜ್ಯ ಹೆದ್ದಾರಿಗಳು : ಇವು ರಾಜ್ಯದಲ್ಲಿನ ರಾಜ್ಯಧಾನಿ, ಪ್ರಮುಖ ಪಟ್ಟಣ 
ಗಳು, ರೇವು ಪಟ್ಟಣಗಳನ್ನು ರಾಷ್ಠಿ ಯ ಹೆದ್ದಾರಿಗಳಿಗೆ ಸಂಪರ್ಕಗೊಳಿಸಂತ್ತವೆ. 


ಜಿಲ್ಲಾ ರಸ್ತೆಗಳು : ' ಇವು ಜಿಲ್ಲೆಗಳಲ್ಲಿ ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ 
ಮತ್ತು ಇತರ ಪಟ್ಟಣಗಳಿಗೆ ಸೆಂಪರ್ಕ ಕಲ್ಪಿಸುತ್ತವೆ. 

ಜಿಲ್ಲೆಯ ಸಣ್ಣ ರಸ್ತೆಗಳು ಮತ್ತು ಹಳ್ಳಿಯ ರಸ್ತೆಗಳು: ಇವು ಗ್ರಾಮೀಣ 
ಪ್ರದೇಶಗಳಲ್ಲಿ ಸಂಪರ್ಕ ಸಾಧನೆಯ ಇತರ ರಸ್ತೆಗಳಾಗಿವೆ. 


ರಸ್ತೆಗಳ ಪಕ್ಕಗಳಲ್ಲಿ ಮರಗಳನ್ನು ನೆಡುಎಕ 133 


1976ರ ಹೊತ್ತಿಗೆ ನಮ್ಮ ದೇಶದಲ್ಲಿ 12.23 ಲಕ್ಷ ಕಿ.ಮಾ.ರಸ್ತೆಗಳೆದ್ದವು. 
ಇವುಗಳಲ್ಲಿ 5.22 ಲಕ್ಷ ಕಿ.ಮಾ.ನಷ್ಟು ಟಾರ್‌ ರಸ್ತೆಗಳು. ಕಚ್ಚಾ ರಸ್ತೆಗಳಲ್ಲಿ ಆರಣ್ಯ 
ಇಲಾಖೆಯೆವರು ಕಾಡುಗಳಲ್ಲಿ ಮಾಡಿದ ಅರಣ್ಯ ಮಾರ್ಗಗಳು ಸಹ ಸೇರುತ್ತವೆ. 
ಇದರಿಂದ ದೇಶದ ಮರ ಸಂಪತ್ತನ್ನು ಹೆಚ್ಚಿಸಲು ಬೇಕಾದಷ್ಟು ಅವಕಾಶವಿರುವುದು 
ಗೋಚರವಾಗುತ್ತದೆ. ಇಷ್ಟೊಂದು ಭಾರಿ ಪ್ರಮಾಣದ ಭೂಮಿಯನ್ನು ಉಪಯೋ 
ಗಿಸಿಕೊಳ್ಳದೆ ಬಿಟ್ಟರೆ ಅದೊಂದು ದೊಡ್ಡ ಅಪರಾಧ ಮಾಡಿದಂತಾಗುತ್ತದೆ. 


ಹೆದ್ದಾರಿಗಳ ಪಕ್ಕಗಳಲ್ಲೂ ಮೂರು ಸಾಲುಗಳಲ್ಲಿ ಮರಗಳನ್ನು ಅನುಕೂಲಕರ 
ವಾಗಿ ಬೆಳೆಸಬಹುದಂ, ಈ ಮೂರು ಸಾಲುಗಳಲ್ಲಿ ಒಂದು ಸಾಲು ನಿತ್ಯ ಹಸುರು ಮರ 
ಗಳ ಸಾಲಾಗಿರಬಹುದು. ಎರಡು ಹಾಗೂ ಮೂರನೆ ಸಾಲು ಆಲಂಕಾರದ ಸುಂದರ 
ಹೂಗಳ ಉದುರೆಲೆ ಮರಗಳ ಸಾಲಾಗಿರಬಹುದಂ. ಸಾಕಷ್ಟು ಸ್ಮಳಾವಕಾಶವಿಲ್ಲದಿದ್ದರೆ 
ಕನಿಷ್ಟಪಕ್ಷ ಒಂದು ಸಾಲು ಮರವನ್ನಾದರೂ ಬೆಳೆಸಬೇಕು. 


ಒಳ್ಳೆಯ ಸಾಲು ಮರಗಳಿಗಿರಬೇಕಾದ ಗುಣಗಳೆಂದರೆ; (1) ಅವು ಶೀಘ್ರ 
ವಾಗಿ ಬೆಳೆಯುವ ಮತ್ತು ನೆರಳಂ ಕೊಡಂವ ಮರಗಳಾಗಿರಬೇಕು. (2) ಬಲಿತ ಮೇಲೆ 
ದಿಮ್ಮಿ ಮತ್ತೂ ಸೌದೆಯನ್ನು ಕೊಡಂವಂಥವಾಗಿರಬೇಕು. (3) ಹಣ್ಣು ಗಳನ್ನು 
ಕೊಡುವಂಥವಾಗಿರಬೇಕು. (4) ಗಾಳಿ, ಮಳೆ, ಮಂಜು ಮುಂತಾದವುಗಳ ಪ್ರಭಾವ 
ವನ್ನು ತಾಳಿಕೊಂಡು ಬೆಳೆಯುವಂಥವಾಗಿರಬೇಕು ಮತ್ತು ಒಂದು ವೇಳೆ ಅವುಗಳಿಗೆ 
ಧಕ್ಕೆಯಾದರೂ ಚೇತರಿಸಿಕೊಳ್ಳು ಎವ ಶಕ್ತಿ ಇರಬೇಕು. (5) ಆಳವಾಗಿ ಬೇರು ಬಿಡುವ 
ಮರಗಳಾಗಿರಬೇಕು. (6) ತುಂಬಿದ ಲಾರಿಗಳು ಸುಲಭವಾಗಿ ಹಾಯ್ದು ಹೋಗು 
ವಂತಾಗಲು ನೆಲಮಟ್ಟದಿಂದ ಮೂರೂವರೆಯಿಂದ ನಾಲ್ಕು ಮಾಟರ್‌ ಎತ್ತರದವರೆಗೆ 
ನೇರ ಕಾಂಡಗಳನ್ನು ಬೆಳೆಸುವ ಮರಗಳಾಗಿರಬೇಕು. (7) ಸಾಲು ವಂಶಗಳ ಒಟ್ಟು 
ಸುದರ್ಯೆವನ್ನು ಹೆಚ್ಚಿ ಸುವಂಥವಾಗಿರಬೇಕು. 


ರಸ್ತೆ ಪಕ್ಕಗಳಲ್ಲಿ ಸಾಲುಮರಗಳನ್ನು ಬೆಳೆಸುವುದರಿಂದ ಆಗುವ ಅನುಕೂಲತೆ 
ಗಳು: (1) ಸಾಲುಮರಗಳು ಪ್ರಯಾಣಿಕರಿಗೆ ಮತ್ತು ಬಂಡಿಗಳಲ್ಲಿ ಹೋಗುವವರಿಗೆ 
ನೆರಳು ಕೊಡುತ್ತವೆ. ಸಾಲುಮರಗಳಿದ್ದ ರಸ್ತೆಗಳಲ್ಲಿ ವೇಗವಾಗಿ ಹೋಗಂವ ವಾಹನ 
ಗಳಲ್ಲಿ ಪ್ರವಾಸ ಮಾಡುವವರಿಗೆ ಪ್ರವಾಸ ಉಲ್ಲಾಸದಾಯಕವೂ ಸುಖಕರವಾಗಿಯೂ 
ಇರುತ್ತದೆ. (2) ಸಾಲು ಮರಗಳು ಆಶ್ರಯಪಟ್ಟೆಗಳಂತೆ ಕಾರ್ಯ ನಿರ್ವಹಿಸಿ ಅಕ್ಕ 
ಪಕ್ಕದ ಕೃಷಿ ಭೂಮಿ ಅಥವಾ ಹಣ್ಣಿನ ತೋಟಗಳನ್ನು ರಕ್ಷಿಸುತ್ತವೆ. (3) ಅವು 
ಪರಿಸರದ ಜೀವಿಪರಿಸ್ಥಿತಿಯನ್ನು ಕಾಪಾಡುತ್ತವೆ. (4) ಕೀಟಭಕ್ಷಕ ಪಕ್ಷಿಗಳಿಗೆ ಆಶ್ಚಯ 
ಕೊಟ್ಟು ಬೆಳೆಗಳಿಗೆ ಕೀಟಗಳಿಂದಾಗುವ ಹಾನಿಯನ್ನು ಕಡಮೆ ಮಾಡುತ್ತವೆ ಹಾಗೂ 
(5) ಬಲಿತ ಮೇಲೆ ಸಣ್ಣ ದಿಮ್ಮಿ ಮತ್ತು ಸೌದೆಯನ್ನು ಒದಗಿಸುತ್ತವೆ. 


134 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಮೊದಲೇ ವಿವರಿಸಿದ ನೆಡುವ ಕ್ರಮಗಳನ್ನೇ ಇಲ್ಲಿಯೂ ಆನುಸರಿಸಬಹಂದು. 
ನೆಡುವಾಗ ಸುಮಾರು ದೂರದವರೆಗೆ ಒಂದೇ ಜಾತಿಯ ಮರವನ್ನು ನೆಡುವುದು ಉಚಿತ; 
ಏಕೆಂದರೆ, ಕರಿಜಾಲಿ ಅಥವಾ ಸರ್ವೆ ಮರಗಳನ್ನು ಮಾವು ಅಥವಾ ಹುಣಿಸೆ ಅಥವಾ 
ಆಲದ ಮರಗಳ ಜೊತೆಗೆ ಕೂಡಿಸಿ ಬೆಳೆಸಿದರೆ ಸಾಲುಗಳು ಸುಂದರವಾಗಿ ಕಾಣುವುದಿಲ್ಲ. 

ಪಂಜಾಬ್‌, ಹರಿಯಾಣ ಮತ್ತು ಉತ್ತರ ಪ್ರದೇಶಗಳಲ್ಲಿ ಅರಣ್ಯ ಇಲಾಖೆ 
ಯವರು ಲಾಭದಾಯಕವಾಗಂವ ರೀತಿಯಲ್ಲಿ ಸಾಲುಮರಗಳನ್ನು ಬೆಳಿಸಿದ್ದಾರೆ. ಗ್ರಾಮ 
ವಾಸಿಗಳಿಗೆ ಹತ್ತಿ ರದಲ್ಲಿಯೇ ಸಣ್ಣ ದಿಮ್ಮಿ ಮತ್ತು ಸೌದೆ ದೊರಕುತ್ತವೆ. ಇದೇ ರೀತಿ 
ಎಲ್ಲ ರಾಜ್ಯಗಳೂ ಸಾಲು ಮರಗಳನ್ನು ನೆಡುವ ಕಾರ್ಯಕ್ರಮವನ್ನು ಕೈಕೊಳ್ಳಬೇಕೆಂದು 
ರಾಷ್ಟ್ರೀಯ ವ್ಯವಸಾಯ ಮಂಡಳಿ ಶಿಫಾರಸು ಮಾಡಿದೆ. 


ಹೆದ್ದಾರಿಗಳಲ್ಲಿ ಬೆಳೆಯಲು ಸೂಕ್ತವಾದ ಮರಗಳ ಪಟ್ಟಿಯನ್ನು ಕೆಳಗೆ 
ಕೊಟ್ಟಿದೆ: 


ಐಲಾಂತಸ್‌ ಎಕ್ಸೆಲ್ಲ ಟ್ಯಾಮರಿಂಡಸ್‌ ಇಂಡಿಕ 

ಐಲಾಂತಸ್‌ ಮಲಬಾರಿಕ* ಸೈಬಿಜಿಯಮ್‌ ಕ್ಕುಮಿನಿ 
ಆಲ್‌ಸ್ಪೋನಿಯ ಸ್ಕೊಲ್ಕಾರಿಸ್‌* ತೆಸ್‌ಪೀಸಿಯ ಪಾಪುಲ್‌ನಿಯ 
ಆಲ್‌ಬಿಜಿಯ ಪ್ರೋಹಿರ ಪಟೀಲಿಯಾ ಇಂಡಿಕೆ* 

ಅಜಡಿರಕ್ಟ ಇಂಡಿಕಾ ೯ ಆಂತೋಸಿಫ್ಯಾಲಸ್‌ ಕಾರ್ಜೇಟಸ್‌* 
ದಾಲ್‌ಬರ್ದಿಯ ಸಿಸ್ಸು ಆರ್ಫೊಕಾರ್ಪಸ್‌ ಹಿರ್‌ಸುಟ* 

ಫೈಕಸ್‌ ಬೆಂಗಾಲೆನ್‌ಸಿಸ್‌ ಗಾರ್ಸೀನಿಯಾ ಗ್ಯಾಂತೋಕ್ಸೆಮಸ್‌* 
ಫೈಕಸ್‌ ಇನ್‌ಫೆಕ್ಟೋರಿಯ ಹೋಹಿಯ ಪಾರ್ವಿಫ್ಲೊರ* 

ಫೈಕಸ್‌ ಮೈಸೊರೆನ್‌ಸಿಸ್‌ ಹೊಲೋಪ್ಟೀಲಿಯ ಇಂಟೆಗ್ರಿಫೋಲಿಯ 
ಫೈಕಸ್‌ ರೆಟ್ಟುಸ ಮಿದಿಸ್ತಿಕ್‌ ಲಾರಿಫೋಲಿಯ* 
ಮ್ಯಾಂಗಿಫೆರ ಇಂಡಿಕ ಮೆಸುವ ಫೆರ್ರಿಯ* 

ಮಧುಕ ಲ್ಯಾಟಿಫೋಲಿಯ ಮಿಮುಸಾಪ್ಟ್‌ ಎಲಂಗಿ* 

ಮೈಕೇಲಿಯ ಚಂಪಠ* ಕ್ಯಾಲೋಫಿಲ್ಲಮ್‌ ಟೊಮೆಂಟೋಸಮ್‌* 


* 1500ಮಿ.ಮಾ.ಗಿಂತ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬೆಳೆಯುತ್ತವೆ. 

ಕೃಷಿ ಭೂಮಿಗೆ ಹೊಂದಿಕೊಂಡಂತೆ ಇರುವ ಸ್ವಲ್ಪ ಸ್ಥಳ ದೊರಕುವ ಹಳ್ಳಿಯ 
ರಸ್ತೆಗಳ ಬದಿಗಳಲ್ಲಿ ಸಣ್ಣ ಚಂಡದ, ಯೂಕಲಿಪ್ಟಸ್‌ ಹೈಬ್ರಿಡ್‌, ಯೂ. ಸಿಟ್ಟಿಯೋ 
ಡೊರ, ಅಕೇಸಿಯೆ ಅರಿಕ್ಕುಲಿಫಾರಮಿಸ್‌, ಕ್ಯಾಸುರಿನ ಇಕ್ಕಿ ಓಸೆಟೆಫೋಲಿಯ ಮುಂತಾದ 
ಮರಗಳನ್ನು ಬೆಳೆಸಬೇಕು. ವಿವಿಧ ಪ ದೇಶಗಳಿಗೆ ತಕ್ಕ ಮರಗಳನ್ನು ಅನುಬಂಧ-2 
ರಿಂದ ಆರಿಸಿಕೊಳ್ಳಬಹುದು. 


ಅಧ್ಯಾಯ 18 


ಜಲಾನಯನ ಮತ್ತು ಜಲಾಶಯಗಳ ನೀರುಣ್ಣುವ 
ಪ್ರದೇಶಗಳಲ್ಲಿ ಮರಗಳನ್ನು ನೆಡುವಿಕೆ 


1947ರಿಂದೀಚೆಗೆ ದೇಶದಲ್ಲಿ ಅನೇಕ ನೀರಾವರಿ ಮತ್ತು ವಿದ್ಯುತ್‌ ಯೋಜನೆ 
ಗಳ ಸ್ಥಾಪಿಸಲ್ಪಟ್ಟವು. ನೀರಾವರಿ ಯೋಜನೆಗಳಲ್ಲಿ ದೊಡ್ಡ, ಮಧ್ಯಮ ಮತ್ತು 
ಸಣ್ಣ ಪ್ರಮಾಣದ ಜಲಾಶಯಗಳಿವೆ. ಈ ನದೀ ಕಣಿವೆ ಯೋಜನೆಗಳ ಜಲಾನಯನ 
ಪ್ರದೇಶಗಳಲ್ಲಿ ಮರಗಳಿಲ್ಲದಿದ್ದರೆ ಅಥವಾ ಕೆಲವೇ ಮರಗಳಿದ್ದರೆ ಅಲ್ಲಿ ಮರಗಳನ್ನು 
ನೆಡುವುದು ಅವಶ್ಶ. ಮರಗಳನ್ನು ನೆಡುವುದರಿಂದ ಜಲಾಶಯಗಳಲ್ಲಿ ಮೆಕ್ಕಲು 
ಸೇರುವುದನ್ನು ತಪ್ಪಿಸಬಹುದಲ್ಲದೆ ಈ ಯೋಜನೆಗಳನ್ನು ಮೊದಲೇ ಯೋಜಿಸಿದ 
ಪ್ರಕಾರ ಜನತೆಗೆ ಹೆಚ್ಚು ಕಾಲ ಪ್ರಯೋಜನವಾಗುವ ರೀತಿಯಲ್ಲಿ ಉಪಯೋಗಿಸ 
ಬಹುದು. ಜಲಾನಯನ ಪ್ರದೇಶಗಳಲ್ಲಿ ಮರಗಳೇ ಇಲ್ಲನಿದ್ದರೆ ಮಣ್ಣಿನ ಕೊಚ್ಚಣೆ 
ಯಾಗಿ, ಕ್ರಮೇಣ ಜಲಾಶಯಗಳಲ್ಲಿ ಮೆಕ್ಕಲು ಸೇರುತ್ತದೆ. ಇದರಿಂದ ಕೆಲವು 
ವರ್ಷಗಳ ಮೇಲೆ ಈ ಜಲಾಶಯಗಳು ಉಪಯೋಗವಿಲ್ಲದಂತಾಗುತ್ತವೆ. 


ಮಣ್ಣಿನ ಕೊಚ್ಚಣೆ ಮತ್ತು ಅದರಿಂದ ಭಾರಿ ಹಣ ವಿನಿಯೋಗಿಸಿ ಕಟ್ಟಿದ 
ನೀರಾವರಿ ಅಥವಾ ವಿದ್ಮುತ್‌ ಅಣೆಕಟ್ಟುಗಳಲ್ಲಿ ಮೆಕ್ಕಲು ತುಂಬುವುದರಿಂದ ಯೋಜನೆ 
ಗಳ ಉಪಯುಕ್ತತೆ ಕ್ರಮೇಣ ಕಡಮೆಯಾಗಿ ಕೊನೆಗೆ ಅವು ಏನೂ ಪ್ರಯೋಜನ 
ಬರದಂತಾಗುತ್ತವೆ. ಅರಣ್ಯಗಳು ನದಿಜಲಾನಯನದ ಪ್ರದೇಶದಲ್ಲಿ ಹೆಚ್ಚು ಸ್ಥಳ 
ವನ್ನು ಆಕ್ರಮಿಸಿಕೊಂಡಿರುವುದರಿಂದ ಅವು ತೂರೆಗಳಿಗೆ ಹರಿಯುವ ನೀರನ ಮೇಲೆ 
ಮತ್ತು ಮಣ್ಣಿನ ಧೃಢತೆಯ ಮೇಲೆ ಪರಿಣಾಮ ಬೀರುತ್ತವೆ. ಆದ್ದರಿಂದ ಅರಣ್ಯ 
ಭೂಮಿಯನ್ನು ರಕ್ಷಿಸುವುದು. ಪೋಷಿಸುವುದು ಮತ್ತು ಅಭಿವೃದ್ಧಿ ಗೊಳಿಸುವುದು 
ನೀರಾವರಿ ಇಲಾಖೆಯವರ ಹೊಣೆ. 59 ದೊಡ್ಡ ಪ್ರಮಾಣದ ಯೋಜನೆಗಳಿರುವ 
1.5 ದಶಲಕ್ಷ ಚದರ ಕಿ.ಮಾ. ಪ್ರದೇಶದಲ್ಲಿ ಕೇವಲ 11,060 ಚದರ ಕಿ.ಮಾ.ದಷ್ಟು 
ಜಲಾನಯನ ಪ್ರದೇಶವನ್ನು ಮಾತ್ರ ನಾಲ್ಕು ಪಂಚವಾರ್ಷಿಕ ಯೋಜನೆಗಳ 
ಅವಧಿಯಲ್ಲಿ ಜೀರ್ಣೋದ್ಧಾರ ಮಾಡಲಾಯಿತು. 0.2 ದಶಲಕ್ಷ ಚದರ ಕೆ.ಮಾ. 
ಜಲಾನಯನ ಪ್ರದೇಶವನ್ನೊಳಗೊಂಡಿರುವ 21 ನದೀ ಕಣಿವೆ ಯೋಜನೆಗಳು ಕೇಂದ್ರ 
ಸರಕಾರದ ವತಿಯಿಂದ ಕಟ್ಟಲ್ಪಟ್ಟಿವೆ. ಇವುಗಳಲ್ಲಿ ಮಣ್ಣಿನ ಸಂರಕ್ಷಣಾ ಕಾರ್ಯ 


136 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಕ್ರಮಗಳನ್ನು ಕೈಕೊಳ್ಳಬೇಕಾದ ಪ್ರದೇಶಗಳು ಶೇಕಡಾ 11 ರಿಂದ 19 ಭಾಗ ಇದ್ದವು. 
ಇದರಲ್ಲಿ ಕೇವಲ ಶೇಕಡಾ 10 ಭಾಗವನ್ನು ಮಾತ್ರ ಕೇಂದ್ರ ಸರಕಾರ ಜೀರ್ಣೋದ್ಧಾರ 
ಮಾಡಿತು. ಮಧ್ಯ ಭಾರತದಲ್ಲಿ ಅನೇಕ ವರ್ಷಗಳಷ್ಟು ಹಳೆಯ ಜಲಾಶಯಗಳಿವೆ. 
ಇವುಗಳಲ್ಲಿ ಕೆಲವು 500 ವರ್ಷಗಳಷ್ಟು ಹಳೆಯವು. ಈ ಜಲಾಶಯಗಳ ಜಲಾನಯನ 
ಪ್ರದೇಶಗಳು ಕಾಡುಗಳಿಂದ ಆವೃತವಾಗಿರುವುದರಿಂದೆ ಇವು ಈಗಲೂ ಸಹ ಉತ್ತಮ 
ಸ್ಥಿತಿಯಲ್ಲಿವೆ. 22.1 ದಶಲಕ್ಷ ಹೆಕ್ಟೇರ್‌ ಪ್ರದೇಶವನ್ನೊಳಗೊಂಡಿರುವ ಮರಾಚಂದ್‌, 
ಹಿರಾಕುಡ್‌, ಚಂಬಲ್‌, ಭಾಕ್ರಾ-ನಾಂಗೆಲ್‌, ಮಯೂರಾಕ್ಷಿ, ದಾಂತಿವಾಡ, ಪೊಹರಂ, 
_ ರಾಮಗಂಗಾ, ಧೊದ್‌ ಮತ್ತು ದಾಮೋದರ್‌ ಮುಂತಾದ ಕಣಿವೆ ಯೋಜನೆಗಳ 
ಕೇವಲ 333,30 ಸಾವಿರ ಹೆಕ್ಟೇರ್‌ ಪ್ರದೇಶವನ್ನು ಮಾತ್ರ 1971-72ನೇ ಸಾಲಿನ 
ಹೊತ್ತಿಗೆ ಜೀರ್ಣೋದ್ಧಾರ ಮಾಡಲಾಗಿತ್ತು. ಇದು ಶೇಕಡಾ ಪ್ರವಣದಲ್ಲಿ ಕೇವಲ 
1.5ರಷ್ಟು. ಇದನ್ನು ಗಮನಿಸಿದರೆ ಉಳಿದಿರುವ ಅಗಾಧ ಪ್ರಮಾಣದ ಜಲಾನಯನ 
ಪ್ರದೇಶಗಳಲ್ಲಿ ಮರಗಳನ್ನು ಬೆಳೆಸಬೇಕಾದ ಅರಿವು ಕಂಡುಬರುತ್ತದೆ. 


ಜಲಾಶಯಗಳ ಪರಿಧಿಯ ಉದ್ದಕ್ಕೂ ಅದು ವಿಶೇಷವಾಗಿ ಶುಷ್ಕ ಪ್ರದೇಶಗಳಲ್ಲಿ 
ಜನರು ಅತಿಕ್ರಮವಾಗಿ ಭೂಮಿಯನ್ನು ಆಕ್ರಮಿಸಿಕೊಂಡು ಮಳೆಗಾಲದಲ್ಲಿ ಉಳುಮೆ 
ಮಾಡಿ ಬೀಜ ಬಿತ್ತುತ್ತಾರೆ. ಇದರಿಂದಾಗಿ ಸಡಿಲವಾದ ಮಣ್ಣು ಕೊಚ್ಚಿ ಬಂದು 
ಜಲಾಶಯಗಳಲ್ಲಿ ಸೇರಿ ತಮ್ಮ ಸೇವಾ ಅವಧಿಯನ್ನು ಕಡಮೆ ಮಾಡುತ್ತವೆ. 
ಕರ್ನಾಟಕದಲ್ಲಿ ಸುಮಾರು 40,000 ದೊಡ್ಡ ಮತ್ತು ಸಣ್ಣ ಕೆರೆಕಟ್ಟೆಗಳಿವೆ. ಇವುಗಳ 
ಎಲ್ಲೆಯೊಳಗೆ, ಅಲ್ಲಲ್ಲಿ ಅತಿಕ್ರಮವಾಗಿ ಸಾಗುವಳಿ ಮಾಡುವುದು ಕಂಡುಬರುತ್ತದೆ. 
ಇಂತಹ ಸಂದರ್ಭಗಳಲ್ಲಿ ಮೊದಲು ಅಕ್ರಮ ಸಾಗುವಳಿದಾರರನ್ನು ಆ ಪ್ರದೇಶಗಳಿಂದ 
ಅಟ್ಟೆ, ಅಲ್ಲಿ ಕಂದಕಗಳನ್ನು ತೋಡಿ ಅರ್ಥಿಕವಾಗಿ ಲಾಭದಾಯಕವಾದ ಮರಗಳ 
ಬೀಜಗಳನ್ನು ದಿಣ್ಣೆಗಳ ಮೇಲೆ ಬಿತ್ತಬೇಕು ಮತ್ತು ಕಂದಕಗಳಲ್ಲಿ ಸಸಿ ನೆಡಬೇಕು. 
ಈ ಪ್ರದೇಶಗಳಲ್ಲಿ ನೆಡಲು ತಕ್ಕ ಮರಗಳಿಂದರೆ ಕರಿಚಾಲಿ, ಬೇವು, ಹುಣಸೆ, ಹೊಂಗೆ, 
ಬಾಗೆ ಮುಂತಾದವುಗಳು, ಶ್ರೀಗಂಧದ ಬೀಜಗಳನ್ನೂ ಸಹ ದಿಣ್ಣೆಗಳ ಮೇಲೆ 
ಬಿತ್ತಬಹುದು. 


ಕೊಳಗಳ ಸುತ್ತಲೂ ಇರುವ ಖುಷ್ಕಿ ಜಮೀನುಗಳ ಮಣ್ಣು ಸಡಿಲವಾಗಿದ್ದು 
ಈ ಮಣ್ಣು ಮಳೆಗಾಲದಲ್ಲಿ ಕೊಚ್ಚಿ ಬಂದು ಕೊಳಗಳಲ್ಲಿ ಶೇಖರಗೊಳ್ಳುತ್ತದೆ. 
ಅದ್ದರಿಂದ ಈ ಪ್ರದೇಶಗಳಲ್ಲಿ ಕಂದಕ ದಿಣ್ಣೆ ಕ್ರಮವನ್ನನುಸರಿಸಿ ಮೊದಲೇ ತಿಳಿಸಿದ 
ಮರ ಜಾತಿಗಳನ್ನು ಬೆಳೆಸಬೇಕು. ಇದರಿಂದ ಮಣ್ಣಿನ ಕೊಚ್ಚಣೆ ನಿಂತು ಕೆರೆಗಳಲ್ಲಿ 
ಮೆಕ್ಕಲು ಸೇರುವುದು ತಪ್ಪುತ್ತದೆ. ಇದರ ಫಲವಾಗಿ ಮಣ್ಣು ಮತ್ತು ನೀರಿನ 
ಪೋಷಣೆಯಾಗುತ್ತದೆ. ದಿಣ್ಣೆಗಳೆ ಪಾದದಡಿಯಲ್ಲಿ ಮಣ್ಣನ್ನು ಬಿಗಿ ಹಿಡಿಯುವ 
ಗುಣವುಳ್ಳ ಹುಲ್ಲು ಜಾತಿಗಳನ್ನು ಬೆಳೆಸಿದರೆ ಮಣ್ಣಿನ ಪೋಷಣೆಗೆ ಇನ್ನೂ ` ಅನುಕೂಲ, 


ಅಧ್ಯಾಯ 19 


ಭಾರಿ ವಿದ್ಯುತ್‌ವಾಹಕ ತಂತಿಗಳ ಕೆಳಗೆ ಹಾಗೂ 
ರೈಲ್ಕೈ ಮಾರ್ಗಗಳ ಪಕ್ಕಗಳಲ್ಲಿ ಉದ್ಮಕ್ಕೂ 
ಮರಗಳನ್ನು ಬೆಳೆಸುವಿಕೆ 


ಸಾಮಾನ್ಯವಾಗಿ ಭಾರಿ ವಿದ್ಯುತ್‌ವಾಹಕ ತಂತಿಗಳ ಕೆಳಗೆ ಹಾಗೂ ರೈಲ್ವೆ ಮಾರ್ಗ 
ಗಳ ಪಕ್ಕಗಳಲ್ಲಿ ಉದ್ದಕ್ಕೂ ಮರಗಳನ್ನು ಬೆಳೆಸುತ್ತಿಲ್ಲ ಈ ಸ್ಥಳಗಳಲ್ಲಿ ಉಚೆತವಾದ 
ಗಿಡಮರಗಳನ್ನು ಬೆಳೆಸಿ ಅರಣ್ಯಸಂಪತ್ತನ್ನು ಹೆಚ್ಚಿಸಬಹುದಾಗಿದೆ. 


1. ಭಾರಿ ಎದ್ಯುತ್‌ವಾಹಕ ತಂತಿಗಳ ಕೆಳಗೆ ಮರಗಳನ್ನು ಬೆಳೆಸುವಿಕೆ 


ಭಾರಿ ವಿದ್ಯುತ್‌ವಾಹಕ ತಂತಿಗಳನ್ನು ಹಾಕಲು ಸಮೃದ್ಧವಾಗಿ ಬೆಳೆದ ಬಹಳಷ್ಟು 
ಅರಣ್ಯ ಪ್ರದೇಶಗಳನ್ನು ಉದ್ದಕ್ಕೂ ವಿದ್ಯುತ್‌ ಇಲಾಖೆಯಂವರು ಕಡಿದಂ ತೆಗೆಯರು 
ತ್ತಾರೆ, ತಂತಿಗಳನ್ನು ಹಾಕಿದಮೇಲೆ ಅವುಗಳ ಕೆಳಗಿನ ಪ್ರದೇಶದಲ್ಲಿ ಮರಗಳ 
ಬೆಳವಣಿಗೆಗೆ ಆಸ್ಪದ ಕೊಡದಂತೆ ವರ್ಷವರ್ಷವೂ ಆ ಪ್ರದೇಶದ ಮರಗಿಡಗಳನ್ನು 
ಕಡಿದು ತೆಗೆಯುತ್ತಾರೆ. ವಿದ್ಯುತ್‌ ಇಲಾಖೆಯ ಕಾನೂನಿನ ಪ್ರಕಾರ ವಿದ್ಯುತ್‌ವಾಹಕ 
ತಂತಿಗಳ ಕೆಳಗೆ ಯಾವ ಮರಗಿಡಗಳನ್ನೂ ಬೆಳೆಯಲು ಅವಕಾಶವಿಲ್ಲ. ಎದ್ಯುತ್‌ 
ಇಲಾಖೆಯು ಮರಗಳನ್ನೂ ಕಡಿಯುವುದಕ್ಕಾಗಿಯೇ ಎಷ್ಟೋ ಹಣವನ್ನೂ ಖರ್ಚು 
ಮಾಡುತ್ತದೆ. ಅದರ ಬದಲು ಇದರಲ್ಲಿ ಸ್ವಲ್ಪ ಭಾಗ ಹಣವನ್ನು ಸುಗಂಧ ತೈಲ 
ಕೊಡುವ ಲೆಮನ್‌ ಹುಲ್ಲು, ರೋಜಾ ಹುಲ್ಲು, ವೆಟಿವರ್‌ ಹುಲ್ಲು, ಸಿಟ್ರೋನೆಲ್ಲ ಹುಲ್ಲು 
ಗಳನ್ನು ಆ ಜಾಗದಲ್ಲಿ ಬೆಳೆಯಲು ವಿನಿಯೋಗಿಸಿದರೆ ವಿದ್ಯುತ್‌ ಇಲಾಖೆಗೆ ಒಳ್ಳೆಯ 
ಆದಾಯ ಬರುತ್ತದೆ. ಸಿಟ್ಟಿಯೊಡೋರ ಪ್ರಭೇದದ ನೀಲಗಿರಿ ಮರವನ್ನೂ ಕೂಡ 
ಸಣ್ಣ ಪೊದೆಯಂತೆ ಬೆಳಸಿ ಅವುಗಳಿಂದ ದೊರಕುವ ಎಲೆಗಳಿಂದ ಸಿಟ್ಟಿಯೊಡೋರ 
ಸುಗಂಧತೈಲವನ್ನು ಪಡೆಯಬಹುದು. ಇದೇ ರೀಕಿ ಬೆಂಡು ಮರಗಳನ್ನೂ ಸಹ 
ಪೊದೆಯಂತೆ ಮಾರ್ಗದುದ್ದಕ್ಕೂ ಬೆಳೆಸಿ ಎಲೆ ತರಿಯಲು ಸುಲಭವಾಗುವಂತೆ ಪೊದೆ 
ಯಂತೆ ಪೋಷಿಸಿ ಅವುಗಳ ಎಲೆಗಳನ್ನು ಬೀಡಿ ತಯಾರಕರಿಗೆ ಒದಗಿಸಬಹುದು. 
ಒಗಚಿನ ತೊಗಟೆಯನ್ನ ಕೊಡುವ ಆವಾರಮ್‌ ಪೊದೆಯಂನ್ನು ಕೂಡ ತಂತಿಗಳ ಕೆಳಗೆ 
ಬೆಳೆಸಬಹುದಂ. ಹೀಗೆ ತಂತಿ ಮಾರ್ಗಗಳನ್ನು ವ್ಯರ್ಥವಾಗಿ ಹಾಳುಗೆಡುವುದರ ಬದಲಾ 


138 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಉಪಯುಕ್ತ ಮರ, ಪೊದೆ ಆಥವಾ ಹುಲ್ಲು ಜಾತಿಗಳನ್ನು ಬೆಳೆದು ಸಾಕಷ್ಟು ಆದಾಯ 
ಗಳಿಸಬಹುದು. 


ಪೊದೆಗಳನ್ನು ಬೆಳೆಸುವ ಸಂದರ್ಭದಲ್ಲಿ ನಡೆದಾಡಲು ಅನಂಕೂಲವಾಗುವಂತೆ 
ಪೊದೆಗಳ ಮಧ್ಯೆ ಸಾಕಷ್ಟು ಶಿ ದಾರಿಬಿಡಲು ಮರೆಯಬಾರದ. 


2. ರೈಲ್ಮೆ ಮಾರ್ಗಗಳ ಪಕ ಗಳಲಿ ಉದ ಕೂ ಮರಗಳನು ಬೆಳೆಸುವಿಕೆ 
ಲ ಪ ಕ [el ೧ ೪ ಷ್ಠ 


ರೈಲ್ವೆ ಮಾರ್ಗಗಳ ಪಕ್ಕಗಳಲ್ಲಿ ಉದ್ದಕ್ಕೂ ಇರಂವ ಪ್ರದೇಶಗಳು ಸಾಮಾನ್ಯ 
ವಾಗಿ ಬರಡಾಗಿರುತ್ತವೆ. ಆಲ್ಲಲ್ಲಿ ಕೆಲವು ಕಡೆ ಕತ್ತಾಳೆ ತಾನೇತಾನಾಗಿ ಬೆಳೆದಿರುವುದನ್ನು 
ಬಿಟ್ಟ ರೆ ಉಳಿದ ಕಡೆ ಏನೂ ಬೆಳೆದಿರುವುದಿಲ್ಲ. ಭಾರತದ ರೆ ಲ್ವ ವ್ಯವಶ್ಥೆಯು ಏಷಿಯ 
ಖಂಡದಲ್ಲಿಯೇ ಆತಿ ದೊಡ್ಡದಾಗಿದ್ದು ಪ್ರಪಂಚದಲ್ಲಿ ನಾಲ್ಕನೆಯ ಸ್ಥಾನವನ್ನು ಗಳಿಸಿದೆ. 
1973-74ರ ಅಂಕಿ ಸಂಖೆ ಗಳ ಪ್ರಕಾರ ಭಾರತದಲ್ಲಿ ಒಟ್ಟು 60.234 ಕಿ.ಮಾ. 
ಗಳಷ್ಟು ಉದ್ದದ ರೈಲ್ವೆ ಮಾರ್ಗಗಳಿವೆ ಎಂದು ತಿಳಿದುಬರುತ್ತದೆ. ಇದರಲ್ಲಿ 4191 
ಕಿ.ಮಾ. ದೂರದವರೆಗೆ ವಿದ್ಯುಚ್ಛಕ್ತಿ ಚಾಲಿತ ರೈಲ್ವೆಗಳಿವೆ. ಉಳಿದ 56,043 ಕಿ.ಮಾ. 
ದೂರ ಉಗಿಯಂತ್ರೆ ಚಾಲಿತ ರ್ವೈಲ್ವೈೆಗಳಿವೆ. ಈ ಸ್ಥಳಗಳಲ್ಲಿ ಆರಣ್ಮಸ-ಪಕ್ತನ್ನು 
ಬೆಳೆಸಲು ಬೇಕಾದಷ್ಟು ಅವಕಾಶವಿದೆಯೆಂಬುದು ವ್ಯಕ್ತವಾಗುತ್ತದೆ. ಒಂದರಿಂದ 
ಮೂರು ಸಾಲುಗಳವರೆಗೆ ರೈಲ್ತೆ ಮಾರ್ಗಗಳ ಉದ್ದಕ್ಕೂ ಮರಗಳನ್ನು ಬೆಳೆಸಿದರೆ 
ಕೆಲವು ವರ್ಷಗಳಲ್ಲಿ ಊರಿನ ಜನರಿಗೆ ಮತ್ತು ಕೈಗಾರಿಕೆಗಳಿಗೆ ಬೇಕಾದ ಮರೆಗಳನ್ನು 
ಪಡೆಯಬಹುದು. ಸೌದೆ ಪುತ್ತು ಮರದ ದಿಮ್ಮಿಗಳನ್ನು ಹೆಚ್ಚು ದೂರದಿಂದ ಸಾಗಿ 
ಸುವ ತೊಂದರೆ ತಪ್ಪಿ ಇವುಗಳು ಸ್ಥಳೀಯ ಜನರಿಗೆ ದೊರಕುವಂತಾಗುತ್ತದೆ. ಮಾರ್ಗ 
ಗಳ ಪಕ್ಕದ ಉದ್ದಕ್ಕೂ ಇರುವ ಬರಡು ಭೂಮಿ ವಿಲಕ್ಷಣವಾಗಿ ಪ್ರಯಾಣಿಕರಿಗೆ 
ನೋಡಲು ನಿರುತ್ಸಾಹದಾಯಕವಾಗಿರುತ್ತದೆ. ಅದೇ ಆ ಬರೆಡು ಭೂಮಿಯ 
ಉದ್ದಕ್ಕೂ ಮರಗಳನ್ನು ಬೆಳೆಸಿದರೆ ಅಂದವಾಗಿ ಕಾಣುತ್ತದೆ. ಪ್ರಕೃತಿಯ ದೃಶ್ಯ 
ಸುಧಾರಿಸಿ ಪ್ರಯಾಣ ಉಲ್ಲಾಸದಾಯಕವಾಗುತ್ತದೆ. ಈ ಮರಗಳ ಮತ್ತು ಹೊದರಿನ 
ಸಾಲುಗಳ ಒಳ್ಳೆಯ ಆಶ್ರಯಪಟ್ಟೆಗಿಳೆಂತೆಯೂ ಕಾರ್ಯ ನಿರ್ವಹಿಸಿ ಅಕ್ಕಪಕ್ಕದ 
` ಜವಿಸಾನಿನ ಬೆಳೆಗಳಿಗೆ ಮತ್ತು ಹಣ್ಣಿನ ತೋಪುಗಳಿಗೆ ರಕ್ಷಣೆ ಒದಗಿಸುತ್ತವೆ. ಹೆಚ್ಚು 
ಸ್ಥಳ ದೊರಕುವಂತಿದ್ದರೆ ಎರಡೂ ಕಡೆಗೂ ಮೂರು ಸಾಲುಗಳಲ್ಲಿ ಸಣ್ಣ ನೆತ್ತಿಯ 
ಮರಗಳನ್ನು ಬೆಳೆಸಬಹಾದು. ಬೇಗ ಬೆಳೆಯುವ ಮತ್ತು ಬುಡದಿಂದ ಚಿಗುರೊಡೆಯುವ 
ಗುಣವಿರುವ ಮರಗಳನ್ನು ಬೆಳೆಸಿದರೆ ಹೆಚ್ಚು ಲಾಭದಾಯಕ ; ಏಕೆಂದರೆ, ಇದರಿಂದ 
ಒಂದಕ್ಕಿಂತ ಹೆಚ್ಚು ಸರದಿ ಬೆಳೆ ಬರುವುದರಿಂದ ಮತ್ತೆ ಮತ್ತೆ ಸಸಿಗಳನ್ನು ಬೆಳೆಸಿ ನೆಡುವ 
ಕೆಲಸ ಕಡಮೆಯಾಗಿ ಹಣದ ಉಳಿತಾಯವಾಗುತ್ತದೆ. ಇದರಿಂದ ಇನ್ನೊಂದು ಅನು 
ಕೂಲವೆಂದರೆ ಕಚ್ಚಿಗರುಗಳು ಬೇಗ ಬೆಳೆಯುವುದರಿಂದ ಕಚ್ಚಿಗರು ತಳ್ಳದ ಒಂದೇ 


ರೈಲ್ವೆ ಮಾರ್ಗಗಳ ಪಕ್ಕಗಳಲ್ಲಿ ಮರಗಳನ್ನು ಬೆಳೆಸುವಿಕೆ. 139 


ಸರದಿಯ ಮರಗಳನ್ನು ಕಟಾವು ಮಾಡುವುದಕ್ಕಿಂತ ಮೊದಲೇ ಕಟಾವು ಮಾಡಿ ಉಪ 
ಯೋಗಿಸಬಹಂದು. 


ರೈಲ್ವೆ ಮಾರ್ಗಗಳ ಬದಿಯಲ್ಲಿ ಬೆಳೆಯಬಹುದಾದ ಮರಗಳು ಆಯಾ ವಲಯಂ 
ಗಳ ಭೂಮಿ ಮತ್ತು ಪರಿಸರಕ್ಕೆ ತಕ್ಕಂತೆ ಬೇರೆ ಬೇರೆಯಾಗಿರುತ್ತವೆ. ಆಯಾ ವಲಯ 
ಗಳಿಗೆ ಶಕ A ಮರಗಳನ್ನು ಅನುಬಂಧ- 2ರಿಂದ ಆರಿಸಿಕೊಳ್ಳಬಹುದು. 


ರೈಲ್ವೆ ಕಾನೂನಿನ ಪ್ರಕಾರ ಎಲ್ಲೆಲ್ಲಿ ಮರಗಳನ್ನು ಬೆಳೆಸಲು ಸಾಧ್ಯವಿಲ್ಲವೋ 
ಅಂತಹ ಪ್ರದೇಶಗಳಲ್ಲಿ ಉಪಯುಕ್ತ ಹುಲ್ಲಿನ ಜಾತಿಗಳನ್ನು ಬೆಳೆಯಬಹುದು. 
ಸೆಟ್ಟಿಯೊಡೋರ ಪ್ರಭೇದದ ನೀಲಗಿರಿ ಮರವನ್ನು ಸಹ ಎತ್ತರಕ್ಕೆ ಬೆಳೆಯದಂತೆ 
ಕತ್ತರಿಸಿ ಪೊದೆಯಂತೆ ರಕ್ಷೆಸಿ ಬೆಳೆಸಬಹುದು. ಹೀಗೆ ಪೊದೆಯಂತೆ ನೀಲಗಿರಿ ಮರ 
ವನ್ನು ಬೆಳೆಸಿಕೊಂಡು ಬರುವುದರಿಂದ ಎಲೆಗಳನ್ನು ತರಿಯುವುದು ಸುಲಭವಾಗುತ್ತದೆ. 
ಮೇಲೆ ತಿಳಿಸಿದ ಎಲ್ಲ ಸಸ್ಯಗಳು ಬಗೆಬಗೆಯ ಸುವಾಸನೆಯುಳ್ಳ ಸುಂಗಂಧ ತೈಲವನ್ನೂ 
ಕೊಡುತ್ತವೆ. 


ರೈಲ್ವ ಇಲಾಖೆಯಂವರು ಎರಡು ವರ್ಷಕ್ಕೊಂದಾವರ್ಶಿ ಹೀಗೆ ಬರುವ ಅರಣ್ಯ 
ಉತ್ಪನ್ನಗಳ ಮಾರಾಟ ಮಾಡಿ ಬೇಕಾದಷ್ಟು ಆದಾಯಗಳಿಸಬಹುದು. 


ಮರಗಳನ್ನು ನೆಡುವ ಕಾರ್ಯವನ್ನು ರಾಜ್ಯ ಆರಣ್ಯ ಇಲಾಖೆಯವರ ತಾಂತ್ರಿಕ 
ಸಹಕಾರದೊಂದಿಗೆ ರೈಲ್ವೆ ಇಲಾಖೆಯವರೇ ತೆಗೆದುಕೊಳ್ಳ ಬಹುದು. ಆರಣ್ಯ ಇಲಾಖೆ 
ಯವರು ಬೇಕಾದಷ್ಟು ಸಸಿಗಳನ್ನು ಸಸಿಮಡಿಗಳಲ್ಲಿ ಜಿಳೆಸಿ ರೈಲ್ವೆ ಇಲಾಖೆಯವರಿಗೆ 
ಒದಗಿಸಬಹುದು. 


ರಾಷ್ಟ್ರೀಯ ವ್ಯವಸಾಯ ಸುಧಾರಣಾ ಸಮಿತಿಯು ರೆ ಲು ಮಾರ್ಗಗಳ ಬದಿಗಳಲ್ಲಿ 
ಮರಗಳನ್ನು ನೆಡುವ ಕ್ರಮವನ್ನು ಬಲವಾಗಿ ಶಿಫಾರಸು ಮಾಡಿದೆ. ರೈಲು ಸಿಬ್ಬಂದಿ 
ವರ್ಗದೆ ನಿವಾಸ ಸ್ಥಾನಗಳ ಬಳಿ ಮತ್ತು ಬಿಸಿಲು ಬೀಳುವ ರೆ ಲು ನಿಲ್ದಾಣದ ಜಗಲಿಗಳ 
ಮೇಲೆ ನೆರಳು ಕೊಡುವ ಅಲಂಕಾರದ ಮರಗಳನ್ನು ಬೆಳೆಯುವುದು ಸೂಕ್ತ. 


ಅಧ್ಯಾಯ 20 


ನೀರಾವರಿ ತೋಪುಗಳು 


ಈ ಆಧುನಿಕ ಕಾಲದಲ್ಲಿ ಕಾಡುಗಳಲ್ಲಾಗುವ ಪ್ರತಿವರ್ಷದ ಹೆಚ್ಚಳಿಕೆಯ 
ಮೇಲೆಯೇ ಅವಲಂಬಿಸಿರುವುದು ಸಾಧ್ಯವಿಲ್ಲ... ಅತಿಯಾದ ಜನಸಂಖ್ಯೆಯ ಏರಿಕೆ, 
ಕಾಡುಪ್ರದೇಶಗಳು ಕಡಮೆಯಾಗುತ್ತಿರುವುದು ಮತ್ತು ಔದ್ಯಮಿಕ ಕಚ್ಚಾವಸ್ತುವಾಗಿ 
ಮರಗಳ ಬೇಡಿಕೆ ಹೆಚ್ಚುತ್ತಿರುವುದರಿಂದ ನಿರಂತರ ಬೆಳಗಾಗಿ ಕಾದಿರುವುದು ಸಾಧ್ಯವಿಲ್ಲ. 
ಈ ಕ್ರಮದಲ್ಲಿ ಭೂಗುಣ ಮತ್ತು ವಾಯುಗುಣಗಳಿಗನುಗುಣವಾಗಿ ದಿಮ್ಮಿ ಮರಗಳು 
ಬಲಿಯಲು ಕಡೇಪಕ್ಷ 70 ರಿ೨ದ 100 ವರ್ಷಗಳು ಬೇಕು ಮತ್ತು ಸೌನೆ ಮರಗಳು 
ಕೊಯ್ಲಿಗೆ ಬರಲು 30 ರಿ:ದ 40 ವರ್ಷಬೇಕು. ಆದ್ದರಿಂದ ಈ ಕಾಲದಲ್ಲಿ 
ಉತ್ಪಾದನಾ ಅರಣ್ಯ ಪದ್ಧತಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲಾಗುತ್ತಿದೆ. ಅರಣ್ಯ 
ಪದಾರ್ಥಗಳನ್ನು ಶೀಘ್ರದಲ್ಲಿ ಉತ್ಪಾದಿಸುವುದೇ ಇವುಗಳ ಗುರಿ. ಇನ್ನೊಂದು 
ರೀತಿಯಲ್ಲಿ ಹೇಳುವುದಾದರೆ ಜನತೆಯ ಅನುದಿನದ ಅವಶ್ಯಕತೆಗಳನ್ನು ಮತ್ತು ಮರ 
ಆಧಾರಿತ ಉದ್ಯಮಗಳ ಅವಶ್ಯಕತೆಯನ್ನು ಪೂರೈಸಲು ಶೀಘ್ರ ಅರಣ್ಯ ಬೆಳೆ 
ಬೆಳೆಯುವುದೇ ಇವುಗಳ ಗುರಿ. ಕ್ರಿಯಾತ್ಮಕ ಅರಣ್ಕ ಪದ್ಧತಿಯನ್ನು ಅನುಸರಿಸಿ 
ಈ ಗುರಿ ಸಾಧಿಸಬಹುದು. ಕ್ರಿಯಾತ್ಮಕ ಅರಣ್ಯ ಪದ್ಧತಿಯ ಕೆಳಗೆ ಅರಣ್ಯ ತೋಟ 
ಗಳನ್ನು ಬೆಳೆಯುತ್ತಿದ್ದಾರೆ... ಅರಣ್ಯ ತೋಟಗಳಲ್ಲಿ, ಹಣ್ಣಿನ ತೋಟಗಳಲ್ಲಿ 
ಮಾಡುವಂತೆ ಮರಗಳಿಗೆ ನೀರು ಹಾಯಿಂಸಿ, ಕೃತಕ ಗೊಬ್ಬರ ಒದಗಿಸಿ ಮರಗಳ 
ಬೆಳವಣಿಗೆಯನ್ನು ಉತ್ತೇಜಿಸುವುದು ಒಳಗೊಂಡಿದೆ. 


ನೀರಾವರಿಯ ಆಶ್ರಯದಲ್ಲಿ ತೋಪುಗಳು : ಸ್ವಾತಂತ್ರ, ಬರುವ ಮೊದಲು 
ಬೆಳೆಸಿದ ಸಿಸ್ಸು ಮತ್ತು ವಂಲ್‌ಬೆ೨ ನೀರಾವರಿ ತೋಪುಗಳು ಈಗ ಪಾಕಿಸ್ತಾನದಲ್ಲಿವೆ. 
ಪಂಜಾಬ್‌, ಹರಿಯಾಣ, ರಾಜಸ್ಥಾನ, ಗುಜರಾತ್‌, ಉತ್ತರ ಪ್ರದೇಶಗಳಲ್ಲಿ ಶುಷ್ಕ 
ಪ್ರದೇಶಗಳ ನಾಲೆಗಳ ಬಳಿಯ ತೋಪಗಳಿಗೆ ನೀರು ಹಾಯಿಸುವ ರೂಢಿ ಇದೆ. 
ರಸ್ತೈಯ ಬದಿಯಲ್ಲಿ ಉದ್ದಕ್ಕೂ ಇರುವ ತೋಪುಗಳಿಗೆ ನೀರುಣ್ಣಿಸುವ ವ್ಯವಸ್ಥೆ ಇದೆ. 
ಹರಿಯಾಣದಲ್ಲಿರುವ ಸರಸ್ವತಿ ತೋಪು ದೇಶದಲ್ಲಿ ಬೆಳೆಸುತ್ತಿರುವ ಇಂಥ ಒಂದು 
ಉದಾಹರಣೆ, ತೀವ್ರ ವ್ಯವಸಾಯ ಪ್ರದೇಶದ ಒಂದೇ ತಾಕಿನ ಸುಮಾರು 4,000 
ಹೆಕ್ಟೇರ್‌ ಬೀಳು ಜಮೀನು ಈ ತೋಪಿನ ಕಾರ್ಯಕ್ರಮದೊಳಗೆ ಸೇರಿದೆ. ಈ 
ತೋಪಿಗೆ ಹತ್ತಿರದ ನಾಲೆಯಿಂದ ನೀರು ಒದಗಿಸುವ ಕಾರ್ಯ ನಡೆಯುತ್ತಿದೆ. ಈ 


ನೀರಾವರಿ ತೋಪುಗಳು 141 


ಪ್ರದೇಶವನ್ನು ಅನೇಕ ತಾಕುಗಳಾಗಿ ವಿಂಗಡಿಸಿದ್ದಾರೆ. ಪ್ರತಿ ತಾಕಿಗೂ ಒಂದೊಂದು 
ಪೂರಕ ಕಾಲವೆಯಿಂದ ನೀರು ಒದಗುತ್ತದೆ. ಕಂದಕಗಳಲ್ಲಿ ಮಾತ್ರ ನೀರು ಹಾಯಿಸು 
ತ್ತಾರೆ. ರಾಶ್ರ್ರಿಯ ಕಾಲದಲ್ಲಿ ನೀರು ಹಾಯಿಸುವುದು ಹಗಲಲ್ಲಿ ನೀರು ಹಾಯಿಸು 
ವುದಕ್ಕಿಂತ ಹೆಚ್ಚು ಫಲಕಾರಿ ಮತ್ತು ಪರಿಣಾಮಕಾರಿ ಎಂದು ಕಂಡುಬಂದಿದೆ. ಸಿಸ್ಸು 
(ಡಾಲ್‌ಬರ್ಹಿಯ ಸಿಸ್ಸು) ಮತ್ತು ಯೂಕಲಿಪ್ಲಿಸ್‌ ಜಾತಿಗಳು ಅಲ್ಲಿ ಬೆಳೆಸುವ ಪ್ರಮುಖ 
ಮರಗಳು. ವಿವಿಧ ಭೂಮಿಯ [11 ಮೌಲ್ಯ ಹಾಗೂ ಲವಣತ್ತ್ವಗಳನ್ನು ಆಧರಿಸಿ 
ಉಚಿತ ಸಸ್ಯಗಳನ್ನು ಬೆಳೆಸುವ ನಿರ್ಧಾರ ಕೈಗೊಳ್ಳಲಾಗುತ್ತಿದೆ. ಹಿಂದೆ ನಾಲೆಗಳು 
ಮಾತ್ರ, ಈ ತೋಪುಗಳಿಗೆ ನೀರಿನ ಆಸರೆಯಾಗಿದ್ದ ವು. ಆದರೆ ನಾಲೆಗಳಿಂದೊದಗುವ 
ನೀರು ಅನಿರ್ದಿಷ್ಟವಾಗಿರುವುದರಿಂದ ಮತ್ತು ಆಗಾಗ ನಾಲೆಗಳನ್ನು ಮುಚ್ಚು ವ 
ಪರಿಪಾಠದಿಂದ ಇತ್ತೀಚಿಗೆ ಆರಣ್ಯ ಇಲಾಖೆಯವರು ಅಲ್ಪ ಆಳದ ಕೊಳವೆ ಬಾವಿ 
ಗಳನ್ನು ತೋಡುತ್ತಿದ್ದಾರೆ. ಪುಜಾರ, ಹರಿಯಾಣ ಮತ್ತು ಉತ್ತರ ಪ್ರದೇಶದ 
ನೀರಾವರಿ ಪ್ರದೇಶಗಳಲ್ಲಿ ಮೇಲೆ ತಿಳಿಸಿದ ಮರಜಾಶಿಗಳೂ ಸೇರಿದಂತೆ ಮಲ್ಪರಿ, 
(ಮೊರಸ್‌ ಆಲ್ಬ), ಸೈರಿಸ್‌ (ಆಲ್‌ಬಿಜಿಯಾ ಲೆಬೆಕ್‌), ಬಕೈಸ್‌ (ಮೀಲಿಯ 
ಆಜಡೆರಕ್‌), ಗುಟೆಲ್‌ (ಟ್ರೀವಿಯ ನ್ಯುಡಿಫ್ಲೋರ) ಮುಂತಾದ ಮರಗಳನ್ನು 
ಬೆಳೆಸುತ್ತಾರೆ. 


ವಿವಿಧ ಜಾತಿಯ ಮರಗಳ ನೀರಿನ ಅವಶ್ಯಕತೆ ಎಷ್ಟು ಎಂಬುದರ ಬಗ್ಗೆ ಹೆಚ್ಚು 
ಮಾಹಿತಿ ದೊರಕುವುದಿಲ್ಲ. ಬಾಬುಲ್‌ (ಅಕೇಶಿಯ ನಿಲೋಟಿಕ) ಮರದ ಉತ್ತಮ 
ಬೆಳವಣಿಗೆಗೆ ಜಮೀನಿನ ಮೇಲೆ ಹರಿಸುವ ನೀರಿನ ಕನಿಷ್ಕ ಆಳ ಜೇಡಿಮಣ್ಣಿನಲ್ಲಿ 
5 ಸೆ. ಮಾ. ಮತ್ತು ಅತಿ ಹಗುರ ಮಣ್ಣಿನಲ್ಲಿ 20 ಸೆ. ಮಾ. ಇರಬೇಕೆಂದು ಅಂದಾಜು 
ಮಾಡಲಾಗಿತ್ತು. . ಈಗ ಪಾಕಿಸ್ತಾನದಲ್ಲಿರುವ ನಾಲೆಗಳ ಬಳಿಯ ನೀರಾವರಿ ತೋಪು 
ಗಳಲ್ಲಿ ಹಿಂದೆ ನಡೆಸಿದ ಪ್ರಯೋಗ ಪರೀಕ್ಷೆಯಿಂದ ಸಿಸ್ಸ್ನು ಮತ್ತು ಮಲ್ಲ ರಿ ತೋಪುಗಳಿಗೆ 
ಪ್ರತಿಸಾರಿ 6''(15 ಸೆ. ಮಾ.)ನಂತೆ ಹಾಯಿಸುವ ಮೂರು ಅಡಿ (ಸುಮಾರು ಒಂದು 
ಮಾಟರ್‌ ಹರವಿನ ನೀರು ಸಾಧಾರಣ ಮಣ್ಣಿನಲ್ಲಿ ಈ ತೋಪುಗಳ ಬೆಳವಣಿಗೆಗೆ ಉತ್ತಮ 
ಮಟ್ಟವೆಂದು ವ್ಯಕ್ತಪಟ್ಟಿದೆ. 


ನೀರಾವರಿ ಸಂಖ್ಯೆ ಹಾಗೂ ಸರದಿ: ಕೆಳದರ್ಜೆಯ ಅರಣ್ಯಗಳಲ್ಲಿ ಮತ್ತು 
ಕಡಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ದಿಮ್ಮಿ ಮರಗಳು ಬೆಳೆಯುವುದು ಕಷ್ಟ. ಸೌದೆ 
ಮರಗಳೂ ಕೂಡ ಅಂತಹ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುವುದಿಲ್ಲ. ಇದಕ್ಕೆ ಪರಿಹಾರ 
ನೀರಾವರಿ. ಇದು ಮರಗಳ ನಿರಂತರ ಬೆಳವಣಿಗೆಗೆ ಸಹಾಯಕವಾಗುತ್ತದೆ. ನೀರು 
ಹಾಯಿಸುವ ಸರದಿ, ದೊರಕುವ ನೀರಿನ ಪ್ರಮಾಣಕ್ಕನುಗುಣವಾಗಿರುತ್ತದೆ. ಇದು 
`ವಾರಕ್ಕೊಮ್ಮೆ ಅಥವಾ 15 ದಿನಕ್ಕೊಮ್ಮೆ ಆಗಬಹುದು ; ಕಂದಕಗಳಲ್ಲಿ 24 ರಿಂದ 72 


142 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ರೆ 


ಗಂಟೆಗಳ ಕಾಲ ನಿರಂತರವಾಗಿ ನೀರು ಹಾಯಿಸಿದರೆ ಮರಗಳು ಎತ್ತರ ಮತ್ತು 
ದಪ್ಪವಾಗಿ ಬೆಳೆಯಲು ಅನುಕೂಲವಾಗುತ್ತದೆ. 


ಬೆಳೆಯುವ ಮರಗಿಡಗಳು ; ದಕ್ಷಿಣ ಭಾರತದಲ್ಲಿ ತೇಗ, ಕ್ಕಾಸರಿಕ, ಯೂಕ 
೮ಪ್ಮಸ್‌, ಹೈಬ್ರಿಡ್‌ ಮತ್ತು ಸಿಸ್ಸು ಮರಗಳ ತೋಪುಗಳನ್ನು ನೀರಾವರಿಯಲ್ಲಿ ಬೆಳೆಸ 
ಬಹುದು, ನೀರಾವರಿಯ ಸರದಿಯನ್ನು ,ಕಡಮೆ ಮಾಡುವುದರಿಂದ ಜನತೆಯ 
ಅವಶ್ಯಕತೆಗಳನ್ನು ವೇಗದಲ್ಲೇ ಪೂರೈಸಬಹುದು. ನೀರಾವರಿಯಿಂದ 90 ರಿಂದ 
100 ಸೆ. ಮಾ. ಎ.ಮ.ಸು.ಇರುವ ತೇಗದ ಮರಗಳನ್ನು ಸುಮಾರು 20 ರಿಂದ 
25 ವರ್ಷಗಳಲ್ಲೇ ಬೆಳೆಯಬಹುದು. ಯೂಕಲಿಪ್ಟಸ್‌ ಮತ್ತಿ ಕ್ಯಾಸರಿನ ಮರಗಳನ್ನು 
ಸುಮಾರು 8 ವರ್ಷದ ಸರದಿಯಲ್ಲೇ ಕಡಿಯಬಹುದು. 


ಕೆಳಗೆ ನಮೂದಿಸಿದ ಮರಗಿಡಗಳನ್ನು ನೀರಾವರಿ ತೋಪುಗಳಲ್ಲಿ ಬೆಳೆಸಬಹುದು : 


ಟೆಕ್ಟೋನಾ ಗ್ರಾಂಡಿಸ್‌ | ಮೋರಸ್‌ ಆಲ್ಬ 
ಡಾಲ್‌ಬದ್ದಿಯ ಸಿಸ್ಸು ಬಾಂಬುಸ ಅರುಂಡನೀಸಿಯಾ 
ಕ್ಯಾಸಿಯಾ ಸಯಾಮಿಯ ಡೆಂಡ್ರೊಕ್ಕಾಮಸ್‌ ಸ್ಟ್ರಿಕ್ಟನ್‌ 
ಕ್ಯಾಸುರಿನ್‌ ಈಕ್ವಿಸೆಟಿಫೋಲಿಯೂ ಸೆಸಬೇನಿಯಾ ಗ್ರಾಂಡಿಪ್ಲೋರ 
ಯೂಕಲಿಪ್ಟಸ್‌ ಹೈಬ್ರಿಡ್‌ ಮೊರಿಂಗ ಟೆರಗೋಸ್ಟರ್ಮ 
ಯೂಕಲಿಪ್ಟಸ್‌ ಸಿಟಿಯೊಡೋರ ಅಕೇಶಿಯ ಅರಿಕ್ಕುಲಿಫಾರಮಿಸ್‌ 


ಸಂಶೋಧನೆ: ಅರಣ್ಯ ಸಂಶೋಧನಾ ಮತ್ತು ಅಧ್ಯಯನ ಮಂಡಲಿಯು 
ಎವಿಧ ಮರಗಳು ಬಳಸುವ ನೀರಿನ ಪ್ರಮಾಣದ ಬಗ್ಗೆ ಸಂಶೋಧನೆ ನಡೆಸಲು 
ಶಿಫಾರಸು ಮಾಡಿದೆ. ಇದರಿಂದ ನೀರಾವರಿಯನ್ನು ಒಂದು ಮಿತಿಗೊಳಪಡಿಸಿ, 
ಮಿತಿಮೀರಿ ನೀರು ಹಾಯಿಸುವುದನ್ನು ತಪ್ಪಿಸಬಹುದು. 


ಅಣೆಕಟ್ಟಿನ ಕೆಳಪ್ರದೇಶದಲ್ಲಿ ಮರ ಬೆಳೆಸುವಿಕೆ: ಭವಿಷ್ಯದಲ್ಲಿ ರೂಪಿಸುವ 
ಯೋಜನೆಗಳು ಅಣೆಕಟ್ಟಿನ ಕೆಳಪ್ರದೇಶಗಳಲ್ಲಿ 1,000 ಹೆಕ್ಟೇರ್‌ಗಳಷ್ಟು ಪ್ರದೇಶವನ್ನು 
ನೀರಾವರಿ ಆರಣ್ಯ ತೋಪುಗಳಿಗಾಗಿ ಮಾಸಲಿಡುವುದು ಆಗತ್ಯ. ಪ್ರತಿಯೊಂದು 
ಆರಣ್ಯತೋಪು ಕನಿಷ್ಠಪಕ್ಷ 100 ಹೆಕ್ಟೇರ್‌ಗಳಿಷ್ಟಿರಬೇಕು. 


ತೋಪುಗಳಿಗೆ ರಾಸಾಯನಿಕ ಗೊಬ್ಬರ ಕೊಡುವಿಕೆ; ಸುಮಾರು 10-15 
ವರ್ಷಗಳ ಹಿಂದೆ ಅರಣ್ಯ ಇಲಾಖೆಯವರು ಅರಣ್ಯ ತೋಪುಗಳಿಗೆ ರಾಸಾಯನಿಕ 
ಗೊಬ್ಬರಗಳನ್ನು ಊಪಯೋಗಿಸುತ್ತಿರಲಿಲ್ಲ'; ಆದರೆ, ಇತ್ತೀಚೆಗೆ ಕೆಲವು ರಾಜ್ಯಗಳಲ್ಲಿ 
ಆರಣ್ಯ ತೋಪುಗಳಿಗೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸುತ್ತಿದ್ದಾರೆ. 
ಉತ್ಪಾದನಾ ಅರಣ್ಯ ಪದ್ಮತಿ, ರಾಸಾಯನಿಕ ಗೊಬ್ಬರಗಳನ್ನು ಬಳಕೆಗೆ ತರುತ್ತಿದೆ. 


ನೀರಾವರಿ ತೋಪುಗಳು 143 


ನಿಜವಾಗಿ ನೋಡಿದರೆ ಇದೊಂದು ಮೆರಗಳ ಶೀಘ್ರ ಬೆಳೆವಣಿಗೆಗೆ ಬಳಸುತ್ತಿರುವ 
ತಂತ್ರವಾಗಿದೆ. ಸಾವಕಾಶವಾಗಿ ಒಂದೊಂದೇ ರಾಜ್ಯಗಳು ಈ ಕ್ರಮವನ್ನು ಅನಂಸರಣೆ 
ಯಲ್ಲಿ ತರುತ್ತಿವೆ. ಪ್ರತಿ ರಾಜ್ಕವೂ ತನಗೆ ಸೇರಿದ ಪ್ರದೆ`ಶಗಳ ಮಣ್ಣಿನ ಪರೀಕ್ಷೆ 
ನಡೆಸಬೇಕೆಂದು ರಾಷ್ಟ್ರೀಯ ವ್ಯವಸಾಯ ಮಂಡಳಿ ಶಿಫಾರಸು ಮಾಡಿದೆ. ಈ ಮಣ್ಣಿನ 
ಪರೀಕ್ಷೆಯನ್ನಾದರಿಸಿ ರಾಸಾಯನಿಕ ಗೊಬ್ಬರಗಳನ್ನು ಮಿತವ್ಮ್ಯಯವಾಗಿ ಉಪಯೋಗಿ 
ಸಲು ಅನುಕೂಲವಾಗುತ್ತದೆ. 


ವಿವಿಧ ರಾಜ್ಯಗಳಲ್ಲಿ ತೋಪುಗಳಿಗೆ ರಾಸಾಯನಿಕ ಗೊಬ್ಬರಗಳ ಬಳಕೆ: ಕೆಲವು 
ರಾಜ್ಯಗಳಲ್ಲಿ ಯೂಕಲಿಪ್ಟಸ್‌ ಮತ್ತು ತೇಗದ ತೋಷ್ಪಗಳಿಗೆ ರಸಾಯನಿಕ ಗೊಬ್ಬರ 
ಬಳಸುತ್ತಿದ್ದಾರೆ. ತೇಗೆದ ಮರಕ್ಕೆ ಕೃತಕ ಗೊಬ್ಬರ ಉಪ:ೋಗಿಸುವದರಿಂದ ಮೊದ 
ಲಿನ ವರ್ಷವೇ ಅದು ಕರೆ ಗಿಡಗಳಿಗಿಂತ ಓಹು ಎತ್ತೆರ ಬೆಳೆಯುತ್ತದೆ. ಇದರಿಂದ ಕಳೆ 
ಕೀಳುವ ಖರ್ಚು ಕಡಮೆಬಯಾಗುತ್ತದೆ. ತೇಗದ ಮರಗಳಿಗೆ ಕರ್ನಾಟಕ, ಮಹಾರಾಷ್ಟ್ರ, 
ತಮಿಳುನಾಡು ಮತ್ತು ಮಧ್ಯಪ್ರದೇಶಗಳಲ್ಲಿ ಸಾಧಾರಣವಾಗಿ 2 ಮಾ2 ಮಾ 
ಅಂತರ ಕೆ.ಇಡಂತ್ತಾರೆ. ಬೇರೆ ಬೇರೆ ಪ್ರಮಾಣದ ಎನ್‌.ಪಿ.ಕೆ. ಮಿಶ್ರಣಗಳನ್ನು ಮರ 
ಗಳಿಗೆ ಹಾಕಲು ಉಪಯೋಗಿಸುತ್ತಾರೆ. ಕರ್ನಾಟಕ, ತಮಿಳುನಾಡು ಮತ್ತು ಕೆ:ರಳದ 
ರಬ್ಬರ್‌ ತೋಪುಗಳಲ್ಲಿ ಗೊಬ್ಬರವನ್ನು ಎರಡುಸಾರಿ, ಅಂದರೆ, ಒಂದಂ ಮಳೆಗಾಲದ 
ಪ್ರಾರಂಭದಲ್ಲಿ, ಇನ್ನೊಂದು ವಮಂಳೆಗಾಲ ಮುಗಿಯುವ ಹೊತ್ತಿಗೆ ಹಾಕುತ್ತಾರೆ. 
ಗೊಬ್ಬರದ ಪ್ರಮಾಣ ಮತ್ತು ಮಿಶ್ರಣದಲ್ಲಿ ಸೇರಿರುವ ಘಟಕಾಂಶಗಳು ತೋಪಿನ 
ವಯಸ್ಸಿಗನುಗುಣವಾಗಿರುತ್ತವೆ. ಮಹಾರಾಷ್ಟ್ರದಲ್ಲಿ ಯೂಕಲಿಪ್ಟಸ್‌ ತೋಪುಗಳಿಗೆ 
ಮೊದಲನೇ ವರ್ಷ ಮಾತ್ರ ಕೃತಕ ಗೊಬ್ಬರ ಹಾಕುತ್ತಾರೆ. ತಮಿಳುನಾಡಿನಲ್ಲಿ 
ಎನ್‌.ಪಿ.ಕೆ. ಮಿಶ್ರಣವನ್ನು ಮೊದಲನೇ ಮತ್ತು ಎರಡನೇ ವರ್ಷದಲ್ಲಿ ಪ್ರತಿ ಯೂಕಲಿ 
ಪ್ವಸ್‌ ಗಿಡಕ್ಕೆ 75 ಗ್ರಾಮ್‌ಗಳುತೆ ಹಾಕುತ್ತಾರೆ. ಪಶ್ಚಿಮ ಬಂಗಾಳೆದ್ಲಿ 15:15:15 
ಪ್ರಮಾಣದ ಎನ್‌. ಪಿ.ಕೆ. ಗೊಬ್ಬರವನ್ನು ಶೀಘ್ರ ಬೆಳೆಯುವ ಮರ ಜಾತಿಗಳ ತೋಪು 
ಗಳಿಗೆ ಉಪಯೋಗಿಸುತ್ತಾರೆ. ಈ ಮಿಶ್ರಣವನ್ನು ಪ್ರತಿಗಿಡಕ್ಕೆ 30 ಗ್ರಾವರ್‌ಗಳಂತೆ 
ಮೊದಲನೇ ವರ್ಷ ಎರಡು ಸಾರಿ ಹಾಕುತ್ತಾರೆ. ಈಗ ನಮ್ಮ ವೇಶದಲ್ಲಿ ಆರಣ್ಮ 
ತೋಪುಗಳಿಗೆ ಬಹು ನಿಕೃಷ್ಟ ಪ್ರಮಾಣದ ಗೊಬ್ಬರ ಬಳಕೆಯಾಗುತ್ತಿದೆ. ರಾಷ್ಟ್ರೀಯ 
ವ್ಯವಸಾಯ ಸಮಿತಿಯಂ ಅಂದಾಜಿನಂತೆ ಕ್ರಿ.ಶ. 2000ದ ಹೊತ್ತಿಗೆ ಅರಣ್ಯ ವಿಭಾಗ 
ದಲ್ಲಿ ಕೃತಕ ಗೊಬ್ಬರದ ಬಳಕೆ ವರ್ಷಕ್ಕೆ 70,000 ಟನ್‌ಗಳಷ್ಟಾಗುತ್ತದೆ. 


ಇತರ ಅಂಶಗಳು: ಉತ್ಪಾದನಾ ಅರಣ್ಯ ಪದ್ಧತಿಯಲ್ಲಿ ಶೀಘ_ಬೆಳೆ ತೆಗೆಯಲು 
ತೋಪುಗಳಿಗೆ ನೀರು ಮತ್ತು ಗೊಬ್ಬರ ಒದಗಿಸುವುದರ ಜೊತೆಗೆ ಇನ್ನೆರಡು ಅಂಶ 
ಗಳನ್ನು ಗಮನದಲ್ಲಿಡಬೇಕು. ಅವುಗಳೆಂದರೆ: (1) ಶೀಘ್ರವಾಗಿ ಬೆಳೆಯಂವ ಮರ 


144 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಗಳನ್ನು ಆರಿಸುವುದು, (2) ಚೆನ್ನಾಗಿ ಕಚ್ಚಿಗರು ತಳ್ಳುವ ಮರಗಳನ್ನು ಆರಿಸುವುದು. 
ಶೀಘ್ರ ಬೆಳವಣಿಗೆಯ ಮರಗಳ ವಿವರವನ್ನು ಈ ಹಿಂದೆಯೇ ಹೇಳಿದೆ. ಚೆನ್ನಾಗಿ 
ಕಚ್ಚೆಗರು ತಳ್ಳುವ ತೇಗ, ಯೂಕಲಿಪ ಸ್‌ ಹೈ ಬ್ರಿಡ್‌, ಯೂಕಲಿಪ್ಟಸ್‌ ಸಿಟ್ಟಿಯೊ 
ಡೋರ, ಕ್ಕಾಶಿಯ ಸಯಾಮಿಯೆ ಮುಂತಾದ ಮರಗಳನ್ನು ಬೆಳೆಸುವುದರಿಂದ ಎರಡು 
ಮತ್ತು ಮೂರನೇ ಸರದಿಯ ಅವಧಿ ಕಡಮೆಯಾಗುವುದಲ್ಲದೆ ಒಂದು ಏಕಾಂಶ ಸ್ಥಳ 
ದಿಂದ ಕಡಮೆ ಅವಧಿಯಲ್ಲಿ ಹೆಚ್ಚು ಪ್ರಮಾಣದ ಮರ ದೊರಕುವಂತಾಗುತ್ತದೆ. ಈ 
ಕ್ರಮದಿಂದ ಸಸಿ ಮಡಿ ಮಾಡುವ ಖರ್ಚು ಉಳಿಯುವುದಲ್ಲದೇ ಸಸಿಗಳನ್ನೂ ಬೆಳೆಸಲಂ 
ವ್ಯಯವಾಗುವ 6-8 ತಿಂಗಳ ಕಾಲವೂ ಉಳಿಯುತ್ತದೆ. 


ನಾಲೆಗಳ ದಂಡಗಳ ಬದಿಗಳಲ್ಲಿ ಮರ ಬೆಳೆಸುವಿಕೆ: ಭಾರತಕ್ಕೆ ಸ್ವಾಂತತ್ರ, 
ಬಂದ ಮೇಲೆ ಅನೇಕ ಅಭಿವ ದ್ಧಿ ಕಾರ್ಯಕ್ರಮಗಳನ್ನು ಕೆ ೈಗೊಳ್ಳ ಲಾಗಿದೆ. ವಿದ್ಯುತ್‌ 
ಮತ್ತು ನೀರಾವರಿ ಯೋಜನೆಗಳು ಪ್ರಮುಖವಾದವು. ಈ ಯೋಜನೆಗಳ ಅಣೆಕಟ್ಟು 
ಗಳಿಂದ ಆದರಲ್ಲೂ ವಿಶೇಷವಾಗಿ ನೀರಾವರಿ ಅಣೆಕಟ್ಟುಗಳಿಂದ ಬಹಳ ಉದ್ದವಾದ 
ನಾಲೆಗಳು ಹೊರಡುತ್ತವೆ. ಈ ನಾಲೆಗಳಿಗೆ ಉಪನಾಲೆ ಮತ್ತು ಪೂರಕ ನಾಲೆಗಳಿರು 
ತ್ತವೆ. 


ನಾಲೆಗಳನ್ನು ಅಗೆಯುವಾಗ ತೆಗೆದ ಮಣ್ಮನ್ನು ಎರಡೂ ಬದಿಗೆ ಗುಡ್ಡೆ ಹಾಕು 
ತ್ತಾರೆ. ಇದರಿಂದಾಗಿ ಮಣ್ಣು ಸಡಿಲವಾಗಿ ಉಳಿಯುತ್ತದೆ ಮತ್ತು ನಾಲೆಯ ನೀರು 
ಮಣ್ಣಿನ ಮೂಲಕ ಜಿನುಗುತ್ತಿರುತ್ತದೆ. ಇವೆರಡೂ ಆಂಶಗಳು ಮರಗಳ ಬೆಳವಣಿಗೆಗೆ 
ಬಹಳ ಸಹಕಾರಿ. ನಾಲೆಗಳ ಬೋಳು ದಂಡೆಗಳ ಬದಿಗೆ, ಉದ್ದಿಮೆಗಳಿಗೆ ಬೇಕಾದ 
ಸಣ್ಣ ದಿಮ್ಮಿ. ಸೌದೆ ಮತ್ತು ಹಣ್ಣಿನ ಮರಗಳನ್ನು ಬೆಳೆಸ ಸಬಹುದು. 


ನಾಲೆಗಳ ದಂಡಗಳ ಬದಿಗೆ ಬೆಳೆಯಲು ಸರಿಯಾದ ಮರ ಜಾತಿಗಳನ್ನು ಆರಿಸು 
ವುದು ಮುಖ್ಯ. ಬೆಳೆಯುವ ಮರ ಜಾತಿಗಳಿಗೆ ತಕ್ಕಂತೆ ನಾಲೆಯ ಮಧ್ಯಭಾಗದಿಂದ 
5 ರಿಂದ 8 ಮಾ.ದೂರದಲ್ಲಿ ಗಿಡಗಳನ್ನು ನೆಡಬೇಕು. ಇಲ್ಲದಿದ್ದರೆ ದೊಡ್ಡ ಮರಗಳ 
ಬೇರುಗಳಿಂದ ನಾಲೆಯ ಗೋಡೆಗಳಿಗೆ ಹಾನಿಯಾಗುವ ಸಂಭವವಿದೆ. 


ನಾಲೆಗಳ ದಂಡೆಗಳ ಬದಿಗಳಲ್ಲಿ ಮರ ನೆಡುವುದರಿಂದ ಕೆಲವು ಅನುಕೂಲತೆಗಳು 

ಕೂಡಿಬರುತ್ತವೆ. ಅವುಗಳೆಂದರೆ : 

1) ನೆಟ್ಟ ಮರಗಿಡಗಳು ನಾಲೆಗಳ ದಂಡೆಗಳಿಂದಾಗಬಹುದಾದ ಮಣ್ಣಿ ನ ಕೊಚ್ಚ ಣೆ 
ಯನ್ನೂ ತಡೆಯುತ್ತವೆ 

2) ಮರಗಳು ಬೆಳೆದು ದೊಡ್ಡವಾದಾಗ ಆಕ್ಕಪಕ್ಕದ ಕೃಷಿ ಮತ್ತು ತೋಟದ 
ಜಮಾನುಗಳಿಗೆ ಆಶ್ರಯಪಟ್ಟೆಗಳಾಗುತ್ತವೆ 


ನೀರಾವರಿ ತೋಪುಗಳು. 145 


3) ಬಿಸಿ ಗಾಳಿಯಿಂದ ನಾಲೆಗಳ ನೀರು ಇಮರುವ ಪ್ರಮಾಣವನ್ನು ಅದರಲ್ಲಿಯೊ 
ವಿಶೇಷವಾಗಿ ಬೇಸಿಗೆಯಲ್ಲಿ ಕಡಮೆ ಮಾಡುತ್ತವೆ 


ಕೆಲವು ವರ್ಷಗಳಿಂದ ಪಂಜಾಬಿನಲ್ಲಿ ಅರಣ್ಯ ಇಲಾಖೆಯವರು ನಾಲೆಗಳ ದಂಡೆಗಳ 
ಬದಿಗಳಲ್ಲಿ ಮರಗಳನ್ನು ನೆಡುತ್ತಿದ್ದಾರೆ. ಈ ಕಾರ್ಯಕ್ರಮವು ಆಗಲೇ ಲಾಭದಾಯಕ 
ವಾಗಿ ಪರಿಣಮಿಸಿದೆ. ನಾಲೆಗಳ ಹತ್ತಿರದ ಜನಗಳಿಗೆ ಸಣ್ಣ ದಿಮ್ಮಿ ಮತ್ತು ಸೌದೆ 
ದೊರಕುತ್ತಿವೆ. ರಾಷ್ಟ್ರೀಯ ವ್ಯವಸಾಯ ಮಂಡಳಿ, ನಾಲೆಗಳ ದಂಡೆಗಳೆ ಬದಿಗಳಲ್ಲಿ 
ಮರ ನೆಡುವ ಕಾರ್ಯಕ್ರಮವನ್ನು ಇತರ ರಾಜ್ಯಗಳೂ ಕೈಕೊಳ್ಳುವಂತೆ ಬಹುವಾಗಿ 
ಶಿಫಾರಸು ಮಾಡಿದೆ. 


ನೆಡುವ ಕ್ರಮಗಳು: ನೆಡುವ ಕ್ರಮಗಳು ಒಂದು ಪ್ರದೇಶದ ಕ್ಷೇತ್ರ ಲಕ್ಷಣ 
ಗಳಿಗನುಗುಣವಾಗಿರುತ್ತವೆ. ಇದು (1) ಗುಣಿಗಳಲ್ಲಿ ನೆಡುವಿಕೆ (2) ಕಂದಕ-ದಿಣ್ಣೆ 
ಗಳಲ್ಲಿ ನೆಡುವಿಕೆ ಮತ್ತು ಬೀಜ ಬಿತ್ತುವಿಕೆ (3) ಕೆಲವು ಕಡೆ ಎರಡೂ ಕ್ರಮಗಳನ್ನು 
ಕೂಡಿಸಿ ಅನಂಸರಿಸಬಹುದು. ಮರ ಸಾಲುಗಳ ಸಂಖ್ಯೆ ನಾಲೆಗೂ ಸಾಗುವಳಿ 
ಭೂಮಿಗೂ ಮಧ್ಯೆ ಎಷ್ಟ ಗಲ ಸ್ಥಳ ದೊರಕುತ್ತದೆ ಎಂಬುದರ ಮೇಲೆ ಅವಲಂಬಿಸಿರು 
ತ್ತದೆ. ಮರಗಳ ನಡುವಣ ಅಂತರ ಬೆಳೆಯುವ ಮರ ಜಾತಿಗಳಿಗನುಗುಣವಾಗಿರು 
ತ್ತದೆ. 


ಮರಗಳ ಜಾತಿ: ದಕ್ಷಿಣ ಭಾರತದ ಶುಷ್ಕ ಪ್ರದೇಶಗಳ ನಾಲಾ ದಂಡೆಗಳಲ್ಲಿ 
ಬೆಳೆಯಬಹುದಾದಂತಹ ಮರಜಾತಿಗಳ ಪಟ್ಟಿಯನ್ನು ಕೆಳೆಗೆ ಕೊಟ್ಟಿದೆ : 


ಆಕೇಶಿಯ ನಿಲೋಟಕ ಡೆಂಡ್ರೊಕ್ಕಾಲಮಸ್‌ ಸ್ಟ್ರಿಕ್ಚಸ್‌ 
ಅಕೇಶಿಯ ಪ್ಲಾನಿಫ್ರಾನ್ಸ್‌ ಪೊಂಗ್ಳಾಮಿ:ಯ ಪಿನ್ನೇಟ 
ಅಕೇಶಿಯ ಅರಿಕ್ಯುಲಿಫಾರ್‌ಮಿಸ್‌ ಬೊರ್ಕಾಸೆಸ್‌ ಫ್ಲಾಬೆಲ್ಲಿಫೆರ 
ಅಜಡಿರಕ್ಟ ಇಂಡಿಕ ಮಧುಕ ಲ್ಯಾಟಿಫೋಲಿಯ 
ಆರ್‌ಬಿಜಿಯ ಲೆಬೆಕ್‌ ಯೂಕಲಿಪ್ಟಸ್‌ ಸಿಟ್ಟಿಯೊಡೊರ 
ಕ್ಯಾಸು£ನ ಇಕ್ಟಿಸೆಟಿಫೋಲಿಯ ಯೂಕಲಿಪ್ಟಸ್‌ ಹೈಬ್ರಿಡ್‌ 
ಕ್ಯಾಶಿಯ ಸಯಾಮಿಯ ಸೆಂಟಾಲಮ್‌ ಆಲ್ಬಮ್‌ 
ಕ್ಲೈಸ್ಟ್ರ್ಯಾಂತಸ್‌ ಕೊಲೈನಸ್‌ ಸೆಸ್‌ಬೇನಿಯ ಗ್ರಾಂಡಿಫ್ಲೊರ 


ನಾಲೆಗಳ ದಂಡೆ ಕಲ್ಲುಗಳಿಂದ ಕೂಡಿದ್ದರೆ, ಅಗೇವ್‌ ಸಿಸಲಾನ, ಅನೋನ 
ಸ್ಕ್ವಾಮೋಸ್ಕ ಕಾಕ್‌ಲೊಸ್ಸರ್‌ಮಮ್‌ ಗಾಸ್ಗಿಪಿಯಮ್‌, ಎರಿತ್ರೊಗ್ಗೈಲಾನ್‌ ಮಾನೊಗೈನಮ್‌, 
ಟ್ಯಾಮರಿಂಡಸ್‌ ಇಂಡಿಕ ಜಾತಿಗಳನ್ನು ಬೆಳೆಸಬಹುದು, ಭಾರತದ ಇತರ ಪ್ರದೇಶಗಳಲ್ಲಿ 
ಅನುಬಂಧ-2ರಲ್ಲಿ ಸೂಚಿಸಿದ ಮರಗಿಡ ಜಾತಿಗಳನ್ನು ಬೆಳೆಸಬಹುದು. 





ಅಧ್ಯಾಯ ೩। 


ಮರಗಳನ್ನು ಬೆಳೆಸುವುದರಿಂದ ವ್ಯವಸಾಯೇತರ 
ಜಮಾನುಗಳ ಸುಧಾರಣೆ 


ಭಾರತದಲ್ಲಿ 48.6 ದಶಲಕ್ಷ ಹೆಕ್ಟೇರುಗಳಷ್ಟು ಭೂಮಿ ಕೃಷಿಗೆ ದೊರಕುವುದಿಲ್ಲ 
ವೆಂದು ಕೋಷ್ಟಕ-3 ರಿಂದ ತಿಳಿಯುತ್ತದೆ. ದೇಶದ ಒಟ್ಟು ಭೂಭಾಗದಲ್ಲಿ ಶೇ. 15 
ರಷ್ಟಾಗುವ ಪ್ರದೇಶ ಸವೆದ ಭೂಮಿ, ಜವುಗು, ಲವಣಕ್ಷಾರ ಮಣ್ಣು ಗಳು, ಯಾವ 
ಮರವೂ ಬೆಳೆಯದಂತಹ ಸವೆದ ಗಟ್ಟಿ ಮಣ್ಣು, ಮರಳು ದಿಣ್ಣೆ ಮತ್ತು ಮರಳು 
ಮಣ್ಣುಗಳನ್ನೊಳಗೊಂಡಿದೆ. ಬಂಡೆಗಳಿಂದ ಕೂಡಿದ ಮತ್ತು ನಿರಂತರವಾಗಿ ಮಂಜಿ 
ನಿಂದ ಮುಚ್ಚಿದ ಪ್ರದೇಶಗಳೂ ಇದರಲ್ಲಿ ಸೇರುತ್ತವೆ. ಮೇಲೆ ತಿಳಿಸಿದ ವಿಧಗಳಲ್ಲಿ 
ಕೊಚ್ಚಣೆಯಾದ ಹಾಗೂ ಜವುಗು ಭೂಮಿ, ಗಟ್ಟೆ ಮಣ್ಣು, ಮರಳು ಭೂಮಿ ಮತ್ತು 
ಲವಣ ಕ್ಷಾರ ಮಣ್ಣುಗಳಲ್ಲಿ ಸೂಕ್ತ ಮರ ಜಾತಿಗಳು, ಹೊದರುಗಳು ಮತ್ತು ಹುಲ್ಲು 
ಜಾತಿಗಳನ್ನು ಬೆಳೆಸಿ ಈ ಮಣ್ಣುಗಳನ್ನು ಸುಧಾರಿಸಬಹುದು. 


ಮಣ್ಣಿನ ಕೊಚ್ಚಣೆ : ಭೂಮಿಯನ್ನು ಸಿಕ್ಕಾಪಟ್ಟೆ ಗೊತ್ತುಗುರಿಯಿಲ್ಲದೆ 
ಉಪಯೋಗಿಸಿ, ಇರುವ ಜೀವಿಪರಿಸ್ಥಿ ತಿಯನ್ನು ಅಸ್ತವ್ಯಸ್ತಗೊಳಿಸಿದಾಗ ವಂಣ್ಣಿನ 
ಕೊಚ್ಚಣೆ ಉಂಟಾಗುತ್ತದೆ. ಪುಡಿಯಾಗಿರುವ ಸಡಿಲ ಮಣ್ಣಿನ ಪ್ರದೇಶಗಳು, ಕಡಿ 
ದಾದ ಇಳಿಜಾರಿನ ಮತ್ತು ಏರಿಳಿತಗಳಿರುವ ಪ್ರದೇಶಗಳು, ಸುಮಾರು ಗಟ್ಟಿ ಮಣ್ಣಿನ 
ಮಟ್ಟಸವಾದ ಪ್ರದೇಶಗಳಿಗಿಂತ ಹೆಚ್ಚಾಗಿ ಮಣ್ಣಿನ ಕೊಚ್ಚಣೆಗೆ ತುತ್ತಾಗುತ್ತವೆ. 
ತಪ್ಪುಕೃಷಿ ಕ್ರಮಗಳು, ನ್ಯಾಯ ವಿರುದ್ಧವಾಗಿ ಮರ ಮತ್ತು ಪೊದೆಗಳನ್ನು ಕಡಿಯು 
ವುದು, ಅಡೆತಡೆಯಿಲ್ಲದೆ ಮೇಯಿಸುವಿಕೆ, ಅರಣ್ಯಗಳಿಂದ ಎಲೆ, ಪುಳ್ಳೆಗಳನ್ನು ಆರಿಸು 
ವುದು ಮತ್ತು ಕಾಡ್ಕಿಚ್ಚುಗಳು ಮಣ್ಣಿನ ಕೊಚ್ಚಣೆಗೆ ಕಾರಣವಾಗಿವೆ. ಮಣ್ಣಿನ ಕೊಚ್ಚಣೆ 
ಯಿಂದ ನೆಲದ ಮೇಲ್ಭಾಗದಲ್ಲಿ ಹರಿಯುವ ನೀರು ಮೊಟ್ಟಮೊದಲು ಸೂಕ್ಷ್ಮ ತೊರೆ 
ಹರಿಯುವ ಗೀರುಗಳಾಗಿ ಅನಂತರ ಚಿಕ್ಕಪುಟ್ಟ ಕೊರಕಲುಗಳಾಗುತ್ತವೆ. ತದನಂತರ ಈ 
ಕೊರಕಲುಗಳು ಆಳ ಮತ್ತು ಅಗಲವಾದ ಕಮರಿಗಳಾಗುತ್ತವೆ. ಈ ಕಮರಿಗಳ ಕಾರಣ 
ದಿಂದಾಗಿ ಯಮುನಾ, ಚಂಬಲ್‌, ಮಾಹಿ, ಸಾಬರಮತಿ ಮತ್ತು ಅವುಗಳ ಉಪನದಿಗಳ 
ತೀರಪ್ರದೇಶಗಳಲ್ಲಿ ಸಾಗುವಳಿಗೆ ಯೋಗ್ಯವಾದ ಫಲವತ್ತಾದ ಮಣ್ಣು ಹಾಳಾಯಿತು. 
ಕಮರಿಗಳು ಉತ್ತರ ಪ್ರದೇಶ, ಮಧ್ಯಪ್ರದೇಶ, ರಾಜಸ್ಥಾನ್‌, ಗುಜರಾತ್‌, ಮಹಾ 


ಮರಗಳನ್ನು ಬೆಳೆಸುವುದರಿಂದ ವ್ಯವಸಾಯೇತರ ಜಮಾನುಗಳ ಸುಧಾರಣೆ 147 


ರಾಷ್ಟ್ರ, ಪಂಜಾಬ್‌, ಬಿಹಾರ್‌, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳಗಳಲ್ಲಿ 
3.67 ದಶಲಕ್ಷ ಹೆಕ್ಟೇರುಗಳಷ್ಟು ಭೂಮಿಯನ್ನು ಹಾಳುಮಾಡಿವೆ. ಉತ್ತರ ಪ್ರದೇಶ 
ದಲ್ಲಿ ಅತಿ ಹೆಚ್ಚು ಅಂದರೆ 1.23 ದಶಲಕ್ಷ ಹೆಕ್ಟೇರುಗಳಷ್ಟು ಭೂಮಿ ಕಮರಿಗಳಿಂದ 
ನಷ್ಟವಾಗಿದೆ. ಕೊರಕಲುಗಳು ಮಧ್ಯಪ್ರದೇಶ, ಬಿಹಾರ, ರಾಜಸ್ಥಾನ ಮತ್ತು ಗುಜ 
ರಾತಿನಲ್ಲಿ ಕ್ರಮವಾಗಿ 0.68, 0.60, 0.45 ಮತ್ತು 0.40 ದಶಲಕ್ಷ ಹೆಕ್ಟೇರು 
ಭೂವಿಯನ್ನು ಹಾಳುಮಾಡಿದೆ. 


ಕೊಚ್ಚಣೆಯಾದ ಪ್ರದೇಶಗಳಲ್ಲಿ ಮರಗಿಡಗಳನ್ನು ಬೆಳೆಸುವಿಕೆ: ಮರಗಳನ್ನು 
ಬೆಳೆಸಿ ಕೊಚ್ಚಣೆಯಾದ ಪ್ರದೇಶಗಳನ್ನು ಸುಧಾರಿಸಬಹುದು. ಇವುಗಳನ್ನು ವ್ಯವ 
ಸಾಯ ಯೋಗ್ಕ್ಯಮಾಡಲು ಒಡ್ಡು, ಜಗತಿ ಮುಂತಾದವನ್ನು ಕಟ್ಟಬೇಕಾಗಿ ಬರುವುದ 
ರಿಂದ ಈ ಕೆಲಸ ಬಹಳ ದುಬಾರಿ ಮತ್ತು ಈ ಕ್ರಮಗಳನ್ನು ಅನುಸರಿಸಿ ಭೂಮಿಯನ್ನು 
ಕೃಷಿ ಯೋಗ್ಯಮಾಡಲು ಬಹಳ ಕಾಲವ್ಯಯವಾಗುತ್ತದೆ. ಅತಿಯಾಗಿ ಕೊಚ್ಚಣೆಯಾದ 
ಪ್ರದೇಶದಲ್ಲಿ ಮರಗಳನ್ನು ನೆಡಲು ಕೊರಕಲುಗಳ ತುದಿಯಲ್ಲಿ ಇಳುಕಲನ್ನು ಸ್ವಲ್ಪ 
ಮಟ್ಟಸಮಾಡಿ ಒಡ್ಡುಗಳನ್ನು ಕಟ್ಟಬೇಕಾಗುತ್ತದೆ. ಅದರಲ್ಲಿ ಕಂದಕ-ದಿಣ್ಣೆ ಕ್ರಮ 
ಅನುಸರಿಸಿ ಬೀಜಗಳನ್ನು ಬಿತ್ತಬಹುದು ಅಥವಾ ಸಸಿಗಳನ್ನು ನೆಡಬಹುದು. ಸಸ್ಯಗಳನ್ನು 
ನೆಡುವಾಗ ಶೀಘ್ರವಾಗಿ ಬೆಳೆಯುವ ಮತ್ತು ಆರ್ಥಿಕ ಮಹತ್ವದ ಮರಗಿಡ ಜಾತಿಗಳನ್ನು 
ಆರಿಸಿ ನೆಡಬೇಕು. ಇವು ಮಣ್ಣು ಹಿಡಿದಿಡುವ ಬೇರುಗಳುಳ್ಳೆ ಮರಗಳಾಗಿದ್ದರೆ ಇನ್ನೂ 
ಅನುಕೂಲ. ಉದಾಹರಣೆಗೆ, ಭೂತಾಳಿ ಗಿಡ, ಮೇವಿನ ಹುಲ್ಲು ಜಾತಿಗಳು, ಬಿದರು, 
ಕ್ಯಾಶಿಯ ಸಯಾಮಿಯ, ಆಲ್‌ಬಿಜಿಯ ಲೆಬೆಕ್‌, ಯೂಕಲಿಪ್ಟಸ್‌ ಹೈಬ್ರಿಡ್‌, ಯೂಕ 
ಲಿಪ್ಟಸ್‌ ಸಿಟ್ಟಿಯೊಡೋರ, ಅಕೇಶಿಯ ಅರಿಕ್ಕುಲಿಫಾರ್‌ಮಿಸ್‌ ಮುಂತಾದವುಗಳು. 


ಜವುಗು ಪ್ರದೇಶಗಳು: ಹೆರಿಂಗ್‌ ಮಾನಿನ ಮೂಳೆಯಾಕಾರದಲ್ಲಿ ಕಂದಕ 
ಗಳನ್ನು ಶೋಡಿ ಜವುಗು ಪ್ರದೇಶಗಳಿಂದ ನೀರು ಹರಿದುಹೋಗುವಂತೆ ಮಾಡಬೇಕು. 
ಅನಂತರ ಬಿಸ್ಟೊಫಿಯ ಜವಾನಿಕ, ಯೂಕಲಿಪ್ಟಸ್‌ ರಾಸ್ಟ್ರಾಟ, ಲೆಗರ್‌ಸ್ಟ್ರೀಮಿಯ 
ಫ್ಲಾಸ್‌ರೆಜನಿ, ಸ್ಯಾಲಿಕ್ಸ್‌ ಟಿಟ್ನಾ ್ರಿಸ್ಪರ್ಮ, ಸೈಜಿಜಿಯಮ್‌ ಕ್ಯುಮಿನಿ, ಟರ್‌ವಿಂನೇಲಿಯ 
ಟೊಮೆಂಟೋಸ, ಮುಂತಾದ ಮರ ಜಾತಿಗಳನ್ನು ಅಲ್ಲಿ ನೆಡಬೇಕು. ಬೀಜ ಬಿತ್ತು 
ವುದು ಮತ್ತು ಸಸಿ ನೆಡಂವುದನ್ನು ದಿಂಡು ಅಥವಾ ದಿಣ್ಣೆಗಳ ಮೇಲೆ ಮಾತ್ರ ಮಾಡ 
ಬೇಕು. 


ಲವಣಕ್ಷಾರ ಮಣ್ಣುಗಳು : ಸರಿಯಾದ ರೀತಿಯಲ್ಲಿ ಮಣ್ಣಿನ ನಿರ್ವ ಹಣೆ 
ಮಾಡದೆ ಇರುವುದರಿಂದ ಇಂತಹ ಮಣ್ಣುಗಳು ಉಂಟಾಗುತ್ತವೆ. ಮುಂದೆ ತಿಳಿಸಿದ 
ಕೆಲವು ಮರಗಿಡ ಜಾತಿಗಳನ್ನು ಲವಣ ಮತ್ತು ಕ್ಷಾರ ಮಣ್ಣು ಗಳಲ್ಲಿ ಬೆಳಸಬಹುದು. 


148 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಅಕೇಶಿಯ ನಿಲೋಟಿಕ ಪ್ರೊಸಾಪಿಸ್‌ ಜುಲಿಫ್ಲೊರ 
ಅಕೇಶಿಯ ಪ್ಲಾನಿಫ್ರಾನ್ಸ್‌ ಬ್ಯೂಟಿಯ ಮೊನೊಸ್ಟರ್ಮ 
ಆಜಡಿರಕ್ಟ ಇಂಡಿಕ ಮಧುಕ ಇಂಡಿಕ 

ಜಿಜಿಫಸ್‌ ಪ್ರಭೇದ ಸ್ಕಾಲ್‌ವೊಡೊರ ಪ್ರಭೇದ 


ಪ್ರೊಸಾಪಿಸ್‌ ಸ್ಪೈ ಸಿಜೆರ ಮತ್ತು ಟ್ಯಾಮರಿಕ್ಸ್‌ ಅಫಿಲ್ಲ ಜಾತಿಯ ಮರಗಳನ್ನು 
ಸಹ ಕ್ಷಾರ ಮಣ್ಣುಗಳಲ್ಲಿ ಬೆಳೆಯಬಹುದು. ಇಲ್ಲಿಯೂ ಸಹ ಬೀಜ ಬಿತ್ತಲು ಮತ್ತು 
ಸಸಿ ನೆಡಲು ಕಂದಕ-ದಿಣ್ಣೆ ಕ್ರಮವನ್ನು ಅನುಸರಿಸಬಹುದು. 


ಜಂಬಿಟ್ಟಿಗೆ ಮಣ್ಣು ಗಳು: ಜಂಬಿಟ್ಟಿಗೆ ಮಣ್ಣಿನಲ್ಲಿ ಕೆಲವೇ ಜಾತಿಯ ಮರ 
ಗಿಡಗಳು ಬೆಳೆಯಬಲ್ಲವು. ಉದಾಹರಣೆಗೆ, ಗೇರು, ಮಹಾಗನಿ, ಗ್ಲೈಲಿಯ ಗ್ಸೈಲೊ 
ಕಾರ್ಪ, ಅಜಡಿರಕ ತೆ ಇಂಡಿಕ ಮತ್ತು ರೆಂಬೆಯ ತುಂಡುಗಳಿಂದ ಬೆಳೆಸುವ ಫೆ ೈಕಸ್‌ ಜಾತಿ 
ಗಳು, 


ಇವುಗಳನ್ನು 45 ಘನ ಸೆ.ಮಾ.ಗಾತ್ರದ ಗುಣಿಗಳಲ್ಲಿ ನೆಡಬಹುದು. ನೆಟ್ಟ 
ಮೇಲೆ ಗಿಡಗಳನ್ನು ದನಕರುಗಳಿಂದ, ಬೆಂಕಿಯಿಂದ ಮತ್ತು ಕಳುವಿನಿಂದ ರಕ್ಷಿಸಬೇಕಂ. 


ಮರಳು ಪ್ರದೇಶ: ತಮಿಳುನಾಡು, ಮಹಾರಾಷ್ಟ್ರ ಮತ್ತು ಒರಿಸ್ಸಾ ರಾಜ್ಯ 
ಗಳ ಸಮುದ್ರತೀರ ಪ್ರದೇಶಗಳಲ್ಲಿ ದೊಡ್ಡ ಮರಳು ಪ್ರದೇಶಗಳಿವೆ. ತೀರಪ್ರದೇಶ 
ಗಳಿಂದ ಹಾರಿಬರುವ ಮರಳು ಹತ್ತಿರದ ಕೃಷಿ ಭೂಮಿಗಳನ್ನು ಹಾಳು ಮಾಡುತ್ತದೆ. 
ಕರ್ನಾಟಕದಲ್ಲಿ ನದೀತೀರಗಳಿಂದ ಸಾಗಿಬರುವ ಮರಳು ಕೃಷಿ ಜಮಾನುಗಳನ್ನು ಸ್ವಲ್ಪ 
ಮಟ್ಟಿಗೆ ಹಾಳುಮಾಡಿದೆ ; ಉದಾಹರಣೆಗೆ, ಬಳ್ಳಾರಿ ಜಿಲ್ಲೆಯ ಹಗರಿ, ಮೈಸೂರು 
ಜಿಲ್ಲೆಯ ತಲಕಾಡು. 


ರಾಷ್ಟ್ರೀಯ ವ್ಯವಸಾಯ ಮಂಡಳಿಯು ಸಮುದ್ರ ತೀರಗಳಲ್ಲಿ ಸರ್ವೆ ಮತ್ತು 
ತೆಂಗಿನ ಮರಗಳನ್ನು ಬೆಳೆಯಲು ಶಿಫಾರಸು ಮಾಡಿದೆ. ತಮಿಳುನಾಡಿನ ಚಿಂಗಲ್‌ಪೇಟಿ 
ಜಿಲ್ಲೆ ಮತ್ತು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಸಮುದ್ರ ತೀರಗಳಲ್ಲಿ ಸರ್ವೆ 
ತೋಪುಗಳಿವೆ. ಉತ್ತರ ಕನ್ನಡ ಜಿಲ್ಲೆಯ ತೋಪುಗಳಲ್ಲಿ 12 ರಿಂದ 15 ವರ್ಷ 
ಅವಧಿಯ ಸರದಿ ಬೆಳೆ ತೆಗೆಯುತ್ತಾರೆ. 


ಹಾರಿ ಬರುವ ಮರಳನ್ನು ತಡೆದು ಅಕ್ಕಪಕ್ಕದೆ ಜಮಾನುಗಳನ್ನು ಕಾಪಾಡಲು 
ಕೆಳಗೆ ತಿಳಿಸಿದ ಮರಜಾತಿಗಳನ್ನು 45 ಘ.ಸೆ.ಮಾ.ಗಾತ್ರದ ಗುಣಿಗಳಲ್ಲಿ ಬೆಳೆಸ 
ಬಹುದೆ. 


ಮರಗಳನ್ನು ಬೆಳೆಸುವುದರಿಂದ ವ್ಯವಸಾಯೇತರ ಜಮಿತಾನುಗಳ ಸುಧಾರಣೆ 149 


ಆನಕಾರ್ಡಿಯಮ್‌ ಆಕ್ಸಿಡೆಂಟೇಲ್‌ ಪೊಂಗ್ಯಾಮಿಯ ಪಿನ್ನೇಟ 
ಕ್ಯಾಸುರಿನ ಇಕ್ವಿಸೆಟಿಫೋಲಿಯ ಯೂಕಲಿಪ್ಟಸ್‌ ಹೈಬ್ರಿಡ್‌ 


ಮೇಲೆ ತಿಳಿಸಿದ ಪ್ರದೇಶಗಳು ಮರಗಳನ್ನು ನೆಟ್ಟು ಸುಧಾರಿಸಿದ ಮೇಲೆ ಕ್ರಮೇಣ 
ಫಲವತ್ತಾಗುತ್ತವೆ. ಚಿಕ್ಕಪುಟ್ಟ ದಿಮ್ಮಿ, ಸೌದೆ ಮತ್ತು ಇತರ ಉಪಯುಕ್ತ ಪದಾರ್ಥ 
ಗಳು ದೊರಕುವಂತಾಗಿ ಗ್ರಾಮೀಣ ಜನರ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಹಳ್ಳಿ 
ಗಳ ಪ್ರಕೃತಿ ಸೌಂದರ್ಯ ಹೆಚ್ಚುತ್ತದೆ. 


ಅಧ್ಯಾಯ 22 


ಅರಣ್ಯ ಉತ್ಪನ್ನಗಳ ನಿರ್ವಹಣೆ ಮತ್ತು ಕೊಯ್ದು 


ನಿರಂತರ ಬೆಳೆಯನ್ನು ಪಡೆಯುವುದೇ ಅರಣ್ಯಗಳನ್ನು ಪೋಷಿಸುವುದರ 
ಗುರಿ. ಪೂರ್ತಿ ಅರಣ್ಯ ಪ್ರದೇಶವನ್ನೇ ಬಂಡವಾಳ ಹೂಡಿದ ಪ್ರದೇಶವೆಂದು 
ಪರಿಗಣಿಸಿ ಮರಗಳಲ್ಲಾಗುವ ಸರಾಸರಿ ವಾರ್ಷಿಕ ಹೆಚ್ಚುವರಿ ಬೆಳವಣಿಗೆಯನ್ನೇ ಈ 
ಬಂಡವಾಳಕ್ಕೆ ಬಡ್ಡಿ ಎಂದು ಪರಿಗಣಿಸಲಾಗುತ್ತದೆ. ಪ್ರತಿ ವರ್ಷವೂ ಸರಾಸರಿ 
ವಾರ್ಷಿಕ ಏರಿಕೆಗೆ ಸರಿಸಮವಾದ ಕೇವಲ ಕೆಲವೇ ಬಲಿತ ಮರಗಳನ್ನು ಕಟಾವು ಮಾಡು 
ತ್ತಾರೆ, ಅರಣ್ಯ ನಿರ್ವಹಣೆಯಲ್ಲಿ ಮರಗಳ ಬೆಳವಣಿಗೆಗೆ ಬೇಕಾದ ಅರಣ್ಯ ಉತ್ಪನ್ನ 
ಗಳು ಮತ್ತೂ ಇತರ ಅುಶಗಳಿಗನುಗುಣವಾಗಿ ಹಿಂದಿನ ಅಧ್ಯಾಯಗಳಲ್ಲಿ ವಿವರಿಸಿದ 
ಕೆಲವು ಅರಣ್ಯ ಕೃಷಿ ಕ್ರಮಗಳನ್ನು ಅನುಸರಿಸುತ್ತಾರೆ. 


ಮಾನವ ನಿರ್ಮಿತ ಅರಣ್ಯಗಳ ನಿರ್ವಹಣೆಯ ಉದ್ಧೇಶ ಬೇರೆ ಬೇರೆಯಾಗಿರು 
ತ್ತದೆ. ಇದು ಸಣ್ಣ ದಿಮ್ಮಿ, ಹಣ್ಣು, ಎಣ್ಣೆಬೀಜ, ಹಸುರೆಲೆ ಗೊಬ್ಬರ, ಮರ, 
ಹಾಗೂ ಹುಲ್ಲುಗಳು ಉತ್ಪಾದನೆಗೆ ಅಥವಾ ಅರಣ್ಮಗಳ ರಕ್ಷಕ ಪಾತ್ರಕ್ಕೆ ನಿರ್ವಹಣೆ 
ಮಾಡುವುದಾಗಿರಬಹುದು. 


ದಿಮ್ಮಿ ಮರಗಳು : ಮಾನವ ನಿರ್ಮಿತ ಅರಣ್ಯಗಳನ್ನು ಸಣ್ಣ ದಿಮ್ಮಿಗಳ 
ಉತ್ಪಾದನೆಗಾಗಿ ಬೆಳೆಸುವುದಾದರೆ 90 ರಿಂದ 100 ಸೆ, ಮಾ.ಎ.ಮ.ಸಂ. ಮರಗಳನ್ನು 
ಪಡೆಯಲು 30-40 ವರ್ಷಗಳ ಸರದಿಯನ್ನು ಅನುಸರಿಸಬೇಕು. ಈ ಸರದಿಯ 
ಕ್ರಮವನ್ನು ತೇಗ, ಬಾಬುಲ್‌ (ಕರಿಜಾಲಿ) ಅಥವಾ ಇತರ ಯಾವುದೇ ದಿಮ್ಮಿ 
ಮರದ ತೋಪುಗಳಲ್ಲಿ ಅನುಸರಿಸಬಹುದು. ಎಳೆಯ ತೋಪುಗಳನ್ನು ದನಕರುಗಳಿಂದ 
ಮತ್ತು ಬೆಂಕಿಯಿಂದ ರಕ್ಷಿಸಬೇಕು. ಮರಗಳು ಬೆಳೆಯುವ ಕಾಲದಲ್ಲಿ ಅವುಗಳ ರೆಂಬೆ 
ಗಳನ್ನು ಕತ್ತರಿಸಬಾರದು. ಹೀಗೆ ಮಾಡಿದರೆ ಅವುಗಳ ಬೆಳವಣಿಗೆ ಕುಂಠಿತಗೊಳ್ಳುತ್ತದೆ. 
ಇಂತಹ ತೋಪುಗಳಲ್ಲಿ ಪೂರ್ತಿ ಕಡಿಯುವ ಅಥವಾ ಕಚ್ಚಿಗರು ಕ್ರಮವನ್ನು ಅನುಸರಿಸ 
ಬಹುದು. ನೀರಾವರಿ ತೇಗದ ತೋಪುಗಳ ಸರಿದಿಯನ್ನು ಅವುಗಳ ಗಾತ್ರಕ್ಕನುಗುಣವಾಗಿ 
25-35 ವರ್ಷಗಳಿಗೆ ಇಳಿಸಬಹುದು. 


ಸೌದೆ ಮರಗಳು: ಸೌದೆ ಮರಗಳು ದೊಡ್ಡ ಗಾತ್ರರವಾಗಿರಬೇಕಿಲ್ಲ- 
ಆದ್ದರಿಂದ ಇಲ್ಲಿ 8 ರಿಂದ 10 ವರ್ಷಗಳ ಸರದಿ ಸಾಕಾಗಬಹುದು. ನೀರಾವರಿ ಸೌದೆ 


ಅರಣ್ಯ ಉತ್ಪನ್ನಗಳ ನಿರ್ವಹಣೆ ಮತ್ತು ಕೊಯ್ಲು 151 


ತೋಪುಗಳಲ್ಲಿ ಈ ಸರದಿಯನ್ನು 8 ವರ್ಷಗಳಿಗೆ ಇಳಿಸಬಹುದು. ಇಲ್ಲಿ ಪೂರ್ತಿ 
ಕಡಿಯುವ ಅಥವಾ ಕಚ್ಚಿಗರು-ನಿಲುವಂರಗಳ ಕ್ರಮವನ್ನು ಅನುಸರಿಸಬಹುದೆ. 
ಯೂಕಲಿಪ್ಟಸ್‌ ಹೈಬ್ರಿಡ್‌, ಯೂಕಲಿಪ್ಟಸ್‌ ಸಿಟ್ಟಿಯೋಡೋರ, ಕ್ಕಾಶಿಯ 
ಸಯಾಮಿಯಾ, ಅಕೇಶಿಯ ಅರಿಕ್ಕುಲಿಫಾರ್‌ಮಿಸ್‌ ಮತ್ತು ಕ್ಯಾಸುರಿನ ಇಕ್ವಿಸೆಟಿ 
ಫೋಲಿಯ ಮರಗಳು ಶೀಘ್ರವಾಗಿ ಬೆಳೆಯುವ ಸೌದೆಮರಗಳು. ಇವುಗಳಲ್ಲಿ ಮೊದಲ 
ಮೂರು ಜಾತಿಗಳು ಚೆನ್ನಾಗಿ ಕಚ್ಚಿಗರು ತಳ್ಳುವ ಜಾತಿಗಳು. ಚೆನ್ನಾಗಿ ಕಚ್ಚೆಗರು 
ತಳ್ಳುವ ಮರಗಳ ಜಾತಿಗಳನ್ನು ಬೆಳೆಸಿದರೆ ಎರಡನೇ ಮತ್ತು ಅದರ ಮುಂದಿನ ಸರದಿ 
ಬೆಳೆಗಳಿಗೆ ಸಹ ಮಡಿಗಳನ್ನು ಮಾಡಬೇಕಾಗಿಲ್ಲ. ಇದರಿಂದಾಗಿ ಹಣ ಮತ್ತು ಸಮಯದ 
ಉಳಿತಾಯವಾಗುತ್ತದೆ. 


ಹಣ್ಣಿನ ಮರಗಳು : ಹಣ್ಣಿನ ಮರಗಳಾದ ಹುಣಸೆ, ಹಲಸು, ಬೇಲ, 
ನೆಲ್ಲಿಕಾಯಿ, ನೇರಳೆ, ಮಾವು ಮುಂತಾದುವುಗಳನ್ನು ಹಣ್ಣುಗಳಿಗಾಗಿ ಬೆಳೆಸಬೇಕೇ ಎನಃ 
ಸಣ್ಣ ದಿಮ್ಮಿ ಅಥವಾ ಸೌದೆಗಾಗಿ ಅಲ್ಲ. ಆದ್ದರಿಂದ ಇಲ್ಲಿ ಅನುಸರಿಸುವ ಸರದಿ 
ಪ್ರಾಕೃತಿಕ ಅಥವಾ ಸ್ವಾಭಾವಿಕವಾದದ್ದು : ಅಂದರೆ, ಮರೆಗಳು ಸಾಯುವವರೆಗೂ 
ಅವುಗಳನ್ನು ದಿವಿ ಗಾಗಲೀ ಅಥವಾ ಸೌದೆಗಾಗಲೀ ಕಡಿಯೆಬಾರದು. ಹಣ್ಣಿನ ಮರ 
ಗಳನ್ನು ಚೆನ್ನಾಗಿ ಪೋಷಿಸಬೇಕು. ಹಣ್ಣುಗಳ ಸಂಗ್ರಹಣೆಯ ಹಕ್ಕನ್ನು ಸಾರ್ವಜನಿಕ 
ವಾಗಿ ಹರಾಜು ಹಾಕಿ ಅಥವಾ ಟೆಂಡರ್‌ ಮೂಲಕ ಗುಪ್ತಿಗೆ ಕೊಡಬಹುದು. 


ಎಣ್ಣೆ ಬೀಜಗಳ ಮರಗಳು: ಇಲ್ಲಿಯೂ ಸಹ ಆನುಸರಿಸುವ ಸರದಿ ಪ್ರಾಕೃತಿಕ 
ವಾದದ್ದು. ಉದಾಹರಣೆಗೆ ಬೇವು, ಹಿಪ್ಪೆ ಮತ್ತು ಹೊಂಗೆ ಬೀಜ ಸಂಗ್ರಹಣೆಯ 
ಹಕ್ಕನ್ನು ಎರಡು ವರ್ಷಕ್ಕೊಮ್ಮೆ ಹರಾಜು ಹಾಕಿ ಅಥವಾ ಟೆಂಡರ್‌ ಮೂಲಕ ಗುತ್ತಿಗೆ 
ಕೊಡಬಹುದು. 


ಹಸುರೆಲೆ ಗೊಬ್ಬರ ಮರಗಳು: ಹಸುರೆಲೆ ಗೊಬ್ಬರ ಮರಗಳಿಗೆ ಸಹ ಪ್ರಾಕೃತಿಕ 
ಸರದಿಯನ್ನು ಅನುಸರಿಸುತ್ತಾರೆ. ಇಲ್ಲಿ ಕ್ರಮಬದ್ಧವಾಗಿ ಎಲೆಗಳನ್ನು ಸಮರಿ 
ಉಪಯೋಗಿಸುತ್ತಾರೆ. ಮರಗಳನ್ನು ಸಮರಲು ಉದ್ದ ಹಿಡಿಕೆಯ 2.5 ಸೆ.ಎ., 
ಮರಕತ್ತರಿಯನ್ನು ಉಪಯೋಗಿಸುತ್ತಾರೆ, ಕತ್ತರಿಸುವ ರೆಂಬೆಗಳ ಗಾತ್ರ 2.5 
ಸೆ. ಮಾ.ಗಿಂತ ಹೆಚ್ಚಾಗಿರಬಾರದು. ಇದಕ್ಕಿಂತ ದಪ್ಪದ ರೆಂಬೆಗಳನ್ನು ಕತ್ತರಿಸಿದರೆ 
ಚಂಡದ ಗಾತ್ರ ಪ್ರತಿಸಾರಿ ಕತ್ತರಿಸುವಾಗಲೂ ಕಡಮೆಯಾಗಿ ಕ್ರಮೇಣ ಎಲೆಗಳ 
ಉತ್ಪತ್ತಿ ಕಡಮೆಯಾಗುತ್ತದೆ. ಬಹಳ ಮರಗಳಿದ್ದರೆ ಅವಗಳನ್ನು ಮೂರು 
ಅಂಕಣಗಳಾಗಿ ವಿಂಗಡಿಸಿ ಒಂದೊಂದು ಅಂಕಣದ ಮರಗಳನ್ನೂ ಒಂದೊಂದು ವರ್ಷದ 
ಸರದಿಯ ಪ್ರಕಾರ ಸಮರಬೇಕು. ಈ ರೀತಿ ಮಾಡುವುದರಿಂದ ಪ್ರತಿ ಅಂಕಣದ 
ಮರಗಳಿಗೂ ಎರಡು ವರ್ಷಗಳ ವಿಶ್ರಾಂತಿ ದೊರಕುತ್ತದೆ. ಹಸುರೆಲೆ ಗೊಬ್ಬರ ಮತ್ತು 


152 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಎಣ್ಣೆಬೀಜಗಳೆರಡನ್ನು ಕೊಡುವ ಹೊಂಗೆ ಮರಕ್ಕೆ ಮೂರು ವರ್ಷದ ಸರದಿ ಚಕ್ರವನ್ನು 
ಅನುಸರಿಸಲು ವಿಶೇಷವಾಗಿ ಶಿಫಾರಸು ಮಾಡಲಾಗಿದೆ. ಈ ಕ್ರಮದಿಂದ ಎಣ್ಣೆಬೀಜದ 
ಇಳುವರಿಯ ಮೇಲೆ ಹೆಚ್ಚಿನ ದುಷ್ಪರಿಣಾಮವಾಗುವುದಿಲ್ಲ. ಕಡಮೆ ಸಂಖ್ಯೆಯ 
ಮರಗಳಿದ್ದರೆ ಅವುಗಳನ್ನು ಎರಡು ಅಂಕಣಗಳಾಗಿ ವಿಂಗಡಿಸಿ ಎರಡು ವರ್ಷದ ಸರದಿಯ 
ಮೇಲೆ ಸಮರಬಹುದು. ಇದರಿಂದ ಪ್ರತಿ ಅಂಕಣದ ಮರಗಳಿಗೆ ಒಂದು ವರ್ಷದ 
ವಿಶ್ರಾಂತಿ ದೊರೆಯುತ್ತದೆ. ಗ್ಲಿರಿಸೀಡಿಯ ಮರ ಇನ್ನೊಂದು ಒಳ್ಳೆಯ ಹಸುರೆಲೆ 
ಗೊಬ್ಬರ ಕೊಡುವ ಮರ. ಹೊಂಗೆ ಮರದ ಹೂವುಗಳನ್ನು ಸಹ ಹಸುರೆಲೆ ಗೊಬ್ಬರ 
ದಂತೆ ಉಪಯೋಗಿಸುತ್ತಾರೆ. ಹಸುರೆಲೆ ಗೊಬ್ಬರದ ಮರಗಳನ್ನು ಅನವಶ್ಯಕವಾಗಿ 
ಕಡಿಯಬಾರದು. ಅವ ಫಲ ಕೊಡದೆ ಮುದಿ ಮರಗಳಾಗಿದ್ದರೆ ಅಥವಾ ಅತಿಯಾಗಿ 
ಅಂಕುಡೊಂಕಾಗಿ ಬೆಳೆದಿದ್ದರೆ ಮಾತ್ರ ಕಡಿಯಬಹುದು. 


ರಕ್ಷಣೆ: ಗುಡ್ಡಗಳ ಮೇಲೆ ಮತ್ತು ಇಳಿಜಾರಿನಲ್ಲಿ, ನದಿಗಳ ದಂಡೆಗಳ ಮೇಲೆ 
ನಾಲೆಗಳ ಪಕ್ಕಗಳಲ್ಲಿ ಉದ್ದಕ್ಕೂ ಮತ್ತು ಜಲಾಶಯಗಳ ಜಲಾನಯನ ಪ್ರದೇಶಗಳಲ್ಲಿ 
ಬೆಳೆದ ಮರಗಳನ್ನು ಕಡಿಯಲೇಬಾರದು. 


ಕೊಯ್ಲು ; ವಿವಿಧ ಮರಗಳ ಉತ್ಪನ್ನಗಳ ಸಂಗ್ರಹಣೆಯ ಹಕ್ಕನ್ನು 
ಸಾರ್ವಜನಿಕವಾಗಿ ಹರಾಜು ಹಾಕಿ ಅಥವಾ ಟೆಂಡರ್‌ಗಳ ಮೂಲಕ ಗುತ್ತಿಗೆ 
ಕೊಡಬಹುದು. ಮಾರಾಟದಿಂದ ಬಂದ ಆದಾಯ ಹಳ್ಳಿಯ ಸಾರ್ವಜನಿಕ ಭೂಮಿಗೆ 
ಸಂಬಂಧಪಟ್ಟಿದ್ದರೆ ಅದನ್ನು ಹಳ್ಳಿಗರು ಸಮನಾಗಿ ಹಂಚಿಕೊಳ್ಳಬೇಕು. ಆರಣ್ಮ 
ಇಲಾಖೆಯವರು ಮರಗಳನ್ನು ಬೆಳೆದಿದ್ದರೆ ಆ ಉತ್ಪನ್ನವನ್ನು ಹಳ್ಳಿಗರಿಗೆ ರಿಯಾಯಿತಿ 
ದರದಲ್ಲಿ ಮಾರಬೇಕೆಂದು ರಾಷ್ಟ್ರೀಯ ವ್ಯವಸಾಯ ಮಂಡಲಿ ಶಿಫಾರಸು ಮಾಡಿದೆ. 


ಅಧ್ಯಾಯ 23 


ನಗರಾರಣ್ಯಗಳು 


ಪಟ್ಟಣಗಳಲ್ಲಿನ ವಾತಾವರಣ ಗ್ರಾಮೀಣ ವಾಶಾವರಣಕ್ಕಿಂಶ ಭಿನ್ನವಾಗಿರುತ್ತದೆ. 
ನಗರ ಪ್ರದೇಶಗಳು ವಂತ್ತು ಕೈಗಾರಿಕಾ ಪಟ್ಟಣಗಳಲ್ಲಿ ಸಿಮೆಂಟಂ, ಉಕ್ಕು, ಜಲ್ಲಿ 
ಮತ್ತೂ ಮರಳುಗಳನ್ನು ಉಪಯೋಗಿಸಿ ಕಟ್ಟೆದ ಅನೇಕ ಭಾರಿ ಕಟ್ಟಡಗಳಿರಂತ್ತವೆ. 
ಅವುಗಳ ಸುತ್ತಮುತ್ತ ತಂಪು ಮುತಾವರಣಗಳನ್ನುಂಟುಮಾಡುವ ಮರಗಳಿಲ್ಲದಿರು 
ವುದರಿಂದ ಕಟ್ಟಡಗಳು ಬಿಸಿಲಿಂದ ಕಾಯ್ದು ಬಹಳಮಟ್ಟಿನ ಶಾಖವನ್ನು ಹೊರ 
ತಳ್ಳುತ್ತವೆ. ಕಾರ್ಬಾನೆಗಳ ಕೊಳವೆಗಳಿಂದೆ ದಟ್ಟವಾದ ಹೊಗೆ ಹೊರಬೀಳುತ್ತಿರು 
ತ್ತಜೆ. ರಾಸಾಯೆನಿಕ ಕಾಖ್ಯಾನೆಗಳಿಂದ ಮತ್ತು ಮೋಟಾರು ವಾಹನಗಳಿಂದ ವಿಷ 
ಅನಿಲಗಳು ಸದಾ ಹೊರಬಂದು ವಾತಾವರಣದಲ್ಲಿ ಸೇರುತ್ತಿರುತ್ತವೆ. ಕಾರ್ಪಾನೆಗಳಿಂದ 
ಹೊರ ಹರಿಯುವ ಹೊಲಸು ನೀರು ಮತ್ತು ಊರಿನ ಕೊಚ್ಚೆ ನೀರನ್ನು ಹೊಳೆ, ನದಿ 
ಮತ್ತು ಸಮುದ್ರಗಳಿಗೆ ಸೇರುವಂತೆ ಬಿಡುತ್ತಾರೆ. ಕೊಳೆತ ಮತ್ತು ಇತರ ಹೊಲಸು 
ಪದಾರ್ಥಗಳನ್ನು ಅಲ್ಲಲ್ಲಿ ನೆಲದ ಮೇಲೆ ಚೆಲ್ಲುವುದರಿಂದ ಆ ಜಾಗಗಳೆಲ್ಲ ಮಲಿನ 
ವಾಗುತ್ತವೆ. ಗಾಳಿ, ನೀರು ಮತ್ತು ಭೂಮಿಯ ಮಲಿನತೆಯ ಮಧ್ಯೆ ನಗರವಾಸಿಗಳು 
ವಾಸಿಸಬೇಕಾಗಿದೆ. ಮನುಷ್ಯ ಮನೆಯಲ್ಲಿಯೇ ಇರಲಿ, ಕೆಲಸ ಮಾಡುವ ಸ್ಥಳವಾದ 
ಕಾರ್ಯಾನೆ ಅಥವಾ ವ್ಯಾಪಾರ ಸ್ಥಳವಾದ ಪೇಟೆಯಲ್ಲಿಯೇ ಇರಲಿ, ಹಗಲೂ ಇರಳೂ 
ಶಬ್ದ, ಹೊಲಸು ಪದಾರ್ಥಗಳು, ಮಲಿನ ಗಾಳಿ, ನೀರು ಮುಂತಾದವುಗಳನ್ನು 
ಎದುರಿಸಬೇಕಾಗಿ ಬಂದಿದೆ. 


ನಗೆರವಾಸಿಗಳು ತಮ್ಮ ದಿನನಿತ್ಯದ ಜೀವನದಲ್ಲಿ ವಿವಿಧ ಬಗೆಯ ಒತ್ತಡಗಳನ್ನು 
ಎದುರಿಸಬೇಕಾಗಿ ಬರುತ್ತದೆ ಮತ್ತು ಸ್ಥಳದಿಂದ ಸ್ಮಳಕ್ಕಿ ವೃತ್ಯಾಸವಾಗುವ ಈ 
ಒತ್ತಡಗಳು ನಾಗೆರೀಕರ ಆರೋಗ್ಯ ಜೀವನಕ್ಕೆ ಮಾರಕವಾಗಿವೆ. ಇಂತಹ ಸನ್ನಿವೇಶದಲ್ಲಿ 
ಸಾಮಾಜಿಕ ಅರಣ್ಯಪರಿಣಿತರು ನಾಗರಿಕರ ಜೀವನದ ಮೇಲೆ ಬೀಳುವ ಒತ್ತಡವನ್ನು 
ಕಡಮೆ ಮಾಡಲು ಏನಾದರೂ ಕ್ರಮ ಕೈಗೊಳ್ಳಬಹುದೇ ಎಂದು ಪ್ರಶ್ನೆ ಬಂದರೆ 
ನಿಜವಾಗಲೂ ಸಾಧ್ಯವಿದೆ ಎಂದು ಹೇಳಬಹುದು. ಮರಗಳನ್ನು ಅಲ್ಲಲ್ಲಿ ತಕ್ಕ ಸ್ಥಳ 
ಗಳಲ್ಲಿ ನೆಟ್ಟು ಬೇಸರ ತರಿಸುವ ಪರಿಸರವನ್ನು ಕಡಮೆ ಮಾಡಬಹುದು. ಮನಸ್ಸಿಗೆ 
ತಂಪನ್ಮುಂಟುಮಾಡುವ ಸಾಲುಮರಗಳನ್ನು ರಸ್ತೆಗಳ ಬದಿಯಲ್ಲಿ ಬೆಳೆಸಬಹುದು. 


154 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ನಗರ ಯೋಜನಾ ಇಲಾಖೆಯಂವರು ಅಲ್ಲಲ್ಲಿ ಖಾಲಿ ಬಿಟ್ಟ ಸ್ಥಳಗಳಲ್ಲಿ ಮರಗಿಡಗಳನ್ನು 
ಬೆಳೆಸಿ ದೊಡ್ಡ ಅಥವಾ ಚಿಕ್ಕಪುಟ್ಟ ಉದ್ಯಾನಗಳನ್ನು ಸೃಷ್ಟಿಸಬಹುದು. 


Kk 

ಪಟ್ಟಣ ಮತ್ತೂ ನಗರಗಳಲ್ಲಿ ಬೆಳೆಸಿದ ಮರಗಿಡಗಳು, ಅಲಂಕಾರ ಬಳ್ಳಿ 
ಮುಂತಾದವುಗಳು ಒಂದು ರೀತಿಯಲ್ಲಿ ತಮ್ಮ ಕಾರ್ಯ ನಿರ್ವಹಿಸಂತ್ತವೆ ; ಅಂದರೆ, 
ಅವು ರಸ್ತೆಗಳ ಆಥವಾ ಉದ್ಯಾನಗಳ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಅಲ್ಲಿ ಬರುವ, 
ಓಡಾಡುವ ಜನರಿಗೆ ಅಪ್ಮಾಯಮಾನವಾಗಿ ಕಾಣುತ್ತವೆ. ಪಕ್ಷಿಗಳು, ಅಳಿಲು ಮತ್ತು 
ಇನ್ನೂ ಕೆಲವು ದೆಂಶಕ ವರ್ಗದ ಪ್ರಾಣಿಗಳನ್ನು ಆಕರ್ಷಿಸಿ, ಅಲ್ಲಿ ಒಂದು ರೀತಿಯ 
* ಸಣ್ಣ ಜೀವಿ ಪರಿಸ್ಥಿ ತಿ ವ್ಯವಸ್ಥೆ ' ಯನ್ನುಂಟು ಮಾಡುತ್ತವೆ ಮತ್ತು ಗಾಳಿಯಲ್ಲಿನ 
ಧೂಳನ್ನೂ ಹಿಡಿದಿಟ್ಟು ಕೊಂಡು ವಿವಿಧ ಮೂಲಗಳಿಂದ ಉಂಟಾಗುವ ಶಬ್ದ ತರಂಗ 
ಗಳನ್ನು ಹೇರಿಕೊಂಡು ಶಬ್ದವನ್ನು ಕಡಮೆ ಮಾಡಿ ಸುತ್ತಲಿನ ಸೂಕ್ಷ ವಾತಾವರಣ 
ವನ್ನು ಸುಧಾರಿಸುತ್ತದೆ. 


ಬೀದಿಯ ಪಕ್ಕಗಳ ಗುಂಟ ಸಾಲು ಮರಗಳನ್ನು ನೆಡುವಿಕೆ: ಪಟ್ಟಣ ಮತ್ತು 
ನಗರ ಬೀದಿಗಳ ಎರಡೂ ಕಡೆಗಳಲ್ಲಿ ಉದ್ದಕ್ಕೂ ಎರಡೆರಡು ಸಾಲುಗಳಲ್ಲಿ, ಆಂದರೆ, 
ಒಂದು ಸಾಲಿನಲ್ಲಿ ನಿತ್ಯ ಹಸುರು ಮರಗಳನ್ನು, ಇನ್ನೊಂದು ಸಾಲಿನಲ್ಲಿ ಸುಂದರ 
ಹೂ ಬಿಡುವ ಅಲಂಕಾರ ಮರಗಳನ್ನು ನೆಡಬಹುದು. ರಸ್ತೆಗಳ ಬದಿಗಳಲ್ಲಿ ಭೂಮಿಯ 
ಕೆಳಗೆ ಅಥವಾ ಭೂಮಿಯ ಮೇಲ್ಲಡೆ ಏನೂ ಅಡೆತಡೆಗಳಿಲ್ಲದಿದ್ದರೆ ಹೆಚ್ಚು ನೆರಳು 
ಕಟ್ಟುವ ದೊಡ್ಡ ದೊಡ್ಡ ಮರಗಳನ್ನು ಬೆಳೆಸುವುದು ಸೂಕ್ತ. ಪಟ್ಟಣ ಮತ್ತು 
ನಗರ ಪ್ರದೇಶಗಳಲ್ಲಿ ದೊಡ್ಡ ಮರಗಳನ್ನು ಬೆಳೆಸುವುದಕ್ಕೆ ಸಾಕಷ್ಟು ಸ್ಥಳಾವಕಾಶ 
ಇರುವುದಿಲ್ಲ. ಭೂಮಿಯ ಕೆಳಗೆ ಒಳಚರಂಡಿಗಳು, ನೀರು ಸರಬರಾಜುಮಾಡುವ 
ಕೊಳವೆಗಳು, ವಿದ್ಯುತ್‌ ಕೇಬಲ್‌ಗಳು ಇರುತ್ತವೆ. ಮೇಲ್ಗಡೆ ವಿದ್ಯುತ್‌ವಾಹಕ 
ತಂತಿಗಳು, ದೂರವಾಣಿ ತಂತಿಗಳು ಇರುತ್ತವೆ. ಆದಕಾರಣ ಹರಡಿಕೊಂಡು ಬೆಳೆಯುವ 
ದೊಡ್ಡ ನೆತ್ತಿಯ ಮರಗಳನ್ನು ಬೆಳೆದರೆ ಬೇರೆ ಬೇರೆ ಇಲಾಖೆಯ ಸಿಬ್ಬಂದಿಯವರು 
ಮರಗಳ ರೆಂಬೆಗಳನ್ನು ತಮಗೆ ಬೇಕಾದಹಾಗೆ ಕಡಿಯುವುದರಿಂದ ಅವುಗಳು ವಿಕಾರ 
ವಾಗಿ ಕಾಣುತ್ತವೆ. ಪಟ್ಟಣ ಸ್ರದೇಶಗಳ ರಸ್ತೆಗಳ ಬದಿಗಳಲ್ಲಿ ಆಗಾಗ ವಿದ್ಯುತ್‌ 
ಕೇಬಲ್‌ಗಳನ್ನು ಹಾಕಲು ಅಥವಾ ಕೊಳವೆಗಳನ್ನು ಜೋಡಿಸಲು, ಕಂದಕಗಳನ್ನು 
ತೆಗೆದು ಅಲ್ಲಿ ಹರಡಿರಂವ ಮರಗಳ ಒಂದು ಬದಿಯ ಬೇರುಗಳನ್ನು ಕತ್ತರಿಸಿ 
ಹಾಕಂವ ದೃಶ್ಯ ಸಾಮಾನ್ಯವಾಗಿ ಕಂಡುಬರುತ್ತದೆ. ಹೀಗೆ ಮಾಡುವುದರಿಂದ ಭಾರಿ 
ಬಿರುಗಾಳಿ ಬಂದಾಗ ಮರಗಳು ಬಿದ್ದುಹೋಗುವ ಸಂದರ್ಭಗಳೂ ಉಂಟು. 
ಆದ್ದರಿಂದ ಇಂತಹ ಪ್ರದೇಶಗಳಲ್ಲಿ ಮರಗಳನ್ನು ನೆಡುವಾಗ ಕಿರಿದಾದೆ ಸಣ್ಣ ಚಂದದ 
ಮರಗಳನ್ನೂ ಅಥವಾ ಸಣ್ಣ ಚಂದದ ಆಳವಾಗಿ ಬೇರೂರಂವ ಮರಗಳನ್ನು ಆರಿಸಿ 
ನೆಡುವುದು ಸೂಕ್ತ, ಇಂತಹ ಮರಗಳನ್ನು ನೆಟ್ಟರೆ ವಿದ್ಯುತ್‌ ಅಥವಾ ದೂರವಾಣಿ 


ನಗರಾರಣ್ಮಗಳು 133 


ಇಲಾಖೆಯವರು ಮರಗಳನ್ನು ಸಿಕ್ಕಾಪಟ್ಟೆ ಕಡಿದು ಹಾಳು ಮಾಡುವುದು ಕಡಮೆಯಾಗು 
ತ್ತದೆ. ರಸ್ತೆಗಳ ಬದಿಗಳಲ್ಲಿ ಎರಡು ಸಾಲು ಮರಗಳನ್ನು ಬೆಳೆಯಲು ಸಾಕಷ್ಟು 
ಸ್ಮಳಎಲ್ಲದಿದ್ದರೆ ಒಂದೇ ಸಾಲಿನಲ್ಲಿ ಮರಗಳನ್ನು ಬೆಳೆಸಬಹುದು. 


ಉದ್ಯಾನಗಳು: ನಗರ ಮತ್ತು ಪಟ್ಟಣ ಪ್ರದೇಶಗಳಲ್ಲಿ ಸ್ಮಳಾವಕಾಶಕ್ಕೆ 
ತಕ್ಕಂತೆ ಸಣ್ಣ ಹಾಗೂ ದೊಡ್ಡ ಉದ್ಯಾನಗಳನ್ನು ಬೆಳೆಸಬಹುದು. ಈ ಉದ್ಯಾನ 
ಗಳಲ್ಲಿ ಸುಂದರವಾದ ಅಲಂಕಾರದ ಹೂ ಬಿಡುವ ಕಾಡು ಮರಗಳನ್ನೂ ನಿತ್ಯಹಸುರು 
ಮತ್ತು ಉದುರೆಲೆ ಮರಗಳನ್ನೂ ಜೊತೆಗೆ ಸುಂದರವಾದ ಹೊದರುಗಳನ್ನೂ 
ಬೆಳೆಸಬಹುದು. ಉದ್ಯಾನಗಳಲ್ಲಿ ಸುಂದರ ಹೂವಿನ ತೋಟಗಳು, ಹಸುರು ಹುಲ್ಲಿನ 
ಮೈದಾನಗಳು, ಮುಂತಾದ ಕಣ್ಣಿಗೆ ಮತ್ತು ಮನಸ್ಸಿಗೆ ಅಪ್ಯಾಯಮಾನವಾಗಿ ಕಾಣುವ 
ವಿಭಾಗಗಳಿದ್ದರೆ ನಗರವಾಸಿಗಳು ಇಂತಹ ಉದ್ಯಾನಗಳ ಕಡೆ ನಿರ್ಮಲ ವಾತಾವರಣದಲ್ಲಿ 
ಓಡಾಡಿ ನಗರಗಳಲ್ಲಿನ ಎಡಬಿಡದ ಗೊಂದಲದಿಂದ ಕೆಲಕಾಲವಾದರೂ ಪಾರಾಗ 
ಬಹುದು. 





ಚಿತ್ರ 23, ಆಶ್ರಯಪಟ್ಟಿ ಯ ಅಡ್ಡಸೀಳು. ,77..ಎತ್ತರವಾದ ಮರಗಳು 
(10-12 ವಾ): 5.7-ಸಣ್ಣ ಮರಗಳು (7-10 ಮಾ) ; 5.ಹೊದರುಗಳು : ೧-ಹುಲ್ಲು 


ಕಟ್ಟಡಗಳ ಸಮೀಪ ಮರ ನೆಡುವಿಕೆ: ಸಾರ್ವಜನಿಕ ಕಟ್ಟಡಗಳ ಪರಿಸರದ 
ಪ್ರದೇಶಗಳು ಮರೆಗಿಡಗಳಿಲ್ಲದೆ ಬೋಳುಬೋಳಾಗಿ ಮರಳುಗಾಡಿನಂತೆ ಕಾಣುತ್ತವೆ. 
ಅವು ಎಷ್ಟೇ ಸುಂದರ ಅಥವಾ ಭವ್ಯವಾಗಿರಲಿ ಹತ್ತಿರ ಮರಗಿಡಗಳಿಲ್ಲದಿದ್ದರೆ ಕಲ್ಲು 
ಗುಡ್ಡಗಳುತೆ ಕಾಣುತ್ತವೆ. ಉದ್ಯಾನಗಳು ಮತ್ತು ಹೂವಿನ ತೋಟಗಳು ಕಟ್ಟಡಗಳ 
ಸೌಂದರ್ಯವನ್ನು ಹೆಚ್ಚಿಸುತ್ತವೆ. ಕಟ್ಟಡದ ಸುತ್ತಮುತ್ತಲಿನ ಮರಗಳು ಅಲ್ಲಿ ಕೆಲಸ 
ಮಾಡುವವರಿಗೆ ಉಲ್ಲಾಸಭರಿತ ಮತ್ತು ಹಿತವಾದ ವಾತಾವರಣವನ್ನು ಕಲ್ಪಿಸುತ್ತವೆ. 
ಆದಕಾರಣ, ಎಲ್ಲ ಸಾರ್ವಜನಿಕ ಕಟ್ಟಡಗಳ ಸುತ್ತಮುತ್ತ, ಶಾಲೆ, ವಿದ್ಯಾಲಯಗಳು, 


156 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ ಇ 


ಆಸ್ಪತ್ರೆ, ವಿದ್ಯಾರ್ಥಿ ಮಂದಿರಗಳು ಮುಂತಾದೆಡೆಗಳಲ್ಲಿ ಮರಗಳನ್ನು ನೆಡುವುದು 
ಸೂಕ್ತ. 


ತಾ ಬ) % ಗ ಚಾ ಡಾ 


ಸಾರ್ವಜನಿಕ ಪ್ರದೇಶಗಳಲ್ಲಿ ಮರಗಳನ್ನು ನೆಡುವಿಕೆ: ಸ್ಮಾರಕಗಳು, 
ಚರಿತ್ರಾರ್ಹ ಪ್ರದೇಶಗಳು. ಶೃಶಾನಗಳಲ್ಲಿ ವಂರಗಳನ್ನು ನೆಡುವುದು ಸೂಕ್ತ. ಇದರಿಂದ 
ಅಂತಹ ಪ್ರದೇಶಗಳಿಗೆ ಬಂದು ಹೋಗುವ ಜನರಿಗೆ ಬೇಸಿಗೆ ಕಾಲದಲ್ಲಿ ನಿಲ್ಲಲು ತಂಪಾದ 
ನೆರಳು ದೊರಕುತ್ತದೆ. ಇಂತಹ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಸಾಕಾದಷ್ಟು 
ಮರಗಳನ್ನು ನೆಡಲು ಸ್ಥಳಾವಕಾಶವಿರುವುದರಿಂದ ದೊಡ್ಡ ನೆತ್ತಿಯ ನಿತ್ಯಹಸುರು 
ಮತ್ತು ಸುಂದರ ಹೂ ಬಿಡುವ ಮರಗಳನ್ನು ಬೆಳೆಸಬಹುದು. | 
| 1 


fod RN ಇಂ0 


ನ ಕಾರ್ಬಾನೆಗಳ ಬಳಿ ಮರ ನೆಡುವಿಕೆ: ಕಾರ್ಬಾನೆಗಳ ಸುತ್ತಮುತ್ತ 

“ರಾಸಾಯನಿಕ ಸ್ಥಾವರಗಳು, ಕಾಗದ ಕಾರ್ಯಾನೆಗಳು, ಉಕ್ಕಿನ ಗಿರಣಿಗಳು. ಕಬ್ಬಿಣ 
ಕುಲುಮೆಗಳು ಮತ್ತು ಫೆರೋ-ಆಲಾಯರ್‌ ಸ್ಥಾವರಗಳಲ್ಲಿ ಮರಗಿಡಗಳನ್ನು ಬೆಳೆಸುವುದು 
ಬಹು ಮುಖ್ಯ. ಇಂತಹ ಪ್ರದೇಶಗಳಲ್ಲಿ ಆಯಾ ಪ್ರದೇಶಗಳಿಗೆ ಸರಿ ಹೊಂದುವ 
ಮತ್ತು ಎತ್ತರವಾಗಿ ಬೆಳೆಯುವ ಮರಗಳನ್ನು ಬೆಳೆಸುವುದು ಸೂಕ್ತ. ಮರಗಳನ್ನು 
ನೆಡುವುದಕ್ಕೆ ಮುಂಚೆ ಇಂತಹ ಗಿರಣೆ ಅಥವಾ ಕಾರ್ಯಾನೆ ಸ್ಮಾವಂಗಳಿಂದ ಹೊರಬೀಳುವ 
ವಷ ಅನಿಲಗಳ ಪ್ರಭಾವವನ್ನು ಯಶಸ್ವಿಯಾಗಿ ತಡೆದುಕೊಂಡು ಬೆಳೆಯುವ 
ಮರಗಳನ್ನು ಆರಿಸಿ ನೆಡುವುದು ಒಳ್ಳೆಯದು, ಕಾರ್ಬಾನೆಗಳಿಗೆ ಹೊಂದಿಕೆ ೧ಂಡಿರುವ 
ಕೆಲಸಗಾರರ ನಿವಾಸಸ್ಥಾನಗಳ ಬಳಿ ಮರಗಳನ್ನು ಬೆಳೆಸಿ ಕೆಲಸಗಾರರಿಗೆ ನಿರ್ಮಲ ಮತ್ತು 
ಪ್ರಶಾಂತ ವಾತಾವರಣವನ್ನು ಕಲ್ಪಿಸಬಹುದು. 


ಗೃಹ ತೋಟಗಳು: ಮನೆಗಳ ಅಥವಾ ಬಂಗಲಗಳ ಆವರಣಗಳಲ್ಲಿ ಸಾಕಷ್ಟು 
ಸ್ಮಳಾವಕಾಶವಿದ್ದರೆ ಬಗೆಬಗೆಯ ಅಲಂಕಾರದ ಮರಗಿಡಗಳಿಂದ ಕೂಡಿದ ಹೂದೋಟ 
ವನ್ನು ಬೆಳೆಸಬಹುದು. ಇಂತಹ ತೋಟಗಳನ್ನು ಬೆಳೆಸುವುದರಿಂದ ಮನೆಯ ಜನರಿಗೆ 
ಹಿತವಾದ ಮತ್ತು ಮನೋಲ್ಲಾಸಕರವಾದ ವಾತಾವರಣ ಉಂಟಾಗುತ್ತದೆ. ಜೊತೆಗೆ 
ಮರಗಿಡಗಳಿಂದ ದೊರಕಬಹುದಾದ ಹಣ್ಣು. ಹೂಗಳಿಂದ ಅವರಿಗೆ ಸ್ವಲ್ಪಮಟ್ಟಿನ 
ಲಾಭವೂ ಆಗುತ್ತದೆ; ಆದರೆ, ಪ್ರತಿ ಮನೆಯಲ್ಲೂ ಎಷ್ಟು ಸ ಜಾಗವಿದೆಯೋ 
ಆದಕ್ಕನುಸರಿಸಿ ತಕ್ಕ ಮರಗಿಡಗಳನ್ನು ಬೆಳೆಸಬೇಕು. ಇಲ್ಲದಿದ್ದರೆ ಅವುಗಳ ಬೇರುಗಳು 
ಪ್ರಾಕಾರದ ಗೋಡಗಳಿಗೆ ಮತ್ತು ಕಟ್ಟಡಗಳಿಗೆ ಧಕ್ಕೆ ತರುತ್ತವೆ. 


ಗ್ರಾಮೀಣ ಪ್ರದೇಶಗಳಲ್ಲಿ ಮರಗಳನ್ನು ಬೆಳೆಸುವಿಕೆ: ಗ್ರಾಮೀಣ ಪ್ರದೇಶ 
. ಗಳಲ್ಲಿ ನೀರಿನ ಹೊಂಡಗಳ ಹತ್ತಿರ, ಬಾವಿಗಳ ಬಳಿ, ಮಸೀದಿ, ಚರ್ಚು, ದೇವಸ್ಥಾನ, 
ಗ್ರಾಮ ಪಂಚಾಯ್ತಿ, ಸ್ಕೂಲಿನ ಆವರಣ ಇತ್ಯಾದಿಗಳ ಹತ್ತಿರ ಮರಗಳನ್ನು ಬೆಳೆಸಿ 


ನಗರಾರಣ್ಯಗಳು 1 57 





ಚಿತ್ರ 24. ಮಾವಿನೆ ಮರದ ಜೇರುಗಳಿಂದಾಗಿ ಆವರಣದ ಗೋಡೆ ಬಿರುಕು ಬಿಟ್ಟಿದೆ. 
ಪಟ್ಟಣ ಪ್ರದೇಶಗಳಲ್ಲಿ ಮರಗಳನ್ನು ನೆಡುವಾಗ, ದೊರಕುವ ಸ್ಥಳಾವಕಾಶಕ್ಕನುಗನು 
ಗುಣವಾಗಿ ಸೂಕ್ತ ಮರಗಳನ್ನು ಆರಿಸಿ ನೆಡಬೇಕು. ಇಲ್ಲದಿದ್ದರೆ ಬೇರುಗಳಿಂದ ಕಟ್ಟಡ 
ಗಳಿಗೇ ಹಾನಿಯಾಗಬಹುದು. 


158 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಹಳಿ ಕೈಯ ಜನರಿಗೆ ನೆರಳು ಸಿಗುವಂತೆ ಮಾಡಬಹುದು. ಗ್ರಾಮ ನಿವಾಸಿಗಳಿಗೆ ಈ ಮರ 
ಗಳಿಂದ ಹಣ್ಣು ಮುಂತಾದ ಉತ್ಪನ್ನಗಳು ದೊರಕಲೂ ಸಹ ಸಹಾಯಕವಾಗುತ್ತದೆ. 
ನಿರ್ಮಲ ವಾತಾವರಣ ಉಂಟಾಗಿ ಜನರು ಸಂತಸದಿಂದ ಬಾಳಲು ಅನುಕೂಲವಾಗು 
ತ್ತದೆ. 


ಯಾವುದೇ ಮರಗಿಡಗಳನ್ನು ಎಲ್ಲಿಯೇ ಬೆಳೆದಿರಲಿ ಸರಿಯಾದ ರೀತಿಯಲ್ಲಿ ಅವು 
ಗಳನ್ನು ಕಾಪಾಡಿಕೊಂಡು ಬರುವುದು ಬಹುಮುಖ್ಯ. 


ನಗರಾರಣ್ಯ ಪ್ರದೇಶಗಳಲ್ಲಿ ಬೆಳೆಯಲು ಸೂಕ್ತವಾದ ಮರಗಳು 


ಆಕೇಶಿಯ ಅರಿಕ್ಕುಲಫಾರ್‌ ಮಿಸ್‌ 
ಅರಕೇರಿಯ ಕುಕ್ಕೆ 
ಅಜಡಿರಕ್ಟ ಇಂಡಿಕ 
ಆಂಟಿಗೋನಾನ್‌ ಪ್ರಭೇದ 
ಎಂಟರ್‌ ಲೋಬಿಯಮ್‌ ಸಾಮಾನ್‌ 
(ಸಮಾನಿಯ ಸಾಮಾನ್‌) 
ಕಾಲ್‌ಎಲಿಯ ರೆಸಿಮೋಸ 
ಕಾಲ್‌ವಿಲ್‌ "ಗ್ಲೋರಿ 
ಕ್ಯಾಶಿಯ ಜವಾನಿಕ 
ಕ್ಕಾಶಿಯ ರೆಣಹೆರೆ 
ಕ್ಕಾಶಿಯ ಸ್ಪೆಕ್ಟಾಬಿಲಿಸ್‌ 
ಕ್ಯಾಸುರಿನ ಇಕ್ಕಿ ಸೆಟಿಫೋಲಿಯ 
ಕ್ಲಿರೋಡೆಂಡ್ರಾನ್‌ ಪ್ರಭೇದ 
ಗ್ರಿವಿಲ್ಲಿಯ ರೊಬಸ್ಟ 
ಜಕೆರಾಂಡ ಮಿಮೋಸಿಫೋಲಿಯ 
ತಬುಬಿಯ ಆವಲಾನಿಡೆ 
ಶಬುಬಿಯ ರೋಸಿಯ 
ತುಜ ಒರಿಯೆಂಟಾಲಿಸ್‌ 
ತೆಸ್‌ಪೀಸಿಯ ಪಾಪುಲ್‌ನಿಯ 
ದುರಾಂತೆ ಪ್ಲುಮೇರಿ 
ಪಾಲಿಯಾಲ್ತಿಯ ಪೆಂಡುಲ 
ಪೆಲ್ಬೂಫೋರಮ್‌ ಫರುಜಿನಿಯಮ್‌ 


ಪ್ಲಮೇರಿಯ ಅಲ್ಪ 

ಫೈಕಸ್‌ ಬೆಂಗಾಲೆನ್‌ಸಿಸ್‌ 

ಫೈಕಸ್‌ ಮೈಸೂರೆನ್ಲಿಸ್‌ 
ಫೈಕಸ್‌ ಇನ್‌ಫೆಕ್‌ಟೋರಿಯೆ 
ಫೈಕಸ್‌ ರೆಸಿಮೋಸ 
ಫೈಕಸ್‌ ಎಲಾಸ್ಟಿಕ 
ಫೈಕಸ್‌ ಬೆಂಜಾಮಿನ 
ಬೊಹಿವಿಯ ವೆರಿಗೇಟ 
ಬೊಹಿನಿಯ ಪರ್‌ಪುರಿಯ 
ಬೂಟಿಯ ಫ್ರಾಂಡೋಸ 
ಮಿಲ್ಲಿಂಗ್‌ಟೋನಿಯ ಹಾರ್ಟೆನ್‌ಸಿಸ್‌ 
ಮೈಕೇಲಿಯ ಚಂಪಕ 
ಮ್ಮಾಂಜಿಫೆರ ಇಂಡಿಕ 
ಡಿಲೊನಿಕ್ಸ್‌ ರೆಜಿಯ 
ಯೂಕಲಿಪ್ಟಸ್‌ ಹೈಬ್ರಿಡ್‌ 
ಯೂಕಲಿಪ್ಟಸ್‌ ಸಿಟ್ಟಿಯೊಡೋರ 
ಸೀಬ ಪೆಂಟಾಂಡ್ರ 
ಸಿಸಾಲ್‌ಪಿನಿಯ ಕೊರಿಯೇರಿಯ 
ಸೈಜಿಜಿಯಮ್‌ ಕ್ಕುಮಿನಿ 
ಸ್ವೈಟೀನಿಯ ಮಹಾಗನಿ 
ಸ್ವತೋಡಿಯ ಕಂಪೇನ್ಮುಲೇಟ 


ಹ ನಾ ವಾವ 


ಅಧ್ಯಾಯ 13 


ವಿಹಾರ ಅರಣ್ಯಗಳು 


ಸದ್ದು ಗದ್ದಲ, ಅವಿಶ್ರಾಂತ ದುಡಿಮೆ ಮತ್ತು ಮಲಿನ ವಾತಾವರಣದಲ್ಲಿ ಕಾಲ 
ಕಳೆಯುವ ನಗರವಾಸಿಗಳಿಗೆ ಹೆಚ್ಚು ಗದ್ದಲವಿರದ, ಕಣ್ಣಿಗೆ ತಂಪನ್ನುಂಟು ಮಾಡುವ 
ಮತ್ತು ಶುದ್ಧ ಗಾಳಿಯೆನ್ನು ಒದಗಿಸುವ ಹಸುರು ಮರಗಿಡಗಳಿಂದ ಕೂಡಿದ ಪ್ರಕೃತಿಯ 
ಅವಶ್ಯಕತೆ ಬಹಳವಾಗಿದೆ. ಪ್ರತಿ ನಾಗರಿಕನಿಗೂ ಬಹುದೂರದ ರಾಷ್ಟ್ರೀಯ ಉದ್ಯಾನ 
ಗಳಿಗಾಗಲೀ ಅಥವಾ ಆರಣ್ಯಗಳಿಗಾಗಲಿ ಹೋಗಿಬರುವುದು ದುಸ್ಸಾಧ್ಯ. ಆದ್ದರಿಂದ 
ರಾಜ್ಯ ಸರಕಾರಗಳು ಪ್ರಕೃತಿಯ ಕೊಂಚ ಭಾಗವನ್ನಾದರೂ ನಗರ ವಾಸಿಗಳ ಹತ್ತಿರ 
ತರಲು ಪ್ರಯಂತ್ನಿಸಬೇಕು. ನಗರಗಳ ಹತ್ತಿರ ಅಥವಾ ಒಳಗೆ ಅರಣ್ಯ ಉದ್ಯಾನಗಳ 
ನ್ನಾಗಲೀ, ಹೂದೋಟಗಳನ್ನಾಗಲೀ ಅಥವಾ ಮೃಗಾಲಯ ತೋಟಗಳನ್ನಾ ಗಲೀ 
ನಿರ್ಮಾಣ ಮಾಡಿ ಈ ಗುರಿ ಸಾಧಿಸಬಹುದು. ನಗರಗಳಲ್ಲಿ ಆಥವಾ ಪಟ್ಟಣಗಳಲ್ಲಿ 
ಸಣ್ಣ ಸಣ್ಣ ತುಣುಕಂಭೂಮಿ ದೊರೆಯುವಂತಿದ್ದರೆ ಆಂತಹ ಸ್ಮಳಗಳಲ್ಲಿ ಹೂದೋಟ 
ಅಥವಾ ಅರಣ್ಯ ಉದ್ಯಾನಗಳನ್ನು ಬೆಳೆಸಬೇಕು. ಇವು ನಗರ ಪ್ರದೇಶದ ತುಂಬ 
ಚೆನ್ನಾಗಿ ಹರಡಿಕೊಂಡಂತಿರಬೇಕು ಮತ್ತು ಇವು ನಗರಗಳ ಶ್ವಾಸಕೋಶಗಳಂತೆ ಕಾರ್ಯ 
ನಿರ್ವಹಿಸಬೇಕು. ಈಗಾಗಲೇ ಕೆಲವು ಪಟ್ಟಣ ಮತ್ತು ನಗರಗಳ ಆಡಳಿತಗಾರರು 
ಈ ಶ್ವಾಸಕೋಶಗಳ ಅವಶ್ಯಕತೆಯನ್ನು ಆರಿತುಕೊಂಡು ಉದ್ಯಾನ ಮತ್ತು ಹೂದೋಟ 
ಗಳನ್ನು ಬೆಳೆಸಿದ್ದಾರೆ. ಉದ್ಯಾನಗಳನ್ನಾಗಲೀ, ಹೂಮೋಟಗಳನ್ನಾಗಲೀ ಸಲಹುವುದು 
ಬಹಳ ವೆಚ್ಚದ ಕೆಲಸ. ಆದ್ದರಿಂದ ಸುಮಾರು ದೊಡ್ಡದಾದ ಸ್ಥಳಗಳಲ್ಲಿ ತಕ್ಕ ಮರ 
ಗಿಡಗಳ ಸಣ್ಣ ಕಾಡನ್ನು ಬೆಳೆಸಿ ಆ ಪ್ರದೇಶದ ಒಂದೇ ರೀತಿಯಲ್ಲಿ ಬೇಜಾರುಪಡಿಸು 
ವಂತಹ ದೃಶ್ಯವನ್ನು ಬದಲಾಜಿಂಸಬಹುದಂ. ಹೀಗೆ ಮಾಡುವುದರಿಂದ ಆ ಪ್ರದೇಶದ 
ಸಾಮಾನ್ಯ ವಾತಾವರಣ ಸುಧಾರಿಸುತ್ತದಲ್ಲದೆ ಹಸುರು ಮರಗಿಡಗಳ ಪರಿಸರ ಕಣ್ಣಿಗೆಹಿತ 
ವಾದ ದೃಶ್ಯವನ್ನೂಂಟುಮಾಡಿ ನಗರವಾಸಿಗಳಿಗೆ ಶುದ್ಧಗಾಳಿ ದೊರಕುವಂತಾಗುತ್ತದೆ. 
ಇಂತಹ ಸಣ್ಣ ಕಾಡುಗಳು ಹಕ್ಕಿ ಪಕ್ಷಿಗಳಿಗೆ ಮತ್ತು ಇತರ ಸಣ್ಣ ಪ್ರಾಣಿಗಳಿಗೆ ಆಶ್ರಯ 
ಕೊಡುವುದರಿಂದ ಜನರು ಇವುಗಳನ್ನು ನೋಡಿ ಆನಂದಿಸುವ ಸದವಕಾಶ ಸಿಗುತ್ತದೆ. 
ಈ ಕಾಡುಗಳ ಅಂಚಿನ ಭಾಗದಲ್ಲಿ ಸಂದರ ಹೂ ಬಿಡುವ ಹೊದರು ಮತ್ತು ಬಳ್ಳಿ 
ಗಳನ್ನು ಬೆಳೆದರೆ ಅವುಗಳ ಸೌಂದರ್ಯ ಬಹಳ ಅಧಿಕವಾಗುತ್ತದೆ. 


160 ಭಾರತದಲ್ಲಿ ಸಾಮಾಜಿಕ ಅರಣ್ಕಶಾಸ್ತ್ರ 


ವಿವಿಧ ವಿಹಾರ ಅರಣ್ಯಗಳು : ಸಾಮಾನ್ಯವಾಗಿ ವಿಹಾರಾರಣ್ಯಗಳು ಎರಡು 
ವಿಧಗಳಲ್ಲಿರುತ್ತವೆ. ಮೊದಲನೆಯ ಬಗೆ, ಅರಣ್ಯಗಳಲ್ಲಿ, ಗುಡ್ಡ ಪ್ರದೇಶಗಳಲ್ಲಿ, 
ಸರೋವರ ಅಥವಾ ನದಿಗಳ ಹತ್ತಿರ, ಒಳ್ಳೆ ಕೈಯ ಊಟ, ವಸತಿ ಸೌಕರ್ಯಗಳನ್ನು 
ಒದಗಿಸಿ ಕೆಲವುಕಾಲ ವಿಶ್ರಾಂತಿ ಪಡೆಯಲು ಅನುಕೂಲ ಮಾಡಿಕೊಡುವಂತಹ ಆರಣ್ಯ. 
ಈ ಬಗೆಯ ಅರಣ್ಯಗಳು ಮುಖ್ಯವಾಗಿ ಹಸುರು ಮರಗಿಡಗಳ ನಡುವೆ ವನ್ಯಪ್ರಾಣಿಗಳು 
ಮತ್ತು ಪ್ರಕೃತಿಯ ದೃಶ್ಯವನ್ನು ನೋಡಿ ಆನಂದಿಸಲು ಸ್ವಲ್ಪಕಾಲ ನೆಲೆಸಲು ಬರುವ 
ಪ್ರವಾಸಿಗರಿಗಾಗಿ ಇರುವ ವಿಹಾರಾರಣ್ಯಗಳು. ಎರಡನೆಯ ಬಗೆ, ಜನನಿಬಿಡ ಪಟ್ಟಣ 
ಮತ್ತು ನಗರಗಳ ಹತ್ತಿರ ವಿಹಾರ ಸ್ಥಳಗಳಿರುವ ನಗರಾರಣ್ಮಗಳು. ಇವುಗಳು 
ನಗರವಾಸಿಗಳು ತಮ್ಮ ಬಿಡುವಿನಲ್ಲಿ ವಿನೋದಕ್ಕಾಗಿ ಶುದ್ಧಗಾಳಿಯನ್ನು ಆಸ್ವಾದಿಸಲು 
ಮತ್ತು ವಿಹಾರಾರ್ಥವಾಗಿ ಹೋಗಿಬರಲು ಅನುಕೂಲ ಮಾಡಿಕೊಡುತ್ತವೆ. 
ಬೆಂಗಳೊರು ನಗರದಿಂದ ಸುಮಾರು 25 ಕಿ.ಮಾ.ದೂರದಲ್ಲಿ ಬನ್ನೇರುಘಟ್ಟ 
ರಾಷ್ಟ್ರೀಯ ಉದ್ಯಾನವನ ಅಭಿವೃದ್ಧಿಗೊಳ್ಳುತ್ತಿದೆ. 100 ಚ.ಕಿ.ಮಾ. ವಿಸ್ತಾರವಾದ 
ಈ ಉದ್ಯಾನವನ ಕಲ್ಲು ಬಂಡೆಗಳು, ಗುಡ್ಡಗಳು, ನಯನ ಮನೋಹರವಾದ ಕಣಿವೆಗಳು 
ಮತ್ತು ಇನ್ನೂ ಮುಂತಾದ ಸುಂದರ ದೃಶ್ಯಗಳನ್ನೊಳಗೊಂಡಿದೆ. ಈ ಉದ್ಯಾನದ 
ಪ್ರವೇಶದ್ವಾರದ ಹತ್ತಿರ ಸುಮಾರು 12 ಹೆಕ್ಟೇರ್‌ ಪ್ರದೇಶದಲ್ಲಿ ಎತ್ತರವಾದ 
ಮರಗಳು ಮತ್ತು ಕೃತಕ ಕೆರೆಗಳು ಇರುವ ವಿಹಾರ ಸ್ಥಳವಿದೆ. ಈ ಕೆರೆಗಳಲ್ಲಿ ವಲಸೆ 
ಬರುವ ಬಾತುಕೋಳಿಗಳು ಇಲ್ಲಿ ಸ್ವಲ್ಪಕಾಲ ಬಿಡಾರ ಮಾಡುತ್ತವೆ. ಮರಗಿಡಗಳಿಂದ 
ತುಂಬಿದ ಈ ಉದ್ಯಾನವನದಲ್ಲಿ ವಾಹನಗಳನ್ನು ನಿಲ್ಲಿಸಲು ಸ್ಮಳಾವಕಾಶವಿದೆ. ಇಲ್ಲಿಗೆ 
ಬರುವ ಜನರು ವಿಶ್ರಾಂತಿ ತೆಗೆದುಕೊಳ್ಳಬಹುದಲ್ಲದೆ ಹತ್ತಿರದ ಮೊಸಳೆ ಹೊಂಡ 
ಮತ್ತು ಸಣ್ಣ ಮೃಗಾಲಯವನ್ನು ನೋಡಿ ಆನಂದಿಸಬಹುದು. ಇವುಗಳಲ್ಲದೆ 
ಸರ್ಪಗೃಹ, ಮುದ್ದಿನ ಪ್ರಾಣಿಗಳನ್ನಿಡುವ ಸ್ಥಳ, ಡಯೊರಮ ವಸ್ತುಸಂಗ್ರಹಾಲಯ, 
ಅಪೂರ್ವ ಕಲಾ ವಸ್ತುಗಳ ಅಂಗಡಿ ಮುಂತಾದವುಗಳನ್ನು ಸ್ಥಾಪಿಸುವ ಯೋಜನೆಯೂ 
ಇದೆ, ಗೊರಸು ಪ್ರಾಣಿಗಳ ಸಫಾರಿ ಉದ್ಕಾನ ಆಗಲೇ ಪೂರ್ಣವಾಗಿದೆ. ಸಿಂಹಗಳಿಗೆ 
ಪ್ರತ್ಯೇಕ ಆವರಣವನ್ನು ಕಟ್ಟಲಾಗುತ್ತಿದೆ. ಹುಲಿ, ಬಬೂನ್‌ ಮುಂತಾದ ಪ್ರಾಣಿಗಳಿಗೆ 
ಪ್ರತ್ಯೇಕವಾದ ದೊಡ್ಡ ಆವರಣವನ್ನು ಕಾಯ್ದಿರಿಸಲಾಗಿದೆ. 


ಶನಿವಾರ ಮತ್ತು ಭಾನುವಾರಗಳಲ್ಲಿ ಸುಮಾರು ಎರಡು ಮೂರು ಸಾವಿರ 
ಬೆಂಗಳೂರಿನ ಜನರು ಈ ಉದ್ಯಾನವನಕ್ಕೆ ಭೇಟಿ ಕೊಡುತ್ತಾರೆ, ಈ ಉದ್ಯಾನವನ 
ಯೋಜನೆಯ ಪ್ರಕಾರ ಅಭಿವೃದ್ಧಿ ಹೊಂದಿದರೆ, ದಕ್ಷಿಣ ಭಾರತದಲ್ಲಿ ಬಹು 
ಜನಪ್ರಿಯವಾದ ವಿಹಾರ ಸ್ಮಳವಾಗುತ್ತದೆ. ಎಲ್ಲ ರಾಜ್ಯಗಳಿಗೂ ನಗರಪ್ರದೇಶಗಳ 
ಹತ್ತಿರವಿರುವ ಕಾಡುಗಳನ್ನು ರಾಷ್ಟ್ರೀಯ ಉದ್ಯಾನಗಳಾಗಿ ಅಭಿವೃದ್ಧಿಗೊಳಿಸುವುದು 
ಸಾಧ್ಯವಾಗುವುದಿಲ್ಲ. ' ಪ್ರತಿಯೊಂದು ರಾಜ್ಯವೂ ನಗರವಾಸಿಗಳ ಸಮಸ್ಯೆಗಳನ್ನು 


ವಿಹಾರ ಅರಣ್ಯಗಳು 161 


ಮತ್ತು ಅವರಿಗೆ ಬೇಕಾದ ವಿಹಾರ ವಿನೋದಗಳ ಅವಶ್ಯಕತೆಗಳನ್ನು ಚೆನ್ನಾಗಿ ಅಭ್ಯಸಿಸಿ 
ಸ್ಥಳೀಯ ಸ್ಥಿತಿಗತಿಗಳು ಮತ್ತು ದೊರಕುವ ಸೌಲಭ್ಯಗಳ ಮೇಲೆ ಆಧರಿಸಿ ಉದ್ಯಾನ 
ಗಳು, ನಗರಾರಣ್ಮಗಳು, ವಿಹಾರಸ್ಮಳಗಳು ಮತ್ತು ಮರತೋಟಗಳು ಮುಂತಾದವನ್ನು 
ನಿರ್ಮಿಸಬೇಕು... ಈ ಉದ್ಯಾನಗಳು ನಗರವಾಸಿಗಳಿಗೆ ವಿಹಾರ ಸೌಲಭ್ಯ ಮತ್ತು 
ಒಳ್ಳೆಯೆ ಶುದ್ಧ ವಾತಾವರಣವನ್ನು ದೊರಕಿಸಿಕೊಡುವಂತಹವಾಗಿರಬೇಕು. 


ಅರಣ್ಯಗಳ ರಕ್ಷಣೆ: ನಗರದೊಳಗೆ ಅಥವಾ ಅವುಗಳ ಹತ್ತಿರ ಇರುವ ಕಾಡು 
ಗಳನ್ನು ನಗರ ವಿಸ್ತರಣೆಗಾಗಿ ಆಥವಾ ಕೈಗಾರಿಕೆಗಳ ಅಭಿವೃದ್ಧಿಗಾಗಿ ಕಡಿಯದೆ, ಅವು 
ಗಳನ್ನು ರಕ್ಷಿತ ಅಥವಾ ಮೀಸಲು ಅರಣ್ಯಗಳೆಂದು ಸಾರಿ ಕಾನೂನಿನ ರಕ್ಷಣೆ ಒದಗಿಸ 
ಬೇಕು. ನಗರ ಮತ್ತು ಪಟ್ಟಣಗಳ ಹಿನ್ನೆಲೆಯಲ್ಲಿ ಕಲ್ಲು ಬಂಡೆಗಳ ಪ್ರದೇಶಗಳಿದ್ದರೆ ಅವು 
ಗಳನ್ನು ಕಾಪಾಡಬೇಕು. ದೊಡ್ಡ ನಗರ ಮತ್ತು ಪಟ್ಟಣಗಳ ಸುತ್ತ ಅವಶ್ಯವಿದ್ದ ಕಡೆ 
ಗಳೆಲ್ಲೆಲ್ಲ ಹಸಿರು ಮರಗಿಡಗಳ "ಹಸಿರು ಪಟ್ಟೆ'ಯನ್ನು ಬೆಳೆಸಬೇಕು. 


ಯೋಜನೆ : ಅರಣ್ಯ ಉದ್ಯಾನಗಳನ್ನು ಹೆಚ್ಚು ಜನಪ್ಪಿಯಗೊಳಿಸಲು 
ಜಾಗರೂ*ತೆಯಿಂದ ಯೋಜನೆ ತಯಾರಿಸುವುದು, ತಕ್ಕ ಮರಗಿಡಗಳನ್ನು ಆರಿಸುವುದು, 
ಅವುಗಳನ್ನು ಹೊಂದಿಸುವುದು ಮತ್ತು ಸಣ್ಣ ರಸ್ತೆ ಮತ್ತು ದಾರಿಗಳನ್ನು ಮಾಡುವುದು 
ಬಹಳ ಆಗತ್ಯ. ಹೀಗೆ ಅರಣ್ಯ ಉದ್ಯಾನಗಳನ್ನು ಸರಿಯಾಗಿ ಯೋಜಿಸಿ ಬೆಳೆಸಿದರೆ, 
ಅವುಗಳ ಒಳಗಿನ ಮತ್ತು ಹೊರಗಿನ ಸೌಂದರ್ಯ ಹೆಚ್ಚುತ್ತದೆ. ರಾಷ್ಟ್ರೀಯ 
ಉದ್ಯಾನಗಳು ಅಥವಾ ದೊಡ್ಡ ವಿಹಾರಾರಣ್ಯಗಳನ್ನು ನಿರ್ಮಿಸುವ ಮೊದಲು ಬಹಳ 
ಗಮನವಿಟ್ಟು ಯೋಜನೆಗಳನ್ನು ತಯಾರಿಸಬೇಕಾಗುತ್ತದೆ. ಇವುಗಳನ್ನು ಮುಖ್ಯವಾಗಿ 
ಸೌಂದರ್ಯೋಪಾಸನೆಗಾಗಿ ನಿರ್ಮಿಸುವುದರಿಂದ ಇವುಗಳ ಯೋಜನೆಗೆ ಅರಣ್ಯತಜ್ಞರ, 
ತೋಟಗಾರಿಕೆ ತಜ್ಞರ ವಾಸ್ತುಶಿಲ್ಪ ತಜ್ಞರ ಮತ್ತು ಶಿಲ್ಪಶಾಸ್ತ್ರಜ್ಞರ ಒಟ್ಟು ಪ್ರಾವೀ 
ಣ್ಶತೆ ಬೇಕಾಗುತ್ತದೆ. ದೊಡ್ಡ ಕಟ್ಟಡಗಳಂ, ಆಗಲ ರಸ್ತೆಗಳು, ಹೆಸರಿನ ಹಲಗೆಗಳು 
ಮುಂತಾದವುಗಳು ಪ್ರಕ್ಕ ತಿ ಸೌಂದರ್ಯೆವನ್ನು ಕೆಡಿಸುವುದರಿಂದ, ಇವುಗಳನ್ನು ಆದಷ್ಟು 
ಮಟ್ಟಿಗೆ ನಿವಾರಿಸಬೇಕು. ವಿಹಾರಾರಣ್ಯಗಳು ಮತ್ತು ರಾಷ್ಟ್ರೀಯ ಉದ್ಯಾನ 
ಗಳನ್ನು ನಿರ್ಮಿಸುವಾಗ ಅರಣ್ಯಾಧಿಕಾರಿಗಳು ವನ್ಮಪ್ರಾಣಿ ಸಂಸ್ಥೆಯ ಸಲಹೆಯನ್ನು 
ತೆಗೆದುಕೊಳ್ಳಬೇಕು. 


11] 


ಭಾಗ-2 


ಅಮುಖ್ಯ ಅರಣ್ಯ ಪದಾರ್ಥಗಳು 


ಅಧ್ಯಾಯ 25 


ಒಗಜು (ಒಗರು) 


ಕೆಲವು ಗಿಡ, ಮರಗಳ ತೊಗಟೆ, ಹಣ್ಣು, ದಾರು ಮತ್ತು ಎಲೆಗಳಲ್ಲಿ ಒಗಚು 
(ಒಗರು) ಇರುತ್ತದೆ, ಉತ್ಪಾದನೆಯಾಗುವ ಹೆಚ್ಚಿನ ಭಾಗ ಒಗಚನ್ನು ಚರ್ಮ ಹದ 
ಮಾಡುವ ಕೈಗಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಸ್ವಲ್ಪ ಭಾಗವನ್ನು ಪೆಟ್ರೋಲಿ 
ಯಮ್‌ ಉದ್ದಿಮೆಯಲ್ಲಿ, ಬಂಧಕ ಔಷಧಗಳ ತಯಾರಿಕೆಯಲ್ಲಿ ಮತ್ತು ವರ್ಣಸ್ಥಾಪನೆ 
ಯಲ್ಲಿ ಉಪಯೋಗಿಸುತ್ತಾರೆ. 


ಒಗಚನ್ನು ಹೊಂದಿರುವ ವಸ್ತುಗಳು ಹೆಚ್ಚು ಪ್ರಮಾಣದ ಒಗಚನ್ನು ಹೊಂದಿರು 
ವುದರ ಜೊತೆಗೆ ಇತರ ಕೆಲವು ಗುಣಗಳನ್ನು ಮತ್ತು ಕೆಲವು ಅಪೇಕ್ಷಣೀಯ ಪದಾರ್ಥ 
ಗಳನ್ನು ಹೊಂದಿರಬೇಕು. ಅವುಗಳೆಂದರೆ: 1) ಒಗಚಿನ ಬಗೆ 2) ಒಗಚು ಹಾಗೂ 
ಒಗಚೇತರ ಪದಾರ್ಥಗಳ ಪ್ರಮಾಣ 3) ಆಮ್ಲ ಮತ್ತು ಉಪ್ಪಿನ ಮಟ್ಟ 4) ಬುಧಕ 
ಗುಣ 5) ಬಣ್ಣ 6) ಕರಗುವ ಪ್ರಮಾಣ 7) ಹುಳಿಯಾಗುವ ಗುಣ. ವಾಣಿಜ್ಮೋ 
ದೃಮದಲ್ಲಿ ಒಗೆಚಂ ಉಪಯೋಗವಾಗಲು ಗಮನಿಸಬೇಕಾದ ಇನ್ನೊಂದು ಮುಖ್ಯ 
ಅಂಶವೆಂದರೆ ಅದರ ಸುಲಭ ಬೆಲೆ, ಒಗಚಿಗೂ ಒಗಚೇತರ ಪದಾರ್ಥಗಳಿಗೂ ಇರುವ 
ಪ್ರಮಾಣ ಯಾವುದೊಂದು ಒಗಚು ಒದಗಿಸುವ ಮರದ ಮೌಲ್ಯ ನಿರ್ಧಾರದಲ್ಲಿ ಬಹು 
ಮುಖ್ಯವಾಗಿರುತ್ತದೆ. ಸಾಧಾರಣವಾಗಿ ಈ ಪ್ರಮಾಣ 10:1 ರಿಂದ 1: 1 ಇರು 
ತ್ತದೆ. 


ಒಗಚಿನ ವಿವಿಧ ಅಂಶಗಳು: ಭಾರತದಲ್ಲಿ ಉಪಯೋಗದಲ್ಲಿರುವ ಸಸ್ಮಮೂ 
ಲದ ಒಗಚಿನ ಪದಾರ್ಥಗಳಲ್ಲಿ ಕಂಡುಬರುವ ವಿವಿಧ ಅಂಶಗಳನ್ನು ಕೋಷ್ಟಕ 9ರಲ್ಲಿ 
ಕೊಟ್ಟಿದೆ. ಅರಣ್ಯಗಳನ್ನು ಬಿಟ್ಟು ಉಳಿದ ಪ್ರದೇಶಗಳಲ್ಲಿನ ಒಗಚಿನ ಪದಾರ್ಥಗಳನ್ನು 
ಕೊಡುವ ಮರಗಿಡಗಳನ್ನು ಕಡಿದು ಹಾಳುಮಾಡಿದ್ದರಿಂದಾಗಿ ಮತ್ತು ಈ ಮರಗಳನ್ನು 
ಒಗಚಿನ ಪದಾರ್ಥಗಳಿಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಬೆಳೆಸಿದ ಕಾರಣ, ಒಗಜಿನ ಪದಾರ್ಥ 
ಗಳ ವಿಪರೀತ ಕೊರತೆ ಇದೆ. ಇದರಿಂದಾಗಿ ನಮ್ಮ ದೇಶ ಹೊರದೇಶಗಳಿಂದ ಸ್ವಲ್ಪ 
ಪ್ರಮಾಣದೆ ಒಗಚಿನ ತೊಗಟೆಯನ್ನು ಆಮದು ಮಾಡಿಕೊಳ್ಳುತ್ತಿದೆ. 


ತೊಗಟೆಯಿಂದ ಒಗಚು : ತೊಗಟೆಯಲ್ಲಿ ಒಗಚು ಇರುವ ಮರಗಳು ನಮ್ಮ 
ದೇಶದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿವೆ. ಅಂಥ ಕೆಲವು ಮುಖ್ಯ ಮರಗಿಡಗಳನ್ನು ಮಾತ್ರ 
ಇಲ್ಲಿ ವಿವರಿಸಿದೆ. 


166 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ಯ 


ಕೋಪ್ಪಕ 9 


ವಿವಿಧ ಒಗಚಿನ ಮರಗಳಿಂದ ದೊರೆಯುವ ಒಗಚಿನ ಪ್ರಮಾಣ 





ಮರ 


ಅಕೇಶಿಯ ಕೆಟಚು 


ಅಕೇಶಿಯ ಲ್ಯೂಕೊಪ್ಲೊಯ 


ಅಕೇಶಿಯ ಮಾಲ್ಗಸ್ಸಿಮ 
ಅಕೇಶಿಯ ನಿಲೋಟಿಕ 


ಇಂಡಿಕ ಉಪ ಪ್ರಭೇದ 
ಅನೊಗೈಸಸ್‌ ಲ್ಯಾಟಿಫೋಲಿಯ 


ಅನೊಗೈಸಸ್‌ 


ಅನಕಾರ್ಡಿಯಮ್‌ ಆಕ್ಷಿಡೆಂಟೇಲ್‌ 


ಕ್ಕಾಶಿಯ ಅರಿಕ್ಕುಲೇಟ 


ಸೀಸಲ್‌ಪೀನಿಯ ಕೊರಿಯೆರಿಯ 


ಕ್ಯಾಶಿಯ ಥಿಸ್ಟು ಲ 


ಕ್ಕಾಸುರಿನ ಇಕಿ ಸೆಟಿಪೋಲಿಯ 


ಕ್ಷಿ ಲ್ಲೀಸ್ಟಾ €ತಸ್‌ ಹೊಲ್ಲಿನಸ್‌ 


ಸಿರಿಯಾಪ್ಸ್‌ ರಾಕ್ಸ್‌ ಬರ್ಗಿಯಾನ 
ಮತ್ತು 


ಹಿ. ತಾಗಲ್‌ (ಗೊರನ್‌) 
ಎಂಬ್ಲಿಕೆ ಅಫಿಸಿನ್ಯಾಲಿಸ್‌ 


ಹೋಪಿಯ ಪಾರ್ವಿಫ್ಲೊರ 


ಪೆಲ್ಕೂಫೋರಮ್‌ ಫೆರುಜಿನಿಯಮ್‌ 


ಪಿತಕೊಲೊಬಿಯಮ್‌ ಡಲ್ಲಿ 


ಹೋರಿಯ ರೊಜಸ್ಟೆ 
ಟರ್‌ಮಿನೇಲಿಯ ಅರ್ಜುನ 


ಟರ್‌ ಮಿನೇಲಿಯ ಬೆಲ್ಲಿರಿಕ 


ಟಿರ್‌ ಮಿನೇಲಿಯ ಚೆಬುಲ 


ಟರ್‌ ಮಿನೇಲಿಯ ಟೊಮೆಂಟೋಸ 


ಜಿಜಿಫಸ್‌ ಗ್ಲೈಲೊಪೈರಸ್‌ 


ಲ್ಯಾಟಿಫೋಲಿಯ 


ಸಃ > ಕ್‌ Fir 
3 ಆಡ ಕು ಅತೆ 
33 Fhe 3 ವರ್ಗೀಕರಣ 
B43 SOW, 
ಕಚ್‌ 57-59 24.27 12.2 ಕೆಟಚಾಲ್‌ 
ತೊಗಟೆ 17 7 2.4 ಕೆಟಟಾಲ್‌ 
ತೊಗಟೆ 35 10 3.5 ಕೆಟಿಚಾಲ್‌ 
ತೊಗಟೆ 12-18 8-11 1.51.7 ಕೆಟಚಾಲ್‌ 
ಬಲಿತ 16-18 16 1.0 ಪೈರೊ 
ಎಲೆಗಳು ಗಲ್ಲಾಲ್‌ 
ಎಳೆಯ 30-32 ಮಮ ಹಾ ಪೈರೊ 
ಕಾಯಿಗಳು ಗಲ್ಲಾ ಲ್‌ 
ಎಲೆಗಳು 23 18 1.3 ಮ 
ತೊಗಟಿ 18 10 1,8 ಕೆಟಿಚಾಲ್‌ 
ಬಲಿತ 38 26 15 ವೈರೊ 
ಕಾಯಿಗಳು ಗಲ್ಲಾಲ್‌ 
ತೊಗಟೆ 9_12 13 0.9 ಕೆಟಚಾಲ್‌' 
ತೊಗಟೆ 7.18 -- ಏಷ್ಯ ಕೆಟಚಾಲ್‌ 
ತೊಗಟೆ 25 10 2.5 ಕೆಟಚಾಲ್‌ 
ತೊಗಟೆ 20-30 9 3.2 ಕೆಟಚಾಲ್‌ 
ಸೆಳೆ 21-24 18-17 1.7 ಈ 
ಗೊಂಬಿನ 
ತೊಗಟೆ 
ತೊಗಟೆ 21.0 5-15 4&0 ಕೆಟಚಾಲ್‌ 
ಬಲಿತ 20.3 9-3 2.2 ಸು 
ತೊಗಟೆ 
ತೊಗೆಟೆ 33.9 9-4 3.6 ಮಾ 
ತೊಗಟೆ. 7,9 8 1.0 ಕೆಟಚಾಲ್‌ 
ತೊಗಟೆ 23 12 2.0 ಕೆಟಚಾಲ್‌ ಮತ್ತು 
ಪೈರೊಗಲ್ಲಾಲ್‌ 
ಮಿಶ್ರಣ 
ಬೀಜ 12 24 0,5 ಪೈರೊ 
ಗಲ್ಲಾಲ್‌ 
ಬೀಜ 33 13 2.5 ಪ್ಮೆರೊ 
ಗಲ್ಲಾಲ್‌ 
ತೊಗಟೆ 15 7 2.1 — 
ಹಣ್ಣು 16-23 16-24 1.0 ಕೆಟಚಾಲ್‌ 





ಸರಿಯಾಗಿ ಸಂಗ್ರಹಿಸಿದರೆ ಶೇಕಡಾ 40ರಷ್ಟು ಒಗಚು ದೊರಕುತ್ತದೆ. 


ಒಗಚು 167 


1. ಬಾಬುಬ್‌ (ಜಾಲಿ) ಅಕೇಸಿಯ ನೀಲೋಟಿಕ (1) : ಇದು ಉತ್ತರ ಭಾರತ 
ದಲ್ಲಿ ಒಗಚನ್ನು ಉತ್ಪಾದಿಸುವ ಬಹುಮುಖ್ಯವಾದ ಮರ. ದೇಶದಲ್ಲೆಲ್ಲ ಕಂಡುಬರುವ 
ಈ ಮರ ಸಾಮಾನ್ಯವಾಗಿ ಬರಡು ಭೂಮಿಗಳಲ್ಲಿ, ಜಮಾನುಗಳ ಬದುಗಳಲ್ಲಿ ಮತ್ತೂ 
ಕೆಲವು ಆರಣ್ಯ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ 
ಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಯುವ ಈ ಮರವನ್ನು ಬಹಿರಂಗವಾಗಿ ಹರಾಜು 
ಮಾಡುತ್ತಾರೆ. ಕೊಂಡುಕೊಂಡವರು ಮರದ ತೊಗಟೆಯನ್ನು ಬಿಡಿಸಿ ತೆಗೆದು, 
ಒಣಗಿಸಿ ಒಗತು ಉತ್ಪಾದನಾ ಕೇಂದ್ರಗಳಿಗೆ ಸರಬರಾಜು ಮಾಡುತ್ತಾರೆ. ಉಳಿದ 
ಮರದ ಭಾಗವನ್ನು ಸಣ್ಣ ದಿಮ್ಮಿಯಾಗಿ ಆಥವಾ ಸೌದೆಗಾಗಿ ಉಪಯೋಗಿಸುತ್ತಾರೆ. 


ಮರದ ರೆಂಬೆಯ ತೊಗಟೆಯಲ್ಲಿ ಶೇಕಡಾ 7ರಿಂದ 12ರಷ್ಟು ಒಗಚಿರುತ್ತದೆ. 
ಅದೇ ಬಲಿತಕಾಂಡದ ತೊಗಟೆಯಲ್ಲಿ ಶೇಕಡಾ 20ರಷ್ಟು ಒಗಚಿರುತ್ತದೆ. ಆದರೆ 
ಕಾಂಡದಿಂದ ದೊರೆಯುವ ಒಗಚು ದಟ್ಟ ಬಣ್ಣದಿಂದ ಕೂಡಿರುತ್ತದೆ. ಯಾವುದೊಂದು 
ಮರವು ಹೆಚ್ಚು ಪ್ರಮಾಣದ ಒಗಚೇತರ ಪದಾರ್ಥ ಮತ್ತು ದಟ್ಟ ಬಣ್ಣವನ್ನು ಹೊಂದಿ 
ರುವುದು ಒಗಚನ್ನು ಕೂಡುವ ದೃಷ್ಠಿ ಯಿಂದ ಆಷ್ಟು ಮಹತ್ವದ್ದಾಗಲಾರದು. 


ಕಾನ್ಪುರ ಈ ಮರದ ತೊಗಟೆಯನ್ನು ಉತ್ಪಾದಿಸುವ ಮುಖ್ಯ ಕೇಂದ್ರವಾಗಿದೆ. 
ಇತ್ತೀಚೆಗೆ ಈ ಮರದ ತೊಗಟೆಯ ಕೊರತೆಯಿಂದಾಗಿ ಮತ್ತು ಸಾಗಣೆಯ ತೊಂದರೆ 
ಯಿಂದಾಗಿ ಉತ್ತರ ಭಾರತದ ಒಗಚು ಉತ್ಪಾದನಾ ಕೇಂದ್ರಗಳು ಈ ಮರದ ಬದಲಾಗಿ 
ವ್ಯಾಟಲ್‌ ಜಾತಿಯ ಮರದ ತೊಗಟೆಯನ್ನು ಉಪಯೋಗಿಸಲು ಪ್ರಾರಂಭಿಸಿವೆ. 


ಕರಿಜಾತಿಯ ಬಾಬುಲ್‌ ಮರದೆ ತೊಗಟೆ ಭಾರ ಚರ್ಮವನ್ನು ಹದಮಾಡಲು 
ಒಳ್ಳೆಯದು ; ಆದರೆ, ಇದು ಮರಿಗಳ ಚರ್ಮ ಮತ್ತು ಅರ್ಧ ಹದಮಾಡಿದ ಚರ್ಮ 
ಗಳನ್ನು ಹದಮಾಡಲು ಅಷ್ಟೇನೂ ಯೋಗ್ಯವಲ್ಲ, 


2. ತಂಗಡಿ ಕ್ಕಾಸಿಯ ಅರಿಕ್ಕುಲೇಟ (1.): ಇದರ ತೊಗಟೆಯನ್ನು "ಆವಾರಮ್‌' 
ತೊಗಟೆ ಎಂದು ಕರೆಯುತ್ತಾರೆ. ತಂಗಡಿ ಗಿಡ ಸಣ್ಣ ಪೊದೆಯಾಗಿ ರಾಜಾಸ್ಥಾನ, 
ಗುಜರಾತ್‌, ಮಹಾರಾಷ್ಟ್ರ, ಡೆಕ್ಕನ್‌ ಪ್ರಸ್ಥಭೂಮಿ ಮತ್ತು ದಕ್ಷಿಣ ಭಾರತದ ಕರಿ 
ಮಣ್ಣು, ಕಲ್ಲು ಗುಡ್ಡಪ್ರದೇಶಗಳ್ಳು, ಕುರುಚಲು ಕಾಡು, ಬಯಲು ಭೂಮಿ ಮತ್ತು 
ಕ್ಷೀಣಿಸಿದ ಅರಣ್ಯಗಳಲ್ಲಿ ಬೆಳೆಯುತ್ತದೆ. 


ತಂಗಡಿ ಚೆನ್ನಾಗಿ ಕಚ್ಚೆಗರು ತಳ್ಳುವ ಗಿಡ, ಪ್ರತಿವರ್ಷವೂ ತೊಗಟೆಗಾಗಿ ರೆಂಬೆ 
ಗಳನ್ನು ಕಡಿದೆ ನಂತರ ಬುಡದಿಂದ ಹೊಸ ರೆಂಬೆಗಳು ಹುಟ್ಟಿಕೊಳ್ಳುತ್ತವೆ. ಕಡಿದ 
ರೆ:ಬೆಗಳಿಂದ ತೊಗಟೆಯನ್ನು ತರಿದು ಒಣಗಿಸುತ್ತಾರೆ. ತೊಗಟೆಯಲ್ಲಿ ಶೇಕಡಾ 15 
ರಿಂದ 19.1ರಷ್ಟು ಒಗಚಿರುತ್ತದೆಂದು ಪ್ರಾಯೋಗಿಕ ಸಂಶ್ಲೇಷಣೆಯಿಂದ ವ್ಯಕ್ತಪಟ್ಟಿದೆ; 


168 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಆದರೆ, ಒಗಚು ಉತ್ಪಾದನೆ ಕೇಂದ್ರಗಳಿಗೆ ಸರಬರಾಜಾಗುವ ತೊಗಟೆಯಲ್ಲಿ ಸಾಧಾರಣ 
ವಾಗಿ ಸರಾಸರಿ ಶೇಕಡಾ 18 ಭಾಗ ಓಗಚಂ ಮತ್ತು 10 ಭಾಗ ಕರಗುವ ಒಗಖೇತರ 
ಪದಾರ್ಥಗಳು ಇರುತ್ತವೆ. ಎಳೆಯ ಗಿಡಗಳ ತೊಗಟೆಯಲ್ಲಿ ಶೇಕಡಾ 12ರಷ್ಟು ಒಗ 
ಚಿರುತ್ತದೆ. ಅದೇ ಬಲಿತ ಗಿಡಗಳ ತೊಗಟೆ ಶೇಕಡಾ 23ರಷ್ಟು ಒಗಚನ್ನು ಹೊಂದಿರು 
ತ್ತದೆ. 


3. ವ್ಯಾಟಲ್‌ (ಅಕೇಸಿಯ ಮಾಲ್ಲಿಫಿಮ) ; ಇದರ ತೊಗಟೆ ಆಮದು ಮಾಡಿ 
ಕೊಳ್ಳುವ ಸೆಸ್ಕಮೂಲದ ಒಗಚಿನ ವಸ್ತುಗಳಲ್ಲೆಲ್ಲ ಬಹುಮುಖ್ಯವಾದದ್ದು. ವ್ಯಾಟಲ್‌ 
ಮರವನ್ನು ತಮಿಳುನಾಡಿನ ನೀಲಗಿರಿ ಮತ್ತು ಪಲ್ಹನ ಬೆಟ್ಟಗಳಲ್ಲಿ ಬೆಳೆಯುತ್ತಿದ್ದರೂ 
ಸಹ ಚರ್ಮ ಹದಮಾಡುವ ಉದ್ದಿಮೆಗೆ ಸಾಕಾಗುವಷ್ಟು ತೊಗಟೆಯನ್ನು ಪೂರೈಸಲಾ 
ಗುತ್ತಿಲ್ಲ. 1965ನೇ ವರ್ಷದ ಹೊತ್ತಿಗೆ ತವಿಂಳುನಾಡಿನಲ್ಲಿ 18,800 ಹೆಕ್ಟೇರು 
ವ್ಯಾಟಲ್‌ ತೋಪುಗಳಿದ್ದವು. ಇಷ್ಟಾದರೂ ಸಹ ವ್ಯಾಟಲ್‌ ತೊಗಟೆಯ ಆಮದು 
ಕ್ರಮೇಣ ಹೆಚ್ಚುತ್ತಿದೆ. 1969-70ರಲ್ಲಿ ಸುಮಾರು 7.30 ಲಕ್ಷ ರೂಪಾಯಿ 
ಬೆಲೆಯ 926 ಟನ್ನು ವ್ಯಾಟಲ್‌ ತೊಗಟೆಯನ್ನು ಆಮದು ಮಾಡಿಕೊಳ್ಳಲಾಯಿತು. 
1973.74ರಲ್ಲಿ 13.63 ಲಕ್ಷ ರೂಪಾಯಿ ಬೆಲೆಬಾಳುವ 1472 ಟನ್ನುಗಳಷ್ಟು 
ತೊಗಟೆಯನ್ನು ಆಮದು ಮಾಡಿಕೊಳ್ಳಲಾಯಿತು. 1969-70ರಲ್ಲಿ ಅಮದು 
ಮಾಡಿಕೊಳ್ಳಲಾದ ವ್ಯಾಟಲ್‌ ತೊಗಟೆಯ ಒಗಚಿನ ಪ್ರಮಾಣ ಸುಮಾರು 14,610 
ಟನ್ನುಗಳಷ್ಟಿದ್ದು ಇದರ ಬೆಲೆ 2.35 ಕೋಟೆ ರೂಪಾಯಿಗಳಾಗಿತ್ತು. 1973-74ರಲ್ಲಿ 
ನಮ್ಮ ದೇಶ 3.14 ಕೋಟಿ ರೂಪಾಯಿ ಬೆಲೆಯ 13,380 ಟನ್ನುಗಳಷ್ಟು ಒಗಚನ್ನು 
ಆಮದು ಮಾಡಿಕೊಂಡಿತು. 


ತಂಗಡಿ ಮತ್ತು ಕಕ್ಕೆ ಮರದ ತೊಗಟೆಯ ಬದಲಾಗಿ ವ್ಯಾಟಲ್‌ ತೊಗಟೆ 
ಹೆಚ್ಚು ಹೆಚ್ಚಾಗಿ ಬಳಕೆಯಲ್ಲಿ ಬರುತ್ತಿದೆ. ಬಂಧಕ ಗುಣವಿರುವ ಇದರ ಒಗಚು 
ಚರ್ಮದೊಳಗೆ ಚೆನ್ನಾಗಿ ತೂರಿಕೊಳ್ಳಬಲ್ಲದು. ಆಮ್ಲವನ್ನು ಉತ್ಪಾದಿಸುವ ಮಿರೊ 
ಬಲಾನ್‌ನಂಥ ಒಗಚಿನ ವಸ್ತುಗಳೊಸನೆ ಚೆನ್ನಾಗಿ ಒಂದುಗೂಡಿ ಸೊಗಸಾದ ಬಿಸ್ಕತ್‌ 
ಬಣ್ಣದ ಚರ್ಮವನ್ನು ಉತ್ಪಾದಿಸುತ್ತದೆ. ಒಗಚಿನಿಂದ ಚರ್ಮಕ್ಕೆ ನಸುಗೆಂಪು ಬಣ್ಣ 
ಬರುತ್ತದೆ. ಈ ಬಣ್ಣ ಬೆಳಕಿಗೊಡ್ಡಿದಾಗ ಗಾಢವಾಗುತ್ತದೆ. 


4, ಸಾಲ್‌ (ಸೋರಿಯಾ ರೊಬಸ್ಟ ೧೩. ೫. ): ಈ ಮರವನ್ನು ದಿಮ್ಮಿಗಾಗಿ 
ಕಡಿದಾಗ ತೊಗಟೆ ದೊರೆಯುತ್ತದೆ. ಸಾಲ್‌ ಮರ ಹಿಮಾಲಯದ ದಕ್ಷಿಣಕ್ಕೆ ಉತ್ತರ 
ಭಾರತದ ಅನೇಕ ಕಡೆಗಳಲ್ಲಿ ಬೆಳೆಯುತ್ತದೆ. ಶೇಕಡಾ 3ರಿಂದ 9ರಷ್ಟು ಒಗಚಿರುವ 
ಇದರ ತೊಗಟೆಯನ್ನು ಸ್ಥಳೀಯವಾಗಿ ಚರ್ಮ ಹದಮಾಡಲು ಉಪಯೋಗಿಸಂತ್ತಾರೆ. 
ಇದರ ತೊಗಟೆಯಿಂದ ಬಹಳ ಗಡುಸಾದ ಕೆಂಪುಬಣ್ಣದ ಚರ್ಮ ಉತ್ಪತ್ತಿಯಾಗುತ್ತದೆ. 


ಒಗಚು 169 


5. ಕೊನ್ನೆ (ಕಕ್ಕೆ) (ಕಂಸ್ತಿಯ ಫಿಸ್ತುಲ 1.) ; ಇದು ನಮ್ಮ ದೇಶದ ಉಷ್ಣವಲಯದ 
ಹವಾಗುಣದಲ್ಲಿ ಬೆಳೆಯುತ್ತದೆ. ಇದರ ತೊಗಟೆಯಲ್ಲಿ ಶೇಕಡಾ 10 ರಿಂದ 12 ಭಾಗ 
ಒಗೆಚು ಮತ್ತು 12ರಿಂದ 14 ಭಾಗ ಒಗಚೇತರ ಪದಾರ್ಥಗಳಿರುತ್ತವೆ. ತಮಿಳು 
ನಾಡಿನ ಚರ್ಮ ಶಾಲೆಗಳಲ್ಲಿ ಇದು ಬಹಂ ಮೆಚ್ಚಿನ ತೊಗಟೆ ; ಆದರೆ, ಇದನ್ನು ಒಂಟಿ 
ಯಾಗಿ ಉಪಯೋಗಿಸದೇ ಆವಾರಮ್‌ ತೊಗಟೆಯ ಜೊತೆ ಸೇರಿಸಿ ಉಪಯೋಗಿಸ 
ತ್ತಾರೆ ಹಾಗೂ ಕೆಲವು ವೇಳೆ ಆವಾರಮ್‌ ತೊಗಟೆಯ ಬದಲು ಉಪಯೋಗಿಸುತ್ತಾರೆ, 
ಇದರ ತೊಗಟೆಯಿಂದ ನಯವಾದ ಆದರೆ ಆವಾರಮ್‌ ತೊಗಟೆಯಿಂದ ಉತ್ಪತ್ತಿಯಾದ 
ಚರ್ಮಕ್ಕಿಂತ ಸ್ವಲ್ಪ ಕೆಳದರ್ಸೆಯ ಚರ್ಮ ಉತ್ಪತ್ತಿಯಾಗುತ್ತದೆ. 


6. ತೊರೆಮತ್ತಿ (ಟರ್‌ಮಿನೇಲಿಯ ಅರ್ಜುನ (D೦) ೫ ಹಿ ಹಿ.) : ಇದಂದಕ್ಷಿಣ 
ಭಾರತದಲ್ಲಿ ನದಿ ಮತ್ತು ತೊರೆಗಳ ದಂಡೆಗಳಲ್ಲಿ ಬೆಳೆಯುತ್ತದೆ. ಇದರ ಒಣ ತೊಗಟೆ 
ಯಲ್ಲಿ ಶೇಕಡಾ 20ರಿಂದ 24 ಭಾಗ ಒಗಚಿರುತ್ತದೆ. 1915ನೆ ವರ್ಷದವರೆವಿಗೂ 
ಈ ಮರದ ತೊಗಟೆಯನ್ನು ಸ್ಥಳೀಯವಾಗಿ ಉಪಯೋಗಿಸುತ್ತಿದ್ದರು. ಆ ನಂತರದ 
ವರ್ಷಗಳಲ್ಲಿ ಇದನ್ನು ದೊಡ್ಡ ದೊಡ್ಡ ಚರ್ಮಶಾಲೆಗಳಲ್ಲಿ ಉಪಯೋಗಿಸಲು ತೊಡಗಿ 
ದೆರು. ಇದರ ತೊಗಟೆಯಿಂದ ಉತ್ತಮ ಮೇಲುಚರ್ಮ ಮತ್ತು ಹೆಚ್ಚು ಕೆಂಪು 
ಛಾಯೆ ಇಲ್ಲದ, ತಿಳಿಕಂದು ಬಣ್ಣದ, ಶ್ರೇಷ್ಠವಾದ, ಅಟ್ಟೆ ಚರ್ಮ ಉತ್ಪತ್ತಿಯಾಗು 
ತ್ತದೆ. 


7. ಸಿರಿಯಾಪ್ಸ ರಾಕ್ಷಬರ್ಗಿಯಾನ (೯70೦) : ಇದು ಭಾರತದ ಸಮುದ್ರತೀರ 
ಗಳಲ್ಲಿ ಮತ್ತು ಅಂಡಮಾನ್‌ ದ್ವೀಪಸ್ತೋಮಗಳಲ್ಲಿ ಬೆಳೆಯುವ ನಿತ್ಯಹಸುರು 
ಮ್ಯಾಂಗ್ರೋವ್‌ ಮರ, ಶೇಕಡಾ 20ರಿಂದ 30 ಭಾಗ ಒಗಚನ್ನು ಹೊಂದಿರುವ ಈ 
ಮರದ ತೊಗಟೆ ಬಹಳ ಬೆಲೆಯುಳ್ಳದ್ದು. ಇದರ ಎಲೆಗಳಲ್ಲಿ ಶೇಕಡಾ 9 ರಿಂದ 15 
ಭಾಗ ಒಗಚಿರುತ್ತದೆ. ಇದರಿಂದ ಹದಮಾಡಿದ ಚರ್ಮಕ್ಕೆ ಕೆಂಪುಬಣ್ಣ ಬರುವುದರಿಂದ 
ಇದರೆ ತೊಗಟೆಯನ್ನು ಗೊತ್ತಾದ ಪ್ರಮಾಣದಲ್ಲಿ ಮಿರೊಬಲಾನ್‌ ಅಥವಾ ಬಾಬುಲ್‌ 
ತೊಗಟೆಯ ಜೊತೆ ಸೇರಿಸಿ ಉಪಮೋಗಿಸಿ ಅಥವಾ ಚೆಲುವೆ ಮಾಡಿ ಈ ತೊಂದರೆ 
ಯನ್ನು ನಿವಾರಿಸಬಹುದು. ಇದರ ತೊಗಟೆ ಒಗಚನ್ನು ತಯಾರಿಸಲು ಉತ್ತಮವಾಗಿ 
ದ್ವರೂ ಎಲೆ ಮತ್ತು ತೊಗಟೆಯ ವಿಂಶ್ರಣವನ್ನು ಉಪಯೋಗಿಸಿ ಬರೀ ತೊಗಟೆಯ 
ಒಗಚಿನಿಂದ ಉತ್ಪಾದಿಸಿದ ಚರ್ಮಕ್ಕಿಂತ ಉತ್ತಮವಾದ, ತಿಳಿಬಣ್ಣದ, ಚರ್ಮವನ್ನು 
ತಯಾರಿಸಬಹುದು. 


8. ಸಿರಿಯಾಪ್ಸ ತಾಗಲ್‌: ಇದೂ ಸಹ ಭಾರತದ ತೀರ ಪ್ರದೇಶಗಳಲ್ಲಿ ಬೆಳೆ 
ಯುವ ಸಣ್ಣ ನಿತ್ಯಹಸುರು ಮರ. ಇದರ ಕಾಂಡದ ತೊಗಟೆ ಒಳ್ಳೆಯ ಒಗಚಿನ 
ಪದಾರ್ಥವಾಗಿದೆ. ಎಲೆಗಳನ್ನು ನೇರವಾಗಿ ಚರ್ಮ ಹದ ಮಾಡಲು ಉಪಯೋಗಿಸು 


170 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ತ್ತಾರೆ, ಎಲೆಗಳ ಒಗಚಿನಿಂದ ನಸುಗೆಂಪು ಬಣ್ಣದ, ಮೃದು ಮೆತ್ತು ಒಡಕಿಲ್ಲದ ಬಲ 
ವಾದ ಚರ್ಮ ಉತ್ಪತ್ತಿಯಾಗುತ್ತದೆ. 

9. ಕಂಡಲೆ (ಉಪ್ಪುಕಾಂಡ್ಲೆ) (ರೈಜೊಫೊರಾ ಮ್ಯುರೊನೇಟ 1amk) : ಇದೂ ಸಹ 
ಮ್ಯಾಂಗ್ರೊವ್‌ ಮರ. ತೊಗಟೆಯಲ್ಲಿ ಹೆಚ್ಚಿನ ಪ್ರಮಾಣದ ಒಗಚಿರುತ್ತದೆ. 


ಮ್ಯಾಂಗ್ರೊವ್‌ ಮರದ ತೊಗಟೆಯ ಒಗಚನ್ನು "ಕಚ್‌' ಎಂದು ಕರೆಯುತ್ತಾರೆ. 
ಈ ಒಗಚು ಸ್ಥಳೀಯವಾಗಿ ಮಾತ್ರ ಉಪಯೋಗದಲ್ಲಿದೆ. 
ಹಣ್ಣಿನ ಒಗಚು: ತೊಗಟೆ ಮತ್ತೂ ಎಲೆಗಳಲ್ಲದೆ ಕೆಲವೊಂದು ಮರಜಾತಿ 
ಗಳ ಹಣ್ಣುಗಳಲ್ಲಿಯೂ ಒಗಚಿರುತ್ತದೆ. ಈ ಒಗೆಚನ್ನೂ ಸಹ ಚರ್ಮ ಹದಮಾಡಲು 
ಉಪಯೋಗಿಸುತ್ತಾರೆ. ಈ ಗಿಡೆಗಳ ವಿವರ ಕೆಳಗಿನಂತಿದೆ : 
1. ಮಿರೊಬಲಾನ್‌ ಒದಗಿಸುವ ಮರಗಳು: ವಾಣಿಜ್ಯೋದ್ಯಮದಲ್ಲಿ ಮೂರು 
ಬಗೆಯ ಮಿರೊಬಲಾನ್‌ಗಳನ್ನು ಗುರುತಿಸಲಾಗಿದೆ. ಅವು ಹೀಗಿವೆ: 


(1) ಟರ್‌ಮಿನೇಲಿಯ ಮರದಿಂದ ಸಿಗುವ ಚೆಟುಲಿಕ್‌ ಮಿರೊಬಲಾನ್‌, (2) 
ಟರ್‌ಮಿನೇಲಿಯ ಬೆಲ್ಲೆರಿಕ ಮರದ ಬೆಲ್ಲಿರಿಕ್‌ ಮಿರೊಬಲಾನ್‌, (3) ಎಂಬ್ಲಿಕ ಅಫಿಸಿ 
ನ್ಮಾಲಿಸ್‌ ಮರದ ಎಂಬ್ಲಿಕ್‌ ಮಿರೊಬಶಾನ್‌. 


ಟರೇ್‌ಮಿನೇಲಿಯ ಚೆಬುಲ ಮರದ ಹಣ್ಣಿನ ಮಿರೊಬಲಾನ್‌ ಅತ್ಯುತ್ತಮ 
ವಾದದ್ದು . ದೇಶದ ಬಹಂಭಾಗದಲ್ಲಿ ಬೆಳೆಯುವ ಈ ಮರ, ಕಾಡುಗಳಲ್ಲಿಯೂ, ಇತರೆಡೆ 
ಗಳಲ್ಲಿಯೂ ಬೆಳೆಯುತ್ತದೆ. ಈ ಮಂಖ್ಯವಾದೆ ಮಿರೊಬಲಾನ್‌ ಒದಗಿಸುವ ಹಣ್ಣನ್ನು 
ಹೆಚ್ಚು ಪ್ರಮಾಣದಲ್ಲಿ ಅಮುಖ್ಯ ಅರಣ್ಯ ಪದಾರ್ಥವಾಗಿ ಸಂಗ್ರಹಿಸುತ್ತಾರೆ. ಹೆಚ್ಚು 
ಭಾಗವನ್ನು ದೇಶದಲ್ಲೇ ಉಪಯೋಗಿಸಿ ಉಳಿದ ಭಾಗವನ್ನು ರಫ್ತು ಮಾಡುತ್ತಾರೆ. 


ಮಿರೊಬಲಾನನ್ನು ಮೂರು ರೂಪದಲ್ಲಿ ರಫ್ತು ಮಾಡುತ್ತಾರೆ : 1) ಪೂರ್ತಿ 
ಹಣ್ಣು 2) ಜಜ್ಜಿದ ಹಣ್ಣು ಮತ್ತು 3) ಮಿರೊಬಲಾನ್‌ ಕಷಾಯ. ನಮ್ಮ ದೇಶ 
ದಲ್ಲಿ ಮಿರೊಬಲಾನ್‌ನ ವಾರ್ಷಿಕ ಉತ್ಪತ್ತಿ ಒಂದು ಲಕ್ಷ ಟನ್ನುಗಳಷ್ಟಿದೆ. ಇದರಲ್ಲಿ 
ಸುಮಾರು 20,000 ಟನ್‌ಗಳಷ್ಟನ್ನು ಹೊರ ದೇಶಗಳಿಗೆ ರಫ್ತ ಮಾಡಲಾಗುತ್ತದೆ. 

ಒಳ್ಳೆ ಮಾದರಿಯ ಮಿರೊಬಲಾನ್‌ನಲ್ಲಿ ಸುಮಾರು ಸರಾಸರಿ ಶೇಕಡಾ 32 ಭಾಗ 
ಒಗಚಿರುತ್ತದೆ. ಕೆಳದರ್ಜೆಯ ಮಿರೊಬಲಾನ್‌ನಲ್ಲಿ ಶೇಕಡಾ 12 ಭಾಗ ಒಗಚಿರುತ್ತದೆ. 
ಅತ್ಯುತ್ತಮವಾದ ಮಿರೊಬಲಾನ್‌ನಲ್ಲಿ ಶೇಕಡಾ 49 ಭಾಗದವರೆಗೂ ಒಗಚಿರುತ್ತದೆ. 


ಮಿರೊಬಲಾನ್‌ನ ಒಗಚಿಗೆ ಒಳೆ ಕೈಯ ಬಂಧಕ ಗುಣವಿಲ್ಲದಿರುವುದರಿಂದ ಮತ್ತು 
ಇದು ಚರ್ಮದೊಳಗೆ ನಿಧಾಸವಾಗಿ ತೂರುವುದರಿಂದ ಈ ಒಗಚಿನಿಂದ ತಯಾರಿಸಿದ 
ಚರ್ಮ ಮೃದು ಮತ್ತು ಸ್ಪಂಜಿನಂತಿರುತ್ತದೆ. ಇದರಿಂದಾಗಿ ಹದಮಾಡಿದ ಚರ್ಮ 
ಹೆಚ್ಚು ಬಾಳಿಕೆ ಬರುವುದಿಲ್ಲ. ಆದ್ದರಿಂದ ಮಿರೊಬಲಾನ್‌ನ ಒಗಚನ್ನು ಚರ್ಮ 
ದೊಳಗೆ ಬೇಗನೆ ತೂರುವ ಮತ್ತು ಬಂಧಕ ಗುಣವಿರುವ ಒಗಚುಗಳೊಡನೆ ಸೇರಿಸಿ ಉಪ 


111 


ಒಗೆಚು 





ಸಾಕಾ ಅ ಾ ಇಅಔಾಲಾ ಘರ ಘಘೂಘ)ೌರ್ಗಘಥ ಘಾ ಪಾಘಾಘಘ:ಗ/ಗಾಕ್ವಾರ್ಣ್ವಾಣಗಗಣಗಾಗಗಾಗಸಾಗಸಾಗಗರಾಗಗ)ಾಗಾಹಾರಾಕಾಕಾಣಾ 








018"166"82 ೫£"€( €06"22"61 6$6"(91'€2.. ಊಟಯಲಾಾ Tec cau sen spun TL 
£26860" 1€1%1£"9 1£5"696"£ ೬(6"01' cutee sen Lan 
£09°46 966 ‘£9 ೪96"91£ ೪18"%1 Aue KHUN ೧೯೬ 
02£'100'£ 8160609 LG TS0°E ೫1'610"/ wep ne 
(88"%5 62 0£8'ಔ॥"(2 ೭£"868"61 2860081 en ಗಿ 3ಓಿಲುಣ Tem ೧ಂೀಜ॥ SOHN 
60L°10L°1 29816 €9೯:ಡ8"1 205"89( CAUSES ೯1% ಉಂ (3೦೦% 
10061 ೫19"6€6"1 ₹62"682"1 ೪್ತ6"11€"1 (ಯಾ SOHN ೧೩೬ 
೭80%£9"12 ೫೦೯ 1092 ₹€೯("0£('2] 906 "£6"61 ಉಲಾಾ ಗಿಂದ 
(en) (ಬ 6) (ep) (೦% `6) 
en ಲಗ ern ಬಲ HE 
೪9-961 ₹9-2961 





೧ಣ Ces ಬರ ausdeop gun ಬೀಜ 


01 ae 


172 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಯೋಗಿಸುತ್ತಾರೆ. ನಮ್ಮ ದೇಶದಲ್ಲಿ ಮಿರೊಬಲಾನ್‌ಅನ್ನು ಆವಾರಮ್‌ ಬಾಬುಲ್‌ 
ಅಥವಾ ಮ್ಯಾಂಗ್ರೊವ್‌ ತೊಗಟೆಗಳೊಡನೆ ಸೇರಿಸಿ ಉಪಯೋಗಿಸುತ್ತಾರೆ. 

ಮಿರೊಬಲಾನ್‌ಗಳನ್ನು ಬರೆಯುವ ವಂಸಿ ತಯಾರಿಕೆಯಲ್ಲಿ, ಹತ್ತಿಗೆ ಬಣ್ಣ ಹಿಡಿ 
ಸುವ ಪದಾರ್ಥವಾಗಿ ಉಪಯೋಗಿಸುತ್ತಾರೆ. 

2. ನಲ್ಲಿಕಾಯಿ (ಎಂಬ್ಲಿಕ ಅಫಿಸಿನ್ಯಾಲಿಸ್‌ ೧೩೮೧) : ಈ ಮರ ದೇಶದ ಅನೇಕ 
ಒಣ ಉದುರೆಲೆ ಅರಣ್ಯಗಳಲ್ಲಿ ಬೆಳೆಯುತ್ತದೆ. ಈ ಮರದ ಹಣ್ಣು, ಎಲೆ ಮತ್ತು 
ತೊಗಟೆಯಲ್ಲಿ ಒಗಚು ಸಮೃದ್ಧವಾಗಿರುತ್ತದೆ. ಹಣ್ಣುಗಳಲ್ಲಿ ಶೇಕಡಾ 28 ಭಾಗ, 
ಸೆಳೆಗೊಂಬುಗಳ ತೊಗಟೆಯಲ್ಲಿ ಶೇಕಡಾ 21 ಭಾಗ, ಕಾಂಡದ ತೊಗಟೆಯಲ್ಲಿ ಶೇಕಡಾ 
8ರಿಂದ 9 ಭಾಗ ಮತ್ತು ಎಲೆಗಳಲ್ಲಿ ಶೇಕಡಾ 22 ಭಾಗ ಒಗಚಿರುತ್ತದೆ. ಸಾಮಾನ್ಯ 
ವಾಗಿ ಇದರ ಎಳೆ ಕಾಯಿಗಳನ್ನು ಇತರ ಮಿರೊಬಲಾನ್‌ಗಳ ಜೊತೆ ಸೇರಿಸಿ ಉಪಯೋ 
ಗಿಸುತ್ತಾರೆ. 


ಬಲಿತ ಕಾಯಿಗಳ ಒಗಚು 


ಅಕೇಶಿಯಾ ನಿಲೋಟಿಕ ಇಂಡಿಕಾ ಉಪ ಪ್ರಭೇದ (ಬಾಬುಲ್‌) ಮತ್ತು ಸೀಸಲ್‌ 
ಪೀನಿಯ ಕೊರಿಯೇರಿಯ (ದಿವಿ ದಿವಿ) ಮರಗಳ ಬಲಿತ ಕಾಯಿಗಳು ಒಗಚನ್ನು 
ಹೊಂದಿರುವ ಇತರ ಮುಖ್ಯ ವಸ್ತುಗಳು. 


ಎಲೆ ಒಗಚು: ವ್ಯಾಪಾರ ದೃಷ್ಟಿಯಿಂದ ಎಲೆಯ ಒಗಚು ಅಷ್ಟು ಮುಖ್ಯ 
ವಾದುದಲ್ಲ. ಸಾಮಾನ್ಯವಾಗಿ ಇವುಗಳನ್ನು ಸ್ಥಳೀಯ ಚರ್ಮಶಾಲೆಗಳಲ್ಲಿ ಉಪಯೋ 
ಗಿಸಂತ್ತಾರೆ. ಇಂಥ ಕೆಲವು ಮರಗಳ ವಿವರ ಕೆಳಗಿನಂತಿದೆ. 

1. ದಿಂಡಲು (ಅನೊಗೈೈಸಸ್‌ ಲ್ಮಾಫೋಲಿಯ (Roxb) Wall): ಮರದ ಬಲಿತ 
ಎಲೆಗಳಲ್ಲಿ ಶೇಕಡಾ 32.5ರಷ್ಟು ಒಗಚು ಮತ್ತು ಶೇಕಡಾ 10.5ರಷ್ಟು ಓಗಚೇತರ 
ಪದಾರ್ಥಗಳಿರುತ್ತಬಿ. ಆದರೆ ಒಣಗಿದ ಕೆಂಪು ಚಿಗುರೆಲೆಗಳಲ್ಲಿ ಶೇಕಡಾ 55ರಷ್ಟು 
ಒಗಚಿರುತ್ತದೆ. ಎಲೆಗಳ ಒಗಚಿನಿಂದ ಹದ ಮಾಡುವುದರಿಂದ ಮಸುಕು ಬಣ್ಣದ ತೃಪ್ತಿ 
ಕರವಾದ ಚರ್ಮ ತಯಾರಾಗುತ್ತದೆ ಈ ಜಾತಿಯ ಮರದ ಎಲೆಗಳನ್ನು 'ಧಾವ 
ಸುಮಾಕ್‌' ಎಂದು ಕರೆಯುತ್ತಾರೆ. 

` 2. ಕರಂಡ (ಕರಿಚಿ) (ಕ್ಕಾರಿಸ್ನ ಸ್ಪೈನೇರಮ್‌ (Linn.) ): ಇದೊಂದು ಮುಳ್ಳು 

ಗಳಿಂದ ಕೂಡಿದ ನಿತ್ಯಹಸುರಿನ ಹೊದರು. ಈ ಗಿಡ ದೇಶದ ಅನೇಕ ಕಡೆಗಳಲ್ಲಿ 
ಬೆಳೆಯುತ್ತದೆ. ಎಲೆಗಳಲ್ಲಿ ಶೇಕಡಾ 9ರಿಂದ 15 ಭಾಗ ಒಗಚಿರುತ್ತದೆ ಮತ್ತು ಈ 
ಪ್ರಮಾಣ "ಧಾವ ಸುಮಾಕ್‌' ಎಲೆಗಳಲ್ಲಿ ಕಂಡುಬರುವಷ್ಟು ಹೆಚ್ಚು ವೃತ್ಕಾಸವಾಗು 
ವುದಿಲ್ಲ ಇದರ ಎಲೆಗಳ ಸಂಗ್ರಹಣೆ ಕಷ್ಟವಾದರೂ ವರ್ಷಪೂರ್ತಿ ಎಲೆಗಳನ್ನು 
ಸಂಗ್ರಹಿಸಲು ಸಾಧ್ಯವಾಗುತ್ತದೆ ; ಆದರೆ, `ಧಾವ ಸುಮಾಕ್‌'ನ ಎಲೆಗಳನ್ನು ಮಳೆ 
ಗಾಲದಲ್ಲಿ ಸಂಗ್ರಹಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. 


ಅಭ್ಮಾಯ 26 
. ಜೀನು ಸಾಕಣೆ 


ಜೇನುನೊಣಗಳಂ ಜೇನುತುಪ್ಪ ಮತ್ತು ಮೇಣವನ್ನು ಕೊಡಂವುದರ ಜೊತೆಗೆ 
ಹೂವುಗಳ ಪರಾಗಸ್ಪರ್ಶ ಕ್ರಿಯೆಯಂಲ್ಲಿ ಬಹಂ ಮುಖ್ಯ ಪಾತ್ರ ವಹಿಸುತ್ತವೆ. ಮಾನವ 
ಸುಮಾರು ಒಂದಂ ದಶಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯು ಮೇಲೆ ಕಾಣಿಸಿಕೊಂಡಿರ 
ಬಹುದು : ಆದರೆ, ಕೀಟಗಳು ಸುಮಾರು ಐದು ದಶಲಕ್ಷ ವರ್ಷಗಳ ಹಿಂದಿನಿಂದಲೂ 
ಈ ಭೂಮಿಯ ಮೇಲಿವೆ. ಅಂದಿನಿಂದಲೂ ಇವು ಸಸ್ಯಗಳ ಪರಪರಾಗಸ್ಪರ್ಶ 
ಕ್ರಿಯೆಯ 'ಮೇಲೆ ಬಹಳ ಪ್ರಭಾವ ಬೀರುತ್ತ ಬಂದಿವೆ, ಜೇನುನೊಣಗಳು ಶಿಲಾ 
ಯಂಗದ ಕಾಲದಷ್ಟು ಹಿಂದಿನಿಂದಲೂ ಅಂದರೆ, ಮಾನವನಿಂದ ಕೃಷಿಯ ಮೂಲಾಂಕುರ 
ವಾಗುವ ಮೊದಲೇ ಪರಪರಾಗಸ್ಪರ್ಶ ಕ್ರಿಯೆಯನ್ನು ಮಾಡುತ್ತಿವೆ. ಅನ್ಚೇಷಕ ಜೇನು 
ನೊಣಗಳು ಜೇನು ಅರಸುತ್ತ ಒಂದೆರಡು ಕಿ.ಮಾ. ದೂರದವರೆಗೆ ಹಾರಾಡುತ್ತವೆ. 
ಅಸಂಖ್ಯಾತ ಗಿಡಗಳಿಗೆ ಭೇಟಿ ಕೊಟ್ಟ ನಂತರ ಹೆಚ್ಚು ಸಿಹಿಯಾದ ಮಕರಂದವಿರುವ 
ಅಥವಾ ಸತ ಭರಿತ ಪರಾಗವಿರುವ ಗಿಡಗಳನ್ನು ಆರಿಸಿಕೊಳು ತ್ತವೆ. ಒಂದು ಜಾತಿಯ 
ಗಿಡವನ್ನು ಆರಿಸಿಕೊಂಡಮೇಲೆ ಮಕರಂದವನ್ನು ಅರಸುವ ಜೇನುನೊಣಗಳು ಅಲ್ಲಿ 
ಗೂಡು ಕಟ್ಟಿಕೊಂಡು ತಮ್ಮದೇ ಆದ ಒಂದು ನಿಯಮಕ್ಕೊಳಪಟ್ಟು ಆರಿಸಿದ ಜಾತಿಯ 
ಗಿಡಗಳಿಗೆ ಮಾತ್ರ ಹೂ ಬಿಡುವ ಕಾಲದಲ್ಲಿ ಭೇಟಿಕೊಡುತ್ತವೆ. ಈ ಬಗೆಯ ನಿಶ್ಚಿತ 
ಚಟುವಟಿಕೆ ಪರಾಗಸ್ಪರ್ಶ ಮಾಡುವ ಇತರ ಕೀಟಗಳಲ್ಲಿ ಕಂಡುಬರುವುದಿಲ್ಲ. ಆದ್ದರಿಂದ 
ಮಾನವನು ಜೇನುನೊಣಗಳ ಈ ವಿಶಿಷ್ಟ ಗುಣವನ್ನು ಅನುಕೂಲಕರವಾಗಿ 
ಉಪಯೋಗಿಸಿಕೊಳ್ಳಬಹುದು. ಸ್ವಪರಾಗಸ್ಪರ್ಶವಾಗುವ ಮತ್ತು ಗಾಳಿಯಿಂದ ಪರಾಗ 
ಸ್ಪರ್ಶವಾಗುವ ಗಿಡಗಳಲ್ಲಿ ಜೇನುನೊಣಗಳ ಪ್ರಭಾವ ಹೆಚ್ಚಿಲ್ಲ. ಕೀಟಗಳಿಂದ ಪರ 
ಪರಾಗಸ್ಪರ್ಶವಾಗುವ ಕೃಷಿ ಬೆಳೆಗಳಲ್ಲಿ ಜೇನುನೊಣಗಳು ಅರಿವಿಲ್ಲದೇ ಮಾಡುವ 
ಪರಾಗಸ್ಪರ್ಶ ಕ್ರಿಯೆಯಿಂದಾಗಿ ಗಣನೀಯ ಪ್ರಮಾಣದಲ್ಲಿ ಅವುಗಳ ಬೆಳೆ ಹೆಚ್ಚಿ ಅಧಿಕ 
ಇಳುವರಿ ದೊರೆಯುತ್ತದೆ. . ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಜೇನುಸಾಕಣೆ ಮಿಶ್ರ 
ಕೃಷಿಯ, ಅಂದರೆ ಹೈನುಗಾರಿಕೆ, ಕೋಳಿಸಾಕಣೆ ಮತ್ತು ಹಂದಿಸಾಕಣೆ ಮುಂತಾದ 
ಕೃಷಿಯ ಒಂದು ಮುಖ್ಯ ಅಂಗವಾಗಿದೆ. ಹೆಚ್ಚು ಬೆಳೆ ಪಡೆಯುವುದೇ ಜೇನಂಸಾಕಣೆಯ 
ಮುಖ್ಯಗುರಿ. ಜೇನುತುಪ್ಪ ಮತ್ತು ಮೇಣ ಕೇವಲ ಉಪಪದಾರ್ಥಗಳು ಮಾತ್ರ. 


ನಮ್ಮ ದೇಶದಲ್ಲಿ ಆಧಂನಿಕ ಜೇನುಸಾಕಣೆ ಹಿಂದಿನ ದಶಕದ ಕೊನೆಯಲ್ಲಿ 
ಆಚರಣೆಗೆ ಬಂತು. ಮೊದಲು ಜೇನುನೊಣಗಳ ಬಗ್ಗೆ ಮತ್ತು ಜೇನುಸಾಕಣೆಯ ಬಗ್ಗೆ 


174 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಸಂಶೋಧನೆ ಕೆಲವು ವ್ಯವಸಾಯ ಕಾಲೇಜುಗಳ ಕೀಟಶಾಸ್ತ್ರ ವಿಭಾಗಗಳಿಗೆ ಮಾತ್ರ 
ಸೀಮಿತಗೊಂಡಿತ್ತು. ಈ ಸಂಶೋಧನೆಯನ್ನು ಕೊಯಮತ್ತೂರು, ದೆಹಲಿ, 
ಸಿಯಾಲಿಕೋಟ್‌, ಲೂಧಿಯಾನ ವಂತ್ತು ಪೂನಾಗಳಲ್ಲಿ ಪ್ರಾರಂಭಿಸಲಾಯಿತಂ. 
ರಾಷ್ಟ್ರೀಯ ಕೃಷಿ ಸಂಶೋಧನಾ ಮಂಡಲಿ (ಐ.ಸಿ.ಎ.ಆರ್‌.) ಈ ಸಂಶೋಧನೆಗೆ ಹಣ 
ಸಹಾಯ ಮಾಡುತ್ತಿತ್ತು. ಸ್ವಾತಂತ್ರ್ಯಾ ನಂತರ ಜೇನುಸಾಕಣೆಗೆ ಬಹಳ ಉತ್ತೇಜನ 
ದೊರಕಿ, ಪ್ರಾಯೋಗಿಕ ಜೇನಂಸಾಕಣೆಯ ಸಂಶೋಧನೆ ಮುಂದಂವರಿಯಿತು. ಈ 
ಕಾರ್ಯಾಚರಣೆ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ವ್ಯಾಪ್ತಿಗೆ ಒಳ 
ಪಟ್ಟಿತ್ತು. 

ಜೇನುಸಾಕಣೆಯ ಕೆಲವು ವಿಸ್ತರಣಾ ಕಾರ್ಯಾಚರಣೆಗಳನ್ನು ಸಹ ಖಾದಿ 
ಮತ್ತು ಗ್ರಾಮೋದ್ಯೋಗ ಮಂಡಳಿಯು ಗಾಂಧಿ ಸ್ಮಾರಕ ನಿಧಿ, ರಾಮಕೃಷ್ಣ ಮಿಷನ್‌ 
ಮತ್ತು ಶಾಸ್ತ್ರಿ ಸೇವಾ ಸಂಘಗಳಂಥ ಖಾಸಗಿ ಸಂಸ್ಥೆಗಳಿಗೆ ಮಂಜೂರು ಮಾಡುತ್ತದೆ. 
ಕೆಲವು ರಾಜ್ಯಗಳಲ್ಲಿ ಜೇನುಸಾಕಣೆ ಸಹಕಾರ ಸಂಘಗಳಿವೆ. ಈ ಸಂಘಗಳಿಗೆ ಖಾದಿ 
ಮತ್ತು ಗ್ರಾಮೋದ್ಯೋಗ ಮಂಡಳಿ ಹಣ ಸಹಾಯ ಮಾಡುತ್ತದೆ. 


ಕೆಳಗೆ ತಿಳಿಸಿದ ರಾಜ್ಯಗಳಲ್ಲಿ ಕೈಗಾರಿಕಾ ಇಲಾಖೆ ಅಥವಾ ವ್ಯವಸಾಯ 
ಇಲಾಖೆಯ ವ್ಯಾಪ್ತಿಯೊಳಗೆ ಬರುವ ಪ್ರತ್ಯೇಕ ಜೇನುಸಾಕಣೆ ವಿಭಾಗಗಳಿವೆ. 


ಜಮ್ಮು ಮತ್ತು ಕಾಶ್ಮೀರ ವ್ಯವಸಾಯ ಇಲಾಖೆ, ಶ್ರೀನಗರ 
ಹಿಮಾಚಲ ಪ್ರದೇಶ (ಆ) ವ್ಯವಸಾಯ ಇಲಾಖೆ, ಕಾಂಗ್ರಾ 
(ಆ) ಹಿಮಾಚಲ ಪ್ರದೇಶ ಕೃಷಿ ವಿಶ್ವ 
ವಿದ್ಯಾಲಯ, ನಾಗ್ರೋತ ಮತ್ತ 


ಕಾಟ್ರಾಯಿನ್‌ 
ಪಂಜಾಬ್‌ ಪಂಜಾಬ್‌ ಕೃಷಿ ವಿಶ್ವವಿದ್ಯಾಲಯ 
ಹರಿಯಾನ ಹರಿಯಾನ ಕೃಷಿ ವಿಶ್ವವಿದ್ಯಾಲಯ 
ಹೊಸ ದೆಹಲಿ ರಾಷಿ ಕೀಯ ಸಂಶೋಧನಾ ಸಂಸ್ಥೆ 
ಉತ್ತರ ಪ್ರದೇಶ (ಅ) ವ್ಯವಸಾಯ ಇಲಾಖೆ, ಸಿಯಾಲ್‌ 

ಕೋಟ್‌ 

(ಆ) ಜೆ.ಬಿ. ಪಂತ್‌ ಕೃಷಿ ವಿಶ್ವ ವಿದ್ಕಾ 

ಲಯ, ಪಂತ್‌ನಗರ 

ಮಹಾರಾಷ್ಟ್ರ ರಾಜ್ಯ ಗ್ರಾಮೋದ್ಯೋಗ ಮಂಡಳಿ, 


ಮಹಾಬಲೇಶ್ಮರ (ಸತಾರ ಜಿಲ್ಲೆ) ದಲ್ಲಿ 
ಒಂದು ಜೇನುಸಾಕಣೆ ಸಂಸ್ಥೆಯನ್ನು 
ಹೊಂದಿದೆ 


ಜೇನು ಸಾಕಣೆ 175 


ಕರ್ನಾಟಕ (ಅ) ಕೈಗಾರಿಕಾ ಇಲಾಖೆ (ಆಭಿವೃದ್ಧಿ 
ಮತ ತರಬೇತಿ ಕಾರ್ಯಾಚರಣೆ 
ಯೊಳಗೆ) 

(ಆ) ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾ 
ಲಯಿದಲ್ಲಿ ಇತ್ತೀಚೆಗೆ ಒಂದು 
ವಿಭಾಗವನ್ನು ತೆರೆಯಲುಗಿದೆ 

ತಮಿಳುನಾಡು ಕೈಗಾರಿಕಾ ಇಲಾಖೆ (ಹೆಚ್ಚಾಗಿ ಸಲಹೆ 
ಕೊಡುತ್ತದೆ) 


ರಾಷ್ಟ್ರೀಯ ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಯ ಕೆಳಗೆ 1954 
ರಿಂದಲೂ ಬೊಂಬಾಯಿಯಲ್ಲಿ ಒಂದು ಜೇನುಸಾಕಣೆಯ ನಿರ್ದೇಶನಾಲಯವಿದೆ. ಎಲ್ಲ 
ಸಂಶೋಧನೆ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳೂ ಈ ನಿರ್ದೇಶನಾಲಯೆದ ಕೆಳಗೆ 
ನಡೆಯುತ್ತವೆ. ದೇಶದಲ್ಲೆಲ್ಲ ಮಂಜೂರಾದ ವಿಸ್ತರಣಾ ಕಾರ್ಯಕ್ರಮಗಳನ್ನು 
ನೋಡಿಕೊಳ್ಳುವ 70 ಕಛೇರಿಗಳಿವೆ. 1962ರಿಂದಲೂ ಪೂನಾದಲ್ಲಿ ಈ ನಿರ್ದೇಶನಾ 
ಲಯದ ಕೆಳಗೆ ಬರುವ ಒಂದು ಕೇಂದ್ರಿಯ ಜೇನು ಸಂಶೋಧನಾ ಸಂಸ್ಥೆ ಯಿದೆ. 
ಕಾಂಗ್ರಾ, ಕೊಡೈ ಕೆನಾಲ್‌ ಮತ್ತು ಮಡಕೇರಿಯಲ್ಲಿ ಪ್ರಾದೇಶಿಕ ಜೇನು ಸಂಶೋಧನಾ 
ಕೇಂದ್ರಗಳಿವೆ. ಕೇಂದ್ರ ಸಂಸ್ಥೆ ಯ ವಾಷ್ತಿಯೊಳಗೆ ಬರುವ ಕೆಲವು ಸಂಶೋಧನಾ 
ಕೇಂದ್ರಗಳು ದೇಶದ ಅನೇಕ ರಾಜ ;ಗಳಲ್ಲಿವೆ. 


ಕೋಷ್ಟಕ 11 ರಲ್ಲಿ ಭಾರತ ಮತ್ತು ಇತರ ರಾಷ್ಠ ಗಳಲ್ಲಿ ಉತ್ಪಾದನೆಯಾಗುವ 
ಜೇನಿನ ಪ್ಪ ಕ್ರಮಾಣವನ್ನು ಕೊಟ್ಟಿದೆ. ಇಲ್ಲಿ ತೋರುವ ಒಂದು ಆಶ್ಚರ್ಯಕರ ಸಂಗತಿ 
ಯಂದರೆ ಭಾರತದ ಎಷೊ ಶ್ವೀಪಟ್ಟು ಸಣ್ಣದಾದ ಇ ಸ್ರೇಲ್‌ ದೇಶ ಭಾರತ ತದಲ್ಲಿ ಉತ್ಪಾದನೆ 
ಯಾಗುವ ಜೇನಿನ ಪ್ರಮಾಣದ ಶೇಕಡಾ 75ರಷ್ಟನ್ನು ಉತ್ಪಾದಿಸುತ್ತದೆ. ಇನ್ನೊಂದು 
ಸಣ್ಣ ದೇಶವಾದ ಜಪಾನ್‌ ಭಾರತಕ್ಕಿಂತ 3 ಪಟ್ಟು ಹೆಚ್ಚು ಜೇನನ್ನು ಉತ್ಪಾದಿಸುತ್ತದೆ. 


ಭಾರತದಲ್ಲಿ ನಾಲ್ಕು ಜಾತಿಯ ಜೇನುನೊಣಗಳಿವೆ. ಅವು : 1) ಕಿರುಜೇನು 
(ಏಪಿಸ್‌ ಇಂಡಿಕ) 2) ಹೆಜ್ಜೇನು (ಏಫಿಸ್‌ ಡಾರ್ಸಾಟ) 3) ಕೋಲು ಜೇನು (ಏಪಿಸ್‌ 
ಫ್ಲೋರಿಯ) ಮತ್ತು ಮೂಲಿಜೀನು (ಟ್ರ ಗೋಸ್‌ ಜಾತಿ). 


1) ಕಿರುಜೇನು (ಏಪಿಸ್‌ ಇಂಡಿಕ) : ಇದು ಒಂದು ಒಳ್ಳೆಯ ಪರಾಗಸ್ಪರ್ಶಿ 
ಜೇನು. ಈ ಜಾತಿಯೆ ಜೇನನ್ನು ಮಾತ್ರ ಆಧುನಿಕ ರೀತಿಯಲ್ಲಿ ಜೇನು ಪೆಟ್ಟಿಗೆಗಳಲ್ಲಿ 
ಸಾಕಬಹುದು. ಪ್ರಕೃತಿಯಲ್ಲಿ ಇದು ಮರ ಅಥವಾ ಬಂಡೆಗಳ ಸಂದುಗಳಲ್ಲಿ 
ಒಂದಕ್ಕೊಂದು ಸಮಾನಾಂತರವಾದ ಅನೇಕ ಪದರ ಗೂಡುಗಳನ್ನು ಕಟ್ಟತ್ತದೆ. 


176 ಭಾರತೆದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಕೋಪ್ಪಕ 11 


ಭಾರತ ಮತ್ತು ಇತರ ಕೆಲವು ರಾಷ್ಟ್ರಗಳಲ್ಲಿ ಜೇನು ಉತ್ಪಾದನೆ ಮತ್ತು ತಲೆಗೊಂದ 
ರಂತೆ ದೊರಕುವ ಜೇನಿನ ಪ್ರಮಾಣ 





ತಲಾವಾರು ವಾರ್ಷಿಕ 





ದೇಶ ವರ್ಷ ಜನಸಂಖ್ಯೆ ಉತ್ಪಾದನೆ 'ದ್ಲರಕುವ ಜೇನಿನ 
(ದಶಲಕ್ಷ) (ಟನ್ನು) ಪ್ರಮಾಣ (ಗಾಂ) 
ಕೆನಡಾ 1970 21 23,360 “1112 
ಅಮೆರಿಕ ಸಂಯುಕ್ತ 
ಸಂಸ್ಥಾನಗಳು 1971 207 92,109 ತೈ 
ಅರ್ಜೆಂಟೈನಾ 1971 24 20,000 833 
ರಷ್ಯಾ 1968 238 222000 933 
ಇಸ್ರೇಲ್‌ 1971 _ ತಿ 1.880 627 
ಜಪಾನ್‌ 1971 105 8,000 76 
ಭಾರತ 1971 548 2.275 4 


ಆಧಾರ : ರಾಷ್ಟ್ರೀಯ ವ್ಯವಸಾಯ ಮಂಡಳಿ 11 1976 


2) ಹೆಜ್ಜೇನು (ಏಪಿಸ್‌ ಡಾರ್ಲಾಟ, ಜೈಂಟ್‌ ರಾಕ್‌ಬೀ) ; ಇದು ಉಗ್ರ ಜಾತಿಯಂ 
ವಲಸೆ ಜೇನು. ಎತ್ತರವಾದ, ದುರ್ಗಮ ಸ್ಥಳಗಳಲ್ಲಿ ಸೂರ್ಯನ ಬೆಳಕಿರುವ ಕಡೆ 
ದೊಡ್ಡ ಗೂಡು ಕಟ್ಟುತ್ತವೆ, ಈ ಜಾತಿಯ ಜೇನುನೊಣ ಅತ್ಯುತ್ತಮ ಜೇನುತುಪ್ಪ 
ಮತ್ತು ಮೇಣವನ್ನು ಉತ್ಪಾದಿಸುತ್ತದೆ ಮತ್ತು ಈ ಜೀನು ಸಮರ್ಥ ಪರಪರಾಗಸ್ಟರ್ಶಿ. 
ಈ ಜೇನುನೊಣದ ಕುಟುಕುವ ಗುಣದಿಂದಾಗಿ ಜೇನು ಬೇಟೆಗಾರರು ಜೇನು ಮತ್ತು 
ಮೇಣ ಸಂಗ್ರಹಿಸುವಾಗ ಇದರ ಗೂಡನ್ನು ಧ್ವಂಸಮಾಡುತ್ತಾರೆ. ಈ ಜಾತಿಯ ಜೇನಿನ 
ಸಾಕಣೆ ಮಾಡುವ ಬಗ್ಗೆ ಸಂಶೋಧನೆ ನಡೆಯುತ್ತಿದೆ. 


3) ಕೋಲು ಜೇನು (ಏಪಿಸ್‌ ಫ್ಲೋರಿಯಾ) : ಇದು ಚಿಕ್ಕ ಜೇನುನೊಣ. 
ಬೆಳಕಿನಲ್ಲಿ ಒಂದೊಂದೇ ಸಣ್ಣ ಗ.:ಡುಗಳನ್ನೂ ಕಟ್ಟುತ್ತದೆ. ಇದರಿಂದ ದೊರಕುವ 
ಜೇನುತುಪ್ಪ ಮತ್ತು ಮೇಣ ಅತ್ಯಲ್ಪ. ಆದರೆ ಮೇಣ ಅತ್ಯುತ್ತಮ ಗುಣಮಟ್ಟದ್ದು. 
ಉಷ್ಣವಲಯಂ ಮತ್ತು ಸುಮಾರು ಉಷ್ಣವಲಯ ಪ್ರದೇಶಗಳಲ್ಲಿ ಈ ಜೇನುನೊಣದಿಂದ 
ಕೃಷಿ ಬೆಳೆಗಳ ಅತಿ ಸಣ್ಣ ಹೂವುಗಳಲ್ಲಿ ಗಣನೀಯ ಪ್ರಮಾಣದಲ್ಲಿ ಪರಪರಾಗಸ್ಪರ್ಶ 
ವಾಗುತ್ತದೆ, 

4) ಮೂಲಿ ಜೇನು (ಟ್ರೈಗೋನ್‌ ಪ್ರಭೇದ): ಇದು ಕುಟಂಕುವ ಕೊಂಡಿ ಇಲ್ಲದ 


ಅತಿ ಸಣ್ಣ ಜೇನು. ಇದು ಮರ, ಬಂಡೆ ಅಥವಾ ಗೋಡೆಗಳ ಸಂದುಗಳಲ್ಲಿ ಗೂಡುಕಟ್ಟು 
ತ್ತದೆ. ಜೇನುತುಪ್ಪದ ಉತ್ಪಾದನೆ ಅತ್ಯಲ್ಪ. ಈ ಜೇನು ಕರಿಬಣ್ಣದ ಕೆಳಮಟ್ಟದ ಮೇಣ 


ಜೇನು ಸಾಕಣೆ. 177 


ವನ್ನು ಉತ್ಪಾದಿಸುತ್ತದೆ. ಸಾಧಾರಣವಾಗಿ ಇತರ ಜಾತಿಯ ಜೇನುನೊಣಗಳು ಭೇಟಿ 
ಕೊಡದಂತಹ ಅತಿ ಸಣ್ಣ ಹೂವುಗಳಿಗೆ ಇದು ಭೇಟಿ ಕೊಡುವುದರಿಂದ ಪರಾಗಸ್ಪರ್ಶ 
ಕ್ರಿಯೆಯಲ್ಲಿ ಬಹು ಮುಖ್ಯ ಪಾತ್ರವಹಿಸುತ್ತದೆ. 


ಕೋಷ್ಟಕ 11 ಭಾರತದ ವಿವಿಧ ರಾಜ್ಯಗಳಲ್ಲಿ ಜೇನುಸಾಕಣೆಯ ಮಟ್ಟವನ್ನು 
ತೋರಿಸುತ್ತದೆ. 1971-72ರಲ್ಲಿ ದೇಶದಲ್ಲಿ ಸುಮಾರು ಅರ್ಧದಶಲಕ್ಷ ಜೀನು ಹಿಂಡು 
ಗಳು ಮಾತ್ರ ಇದ್ದವು. ಭಾರತದಂಥ ದೊಡ್ಡ ದೇಶದಲ್ಲಿ ಸದ್ಯದಲ್ಲಿ ಆಗುವ ಜೇನಿನ 
ಉತ್ಪಾದನೆ ಮತ್ತು ಇರುವ ಜೇನು ಹಿಂಡುಗಳ ಸಂಖ್ಯೆ ಬಹಳ ಕಡಮೆ. 


ಮಹಾರಾಷ್ಟ್ರ ಮಹಾಬಲೇಶ್ವರದಲ್ಲಿ ಜೇನುನೊಣಗಳಿಂದಾಗುವ ಪರಾಗಸ್ಪರ್ಶ 
ಕ್ರಿಯೆಯ ಬಗೆಗೆ ನಡೊದ ಕೆಲವು ಪ್ರಯೋಗಗಳಿಂದ ಆಶ್ಚರ್ಯಕರ ಫಲಿತಾಂಶ 
ದೊರೆತಿದೆ. ಸ್ವಪರಾಗಸ್ಪರ್ಶ ಬೆಳೆಗಳಿಗೆ ಹೋಲಿಸಿದಂತೆ ಜೇನುನೊಣಗಳಿಂದ ಪರ 
ಪರಾಗಸ್ಪರ್ಶ ಕ್ರಿಯೆಯಿಂದ ಕೆಲವು ಬೆಳೆಗಳಲ್ಲಾದ ಶೇಕಡಾ ಹೆಚ್ಚವರಿ ಕೆಳಗಿನಂತಿದೆ : 


ಕುಫಿ 83, ಈರುಳ್ಳಿ 157, 178, ಮೋಸಂಬಿ 36, 337 ಮತ್ತು 750, 
ಹೇರಳೆ 35, 52, ಕಿತ್ತಳೆ 471, 900, ಸ್ಟ್ರಾಬೆರಿ 38, 68, ಸೀಬೆ 70, 140, 


ಕೆಲವು ಹೊರ ದೇಶಗಳಲ್ಲಿ ಕಂಡು ಬಂದ ಬೆಳೆಯ ಹೆಚ್ಚುವರಿಯ ಉದಾಹರಣೆ 
ಗಳು ಕೆಳಗಿನಂತಿವೆ : 


ಲೆಗ್ಯೂವಕ್‌ ಬೀಜಗಳು; ಆಲ್ಬ ಆಲ್ಬ 23.4 ರಿಂದ 19733,3 
ಡ್ವಾರ್ಸ್‌ ಬೀನ್ಸ್‌ 2.8 ರಿಂದ 20.7 
ಕಿಡ್ನಿ ಬೀನ್ಸ್‌ 800 ರಿಂದ 600 
ರನ್ನರ್‌ ಬೀನ್ಸ್‌ 20.6 ರಿಂದ 1,100 

ಎಣ್ಣೆ ಬೀಜಗಳು : ವೈಲ್ಡ್‌ ಮಸ್ಟರ್ಡ್‌ 128,1 ರಿಂದ 151.8 
ಸ್ಕಾಪ್‌ಫ್ಲೆವರ್‌ 4.2 ರಿಂದ 114.3 
ಲಿನ್‌ಸೀಡ್‌ 1.7 ರಿಂದ 40 
ಸನ್‌ಫ್ಲವರ್‌ 21 ರಿಂದ 3,400 

ಬೀಜ ಮತ್ತು ಹಣ್ಣಿಗಾಗಿ 

ಬೆಳೆದ ತರಕಾರಿ ಬೆಳೆಗಳು: ಕ್ಯಾಬೇಜ್‌ 100 ರಿಂದ 300 
ಟರ್ನಿಪ್‌ 100 ರಿಂದ 125 
ಈರುಳ್ಳಿ 353.5 ರಿಂದ 9878 


12] 


178 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ತೋಟದ ಬೆಳೆಗಳು : ಸೇಬು 180 ರಿರಿದ 6950 
ಪೇಠ್ಸ 240 ರಿಂದ 6014 
ಪ್ಲವರ್‌ 6.7 ರಿಂದ 2739 
ಬಿಚೆ 4538 ರಿಂದ 10,240 
ದ್ರಾಕ್ಷಿ 756.4 ರಿಂದೆ 6700 
ಹತ್ತಿ : ಆಮೇರಿಕನ್‌ ಹತ್ತಿ 5 ರಿಂದ 20 
ಈಜಿಪ್ನಿಯನ್‌ ಹತ್ತಿ 16 ರಿಂದ 24 


ಟಿಪ್ಪಣಿ: 1) ಪ್ರತಿ ಬೆಳೆಯ ಮುಂದಿರುವ ಒಂದೊಂದು ಸಂಖ್ಯೆಯೂ 
ಬೆಳೆಯ ಹೆಚ್ಚುವರಿಯ ಸರಾಸರಿಯನ್ನು ತೋರಿಸುತ್ತದೆ, ವರ್ಷಗಳ ನಡುವಣ 
ಅಂತರ ಬಹಳವಿರುವ ಸಂದರ್ಭಗಳಲ್ಲಿ ಆಯಾ ವರ್ಷಗಳ ಹೆಚ್ಚುವರಿಯ ಪ್ರಮಾಣ 
ವನ್ನು ಹಾಗೇ ಕೊಟ್ಟಿದೆ. 

2) ಎಲ್ಲ ಬೆಲೆಗಳೂ ಸ್ವಪರಾಗಸ್ಪರ್ಶ ಕ್ರಿಯೆಯ ಬೆಳೆಗಳಿಗೆ ಹೋಲಿಸಿ 
ದಂತೆ ಪರಪರಾಗಸ್ಪರ್ಶ ಕ್ರಿಯೆಯಿಂದ ಎಷ್ಟರಮಟ್ಟಿಗೆ ಬೆಳೆಗಳಲ್ಲಿ ಹೆಚ್ಚುವರಿ 
ಯಾಗುತ್ತದೆಂಬುದು ತಿಳಿಯುತ್ತದೆ. ಕೆಲವು ಸಂದರ್ಭಗಳಲ್ಲಿ ಈ ಹೆಚ್ಚುವರಿ 
ದಿಗ್ಭ,ಮೆಗೊಳಿಸುವಪ್ಪಿದೆ. ಅವೆಂರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಕೆಲವು ಖಾಸಗಿ 
ಜೀನು ಸಾಕಣೆಗಾರರಿದ್ದಾರೆ. ಇವರು ಮರಗಿಡಗಳು ಹೂಬಿಡುವ ಕಾಲದಲ್ಲಿ ಜೇನು 
ಪೆಟ್ಟಿಗೆಗಳನ್ನು ತೋಟಗಾರಿಕೆಗೆ ಅಥವಾ ರೈತರಿಗೆ ಬಾಡಿಗೆ ಕೊಡುತ್ತಾರೆ. ಮೊದಲೇ 
ಯೋಜಿಸಿದಂತೆ ಈ ಪೆಟ್ಟಿಗೆಗಳನ್ನು ಹೂ ಬಿಡುವ ಕಾಲದಲ್ಲಿ ಒಂದು ಸ್ಥಳದಿಂದ 
ಇನ್ನೊಂದು ಸ್ಥಳಕ್ಕೆ ವರ್ಗಾಯಿಸುತ್ತಿರುತ್ತಾರೆ. ಜೇನು ಪೆಟ್ಟಿಗೆಯ ಒಡೆಯರಂ 
ಪೆಟ್ಟಿಗೆಯ ಬಾಡಿಗೆ ಹಣ ಗಳಿಸುವುದಲ್ಲದೆ ಜೇನುತುಪ್ಪ ಮತ್ತು ಜೇನುಮೇಣವೂ 
ಸಹ ಆವರಿಗೆ ದೊರೆಯುತ್ತದೆ. ನಮ್ಮ ದೇಶದಲ್ಲಿ ಇಂತಹುದೇ ಕಾರ್ಯಕ್ರಮಗಳನ್ನು 
ಹಾಕಿಕೊಂಡರೆ ಇನ್ನು ಎರಡು ದಶಕಗಳ ಮೇಲಾದರೂ ಬೆಳೆಗಳ ಪರಾಗಸ್ಪರ್ಶಕ್ರಿಯೆಗೆ 
ಅನುಕೂಲವಾಗಿ, ಜೇನು ಮತ್ತು ಮೇಣದ ಉತ್ಪಾದನೆ ಹೆಚ್ಚಾಗಿ ಅಧಿಕ ಹಣ್ಣಿನ 
ಮತ್ತು ಧಾನ್ಯ ಬೆಳೆಯನ್ನು ತೆಗೆಯಂಲು ಸಹಾಯಕವಾಗುತ್ತದೆ. 


ಸುಮಾರು 50 ದಶಲಕ್ಷ ಹೆಕ್ಟೇರುಗಳಷ್ಟು ಪ್ರದೇಶದಲ್ಲಿ ಬೆಳೆಯುವ ವಿವಿಧ 
ಬಗೆಯಂ ಬೆಳೆಗಳಲ್ಲಿ ಕೀಟಗಳಿಂದ ಪರಾಗ ಸ್ಪರ್ಶಕ್ರಿಯೆಯಾಗುತ್ತದೆ. ಈ ಸಂಖ್ಯೆ 
ದೇಶದಲ್ಲಿ ಬೆಳೆಯುವ ಒಟಂ್ಬ ಬೆಳೆಯಲ್ಲಿ ಸುಮಾರು ಮೂರನೇ ಒಂದು ಭಾಗದಷ್ಟಿರಂ 
ತ್ತದೆ. ಇಲ್ಲಿ ಜೇನುಗಳು ಬಹು ದೊಡ್ಡ ಪಾತ್ರ ವಹಿಸಬೇಕಾಗುತ್ತದೆ. ಪರಿಣಾಮ 
ಕಾರಿ ಪರಾಗಸ್ಪರ್ಶಕ್ಟಿಯೆಗೆ ಅಗತ್ಯವಾದ ಜೇನು ಹಿಂಡುಗಳೆ ಸಂಖ್ಯೆ ಒಂದು 
ಪ್ರದೇಶದಲ್ಲಿರುವ ಹೂವುಗಳ ಸಂಖ್ಯೆ ಮತ್ತು ಪ್ರತಿ ಬೆಳೆಯ ಹೂವಿನ ರಚನೆಯ ಮೇಲೆ 


ಜೇನು ಸಾಕಣೆ 179 


ಅವಲಂಬಿಸಿರುತ್ತದೆ. ಈ ಸಂಖ್ಯೆ ಪ್ರತಿ ಹೆಕ್ಟೇರಿಗೆ 3 ರಿಂದ 9 ಜೇನು ಹಿಂಡು 
ಆಗಿರಬಹುದು. ಪ್ರತಿ ಹೆಕ್ಟೇರಿಗೆ 3 ಹಿಂಡುಗಳಂತೆ ಲೆಕ್ಕ ಹಾಕಿದರೂ 50 ದಶಲಕ್ಷ 
ಹೆಕ್ಟೇರು ಬೆಳೆಗೆ 150 ದಶಲಕ್ಷ ಜೇನು ಹಿಂಡುಗಳು ಬೇಕಾಗುತ್ತವೆ. ಯೋಜನಾ 
ಆಯೋಗದ ಪ ಪ್ರಕಾರ ಈ ಸಂಖ್ಯೆ ಕ್ರಿ. ಶ. 2000 ದ ಹೊತ್ತಿಗೆ 6 ದಶಲಕ್ಷ ಜೇನು 
ಓಂಡುಗಳಷ್ಟು ಹೆಚ್ಚಾಗಬಹಂದೊದು ಅಂದಾಜಿದೆ. ಇಷ್ಟಾದರೂ ಸಹ ಈ ಸಂಖ್ಯೆ 
ಕೇವಲ 2 ದಶಲಕ್ಷ ಹೆಕ್ಟೇರು ಬೆಳೆಗೆ ಸಾಕಷ್ಟಾಗುತ್ತದೆ. ಆದರೆ ಉಳಿದ 48 ದಶಲಕ್ಷ 
ಹೆಕ್ಟೇರುಗಳಿಗೆ ಬೇಕಾಗುವ ಜೇನುಹಿಂಡುಗಳನ್ನು ಒದಗಿಸುವುದು ಹೇಗೆಂಬುದೇ 
ದೊಡ್ಡ ಪ್ರಶ್ನೆ. ಅದೃಷ್ಟವಶಾತ್‌ ಪ್ರಕೃತಿಯಲ್ಲಿ ಸಾಕಷ್ಟು ಜೇನುನೊಣದ 
ಜಾತಿಗಳಿವೆ. ಇವಕ್ಕೆ ಸರಿಯಾದ ರಕ್ಷಣೆ ಒದಗಿಸಿ ಅವುಗಳ ವಂಶಾಭಿವ ದ್ಧಿ ಸರಿಯಾಗಿ 
ಆಗುವಂತೆ ನೋಡಿಕೊಂಡರೆ ಪರಪರಾಗಸ್ಪರ್ಶಕ್ರಿಯೆ ಇವುಗಳಿಂದ ಬಹು ಸುಗಮವಾಗಿ 
ನಡೆಯುತ್ತದೆ. 


ಜೇನು ಅಭಿವೃ ದ್ಧಿಯ ಬಗ್ಗೆ ರಾಷ್ಟ್ರೀಯ ವ್ಯವಸಾಯ ಮಂಡಳಿಯ (1976) 
ಶಿಫಾರಸು ಕೆಳಗಿನಂತಿದೆ : : 


ಆರಣ್ಯ ಸಸ್ಯವರ್ಗಗಳ ಬಗೆಗೆ ನಡೆಯುವ ಸಂಶೋಧನೆ ಡೆಹ್ರಾಡೂನ್‌ನಲ್ಲಿರುವ 
ಆರಣ್ಯ ಸಂಶೋಧನಾ ಸಂಸ್ಥೆಯ ಸಹಯೋಗದೊಡನೆ ನಡೆಯಬೇಕು. ಇದು ವಿವಿಧ 
ಬಗೆಯ ಅರಣ್ಯ ಗಳಲ್ಲಿರುವ ಜೇನು ಜಾತಿಗಳನ್ನು ಗಣನೆಗೆ ತೆಗೆದುಕೊಂಡು ಅವುಗಳ 
ಅಭಿವೃದ್ಧಿಗೆ ಬೇಕಾಗುವ ನಿರ್ದಿಷ್ಟ ಸಸ್ಯವರ್ಗಗಳನ್ನು ಸೂಚಿಸಬೇಕು. ಇದರಲ್ಲಿ 
ಸಾಮಾಜಿಕ ಮತ್ತು ಉತ್ಪಾದನಾ ಅರಣ್ಯಗಳಲ್ಲಿ ಬೆಳೆಯ ತಕ್ಕ ಸಸ್ಯವರ್ಗಗಳು ಸೇರಿರ 
ಬೇಕು. 


ಬೆಂಗಳೂರಿನ ಕೃಷಿ ವಿಶ್ವವಿದ್ಯಾನಿಲಯದ ಜೇನುಸಾಕಣೆಯ ಸಮಿತಿಯು 
ಮುಂದೆ ಸೂಚಿಸಿರುವ ಮರಗಿಡ ಜಾತಿಗಳನ್ನು ಜೇನು ಅಭಿವೃದ್ಧಿಗಾಗಿ ವಿಶ್ವವಿದ್ಯಾ 
ನಿಲಯದ ಆವರಣದಲ್ಲಿ ಬೆಳೆಯಲು ಶಿಫಾರಸು ಮಾಡಿದೆ. 


180 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಜೇನು ಹುಳುಗಳಿಗೆ ಉಪಯುಕ್ತವಾದ ಮರಗಳು ಮತ್ತು ಹೊದಶುಗಳು 


ಅಕೇಶಿಯ ಅರೇಜಿಕ 
ಅಕೇಶಿಯ ಆರಿಕ್ಕುಲಿಫಾರ್‌ಮಿಸ್‌ 
ಅಕೇಶಿಯ ಡಿಆಲ್ಬಾಟ 
ಅಕೇಶಿಯ ಡಿಕರೆನ್ಸ್‌ 
ಅಕೇಶಿಯ ಮೆಲನೊಗ್ಗ್ವೈ ಲಾನ್‌ 
ಅಕೇಶಿಯ ಲ್ಯೂಕೊಪ್ಲಿಯ 
ಅಕೇಶಿಯ ಪ್ಲಾನಿಫ್ರಾನ್ಸ್‌ 
ಆಲ್ಬಿಜಿಯ ಲಚ್ಚಕ್‌" 
ಆಲ್ಬಿಜಿಯ ಒಡರೊಟೆಸ್ಸಿಮ 
ಆಲ್ಬಿಜಿಯ ಆಮರ 
ಅಜಡಿರಕ್ಟ ಇಂಡಿಕ 

ಒಡಿನ ಓಡಿಯರ್‌ 
ಟ್ಯಾಮರಿಂಡಸ್‌ ಇಂಡಿಕ 
ಡೈಯೊಸ್ಸೈೈ ರಾಸ್‌ ತುಪ್ರ 
ಪೊಂಗ್ಯಾಮಿಯ ಗ್ಲಾಬ್ರ 
ಫಿನಿಕ್ಸ್‌ ಸಿಲ್‌ವೆಸ್‌ಟ್ರಸ್‌ 


ಫ್ಲಗ್ಗಿಯ ಲೂಕ್ಕೊಪೈರಸ್‌ 


ಮೈಕೀಲಿಯ ಚಂಪಕ 
ಮೊರಿಂಗ ಟೆರಿಗೊಸ್ಟರ್ಮ 
ಮ್ಮಾನಿಹಾಟ್‌ ಗ್ಲೆಜಿಯೋವಿ 
ರಾಂಡಿಯ ಪ್ರಭೇದ 
ಲಗರ್‌ಸ್ಟ್ರೀಮಿಯ ಫ್ಲಾಸ್‌ರೆಜಿನಿ 
ವಿಟೆಕ್ಸ್‌ ನಿಗುಂಡೊ 
ಸೆಂಟಾಲಮ್‌ ಆಲ್ಬಮ್‌ 
ಸೈಜಿಜಿಯಮ್‌ ಕ್ಕುಮಿನಿ 
ಷ್ಲೈತೀರ ಟ್ವೈಜುಗ 
ಸೆಸ್‌ಬೇನಿಯ ಗ್ರಾಂಡಿಫ್ಲೊರ 
ಸೆಸ್‌ಬೇನಿಯ ಈಜಿಪ್ಪಿಕ 


—ಕರಿಜಾಲಿ 
——ಹಳೆದಿ ಮೀಸೆಮರ 
—ಬಿಳಿ ವ್ಯಾಟಲ್‌ 
—ವ್ಯಾಟಲ್‌ 
—ಕರಿವ್ಯಾಟಲ್‌ 
__ಉಳಿಜಾಲಿ 
-——ಭತ್ರಿಮರೆ 
ಬಾಗೆ 

—ಬಿಲ್ಛಾರೆ 
—ಚಿಗರೆ 

ಬೇವು 
—ಗೋಜಲ್‌, ಹುಲ್‌ನೆಲ್ಲಿ 
ಹುಣಿಸೆ 
ಎತೂಬ್ಬೆ 
—ಹೊಂಗೆ 
—ಖರ್ಜೂರ 


—ಬಿಳಿ ಹಣ್ಣಿನ, ದೊಡ್ಡ ಮುಳ್ಳಿನ 
ಹೊದರು 


—ಸುಪಿಗೆ 
—ನುಗ್ಗೆ 
— ಸೀರ ರಬ್ಬರ್‌ 


—ಹೊಳೆ ದಾಸವಾಳ 
ಲಕ್ಕಿ 
ಶ್ರೀಗಂಧ 
ನೇರಳೆ 
——ಸಾಗಡೆ 

— ಗಸಿ (ಚೊಗಚೆ) 


ಕೋಪ್ಪಕ 12 


ಜೇನು ಸಾಕಣೆ 181 


ಭಾರತದಲ್ಲಿ ಜೇನು ಸಾಕಣೆಯ ಸ್ತಿತಿ (1971-72) 











ಇಲ್ಲಾ ಫಾ ಎ೬ ಕ 

ET FE ಕೂ 

ರಾಜ್ಯ ಸ FE 

Hp Eo 4p HE Bp 408 ಲ್ಪ 

“4 3 9 gE BY ಎಸ 6 

WR <R ಖು “ಡು <R ND 

DE % ವ್ರ ೫ ಪ್ಲ FRU BE BRB 
ತಮಿಳು ನಾಡು 8.0 39 146 767 4,603 5.2 
ಕೇರಳ 2.0 12 69 402 2,410 5,8 
ಕರ್ನಾಟಕ 2.0 23 85 396 2,365 4.6 
ಈಶಾನ್ಯ ರಾಜ್ಯಗಳು 5.0 22 49 195 907 4,0 
ಬಿಹಾರ 2.0 8 35 158 950 45 
ಒರಿಸ್ಸಾ 5.0 13 29 115 689 4.0 
ಪಶ್ಚಿಮ ೬ ೧ಗಾಳ 2.0 8 25 107 640 4.3 
ಆಂಧ್ರ ಪ್ರದೇಶ 1.0 5 18 47 279) 25 
ಉತ್ತರ ಪ್ರದೇಶ 1.0 3 12 24 145 2.0 
ಹಿಮಾಚಲ ಪ್ರದೇಶ 0.6 1 7 21 125 3.0 
ಮಹಾರಾಷ್ಟ್ರ 0.2 2 6 25 131 4,2 
ಇತರ ರಾಜ್ಯಗಳು 0.4 2 6 15 106 3.0 
ಒಟ್ಟು 29.2 138 487 2,275 13,360 4.7 

ಆಧಾರ: ರಾಷ್ಟ್ರೀಯ ವ್ಯವಸಾಯ ಮಂಡಳಿಯ ವರಣ ೪] 1976 


ಸಮಿತಿ ಶಿಫಾರಸು ಮಾಡಿದ ಮರಗಿಡ ಜಾತಿಗಳನ್ನು ಸುಮಾರು 750 ಮಿ.ಮಾ. 
ನಷ್ಟು ಮಳೆ ಬೀಳುವ ಬೆಂಗಳೂರಿನಂಥ ಅತಿ ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯಬಹುದು. 
ಈ ಮರಗಿಡಗಳನ್ನು ಸಾಮಾಜಿಕ ಅರಣ್ಯ ಪದ್ಧೆ ತಿಯಲ್ಲಿ ಎಲ್ಲೆಲ್ಲಿ ಅನುಕೂಲತೆ 
ಇದೆಯೋ ಅಲ್ಲಲ್ಲಿ ಬೆಳೆಸಬಹುದು. ಇವುಗಳಿಂದ ಜೇನು ಅಭಿವೃದ್ಧಿಗೆ ಸಹಾಯಕ 
ವಾಗುವುದಲ್ಲದೆ ಗ್ರಾಮಾಣ ಜನರಿಗೆ ವಿವಿಧ ರೀತಿಯಲ್ಲಿ ಉಪಯೋಗವಾಗುತ್ತದೆ. 


ಅಧ್ಯಾಯ 27 
ಅರಗು 


ಅರಗು, ಲ್ಯಾಸಿಫರ್‌ ಲ್ಯಾಕ್ಕ್‌ ಎಂಬ ಪರೋಪಜೀವಿ ಕೀಟ ಸ್ರವಿಸಿದ ರಾಳದ:ಥ 
ಹೆಕ್ಕಳಿಕೆ. ಈ ಕೀಟ ಕೆಲವು ಕಾಡುಗಿಡಗಳ ಮೇಲೆ ಮತ್ತು ಸಾಗುವಳಿ ಮಾಡಿ ಬೆಳೆಸಿದ 
ಮರಗಿಡಗಳ ಮೇಲೆ ಪರೋಪ ಜೀವಿಯಾಗಿ ಜೀವಿಸುತ್ತದೆ. ಲ್ಯೂಸಿಫರ್‌ ಲ್ಯಾಕ್ಕ್‌ 
ಹೆಮಿಪ್ಟಿರ ಗಣ ಮತ್ತು ಲ್ಯಾಸಿಫೆರಿಡೆ ಕುಟುಂಬಕ್ಕೆ ಸೇರಿದೆ. ಅರಗಿನ ಹುಳದ 
ಮರಿಹುಳುಗಳು ಬಹಳ ಸಣ್ಣವಾಗಿ ಕೆಂಪಾಗಿರುತ್ತವೆ. ಮರಿಗಳು ಹೊರಬರುವ 
ಕಾಲದಲ್ಲಿ ಅಸಂಖ್ಯ ಸಣ್ಣ ಸಣ್ಣ ಮರಿಗಳು ತಾಯಿಕೀಟದ ಕಾವು ಕೋಣೆಯಿಂದ ಹೊರ 
ಬಂದು ಮರಗಿಡಗಳ ಎಳೆಯ ಸೆಳೆಗೊಂಬುಗಳ ತೊಗಟೆಯ ಮೇಲೆ ನೆಲೆಗೊಳ್ಳುತ್ತ ವೆ. 
ಅನಂತರ ತಮ್ಮ ಸೊಂಡಿಲನ್ನು ತೊಗಟೆಯೊಳಗೆ ತೂರಿಸಿ ರಸವನ್ನು ಹೀರಿಕೊಳ್ಳುತ್ತವೆ. 
ಅರಗಿನ ಉತ್ಪಾದನೆಯಲ್ಲಿ ಹೆಣ್ಣು ಹುಳು ಬಹು ಮುಖ್ಯವಾದದ್ದು. ಇವು ತಮ್ಮ 
ದೇಹದ ಎರಡು ಕಾ ಿಸರಂಧ್ರಗಳು ಬಾಯಿ ಮತ್ತು ಗುದದಾ ರದ ರಂಧ್ರವನ್ನು ಬಿಟ್ಟು 
ಉಳಿದ ಭಾಗದ ಮೇಲೆಲ್ಲ ಒಂದು ಬಗೆಯ ಮಂದವಾದ ರಾಳದಂಥ ದ್ರವವನ್ನು 
ಸ್ಪವಿಸುತ್ತವೆ. ಈ ರಾಳದಂಥ ಸ್ರಾವಲರಗಿನ ಕೀಟಕ್ಕೆ ರಕ್ಷಕ ಕವಚವನ್ನು ರಚಿಸುತ್ತದೆ. 

ಮರಿಹುಳುಗಳು ಸೆಳೆಗೊಂಬುಗಳ ಮೇಲೆ ಒಂದಕ್ಕೊಂದು ಹೊಂದಿಕೊಂಡಂತೆ 
ಬಹಳ ಹತ್ತಿರ ನೆಲೆಸುವುದರಿಂದ ಪ್ರತಿ ಹುಳುವಿನ ಸ್ರಾವ ಒಂದಕ್ಕೊಂದು ಅಂಟಿಕೊಂಡು 
ಒಂದು ಬಗೆಯ ಅಖಂಡ ಹೆಕ್ಕಳಿಕೆ ರೂಪುಗೊಳ್ಳುತ್ತದೆ. ಹೆಣ್ಣು ಹುಳು ಒಂದುಸಾರಿ 
ರೆಂಬೆಯ ಮೇಲೆ ನೆಲೆಸಿದ ಮೇಲೆ ಬೇರೆಕಡೆ ಚಲಿಸಲಾರದು. ಹೆಣ್ಣು ಹುಳು 
ದುಂಡಾಗಿದ್ದು, ಗಂಡಂ ಹುಳು ದೋಣಿಯಾಕಾರದ್ದಾಗಿರುತ್ತದೆ, ದೊಡ್ಡ ಗಂಡು 
ಹುಳುಗಳಲ್ಲಿ ರೆಕ್ಕೆ ಇರುವ ಮತ್ತು ಇಲ್ಲದಿರುವ ಎರಡು ಬಗೆಯ ಹುಳುಗಳಿರುತ್ತವೆ. 
ಈ ಗಂಡು ಹುಳುಗಳು ಆರಗು ಗೂಡಿನಿಂದ ಹೊರಬಂದ ತಕ್ಷಣವೇ ಸಂಭೋಗದಲ್ಲಿ 
ತೊಡಗುತ್ತವೆ. ಹೆಣ್ಣು ಹುಳು ತನ್ನ ಪೂರ್ತಿ ಜೀವಮಾನವನ್ನು ತಾನೇ ಕಟ್ಟಿದ 
ಅರಗಿನ ಗೂಡಿನಲ್ಲಿಯೇ ಕಳೆಯುತ್ತದೆ. ಮರಿಗಳು ಗೂಡಿನಿಂದ ಇನ್ನೇನಂ ಹೊರ 
ಬರುತ್ತವೆ ಎನ್ನುವ ಕಾಲಕ್ಕೆ ಸರಿಯಾಗಿ ಸೆಳೆಗೊಂಬುಗಳನ್ನು ಕಡಿದು ಅರಗಿನ ಹೆಕ್ಕಳಿಕೆ 
ಯನ್ನು ಅವುಗಳಿಂದ ಕೆರೆದು ತೆಗೆದು, ಒಣಗಿಸಿ, ಸಂಸ್ಕರಿಸಿ ಅರಗನ್ನು ತಯಾರಿಸು 
ತ್ತಾರೆ. ಈ ಅರಗಿನಿಂದ ಚಿಪ್ಪಿನ ಅರಗನ್ನು ಸಹ ತಯಾರಿಸುತ್ತಾರೆ. 


ಅರಗು ಹುಳುವಿನ ಜೀವನಚಕ್ರ: ಸಂಭೋಗೆಕ್ರಿಯೆ ನಡೆದು ಗರ್ಭದಾನವಾದ 
ನಂತರ ಮೊಟ್ಟಿಗಳು ಹೆಣ್ಣು ಕೀಟದ ಜೊತೆ ಅಂಡಾಶಖಂದಲ್ಲಿ ಬೆಳೆದು ಬಲಿತ ನಂತರ 


ಅರಗು 183 


ಕಾವುಕೋಣೆಗೆ ವರ್ಗಾವಣೆ ಹೊಂದುತ್ತವೆ. ಅನಂತರ ಮೊಟ್ಟೆಯಿಂದ ಮರಿ 
ಹುಳುಗಳು ಹೊರಬರುತ್ತವೆ. ಮೊದಲು ಕೆಲವೇ ಮರಿಹುಳುಗಳು ಹೊರಬರುತ್ತವೆ. 
ಇದಕ್ಕೆ ಹೊರಗೆ ಬರುವಿಕೆ ಎಂದು ಕರೆಯುತ್ತಾರೆ. ಹೆಚ್ಚು ಸಂಖ್ಯೆಯ ಮರಿ 
ಹುಳುಗಳು ಬರುವುದಕ್ಕೆ ಹಿಂಡು ಹಿಂಡಾಗಿ ಬರುವಿಕೆ ಎನ್ನುತ್ತಾರೆ. ಒಂದು ತಾಯಿ 
ಕೀಟದಿಂದ ಸಾಮಾನ್ಯವಾಗಿ 200 ರಿಂದ 500 ಮರಿಹುಳುಗಳೂ ಹುಟ್ಟಬಹುದು. 
ಗರಿಷ್ಠ ಪ್ರಮಾಣ 1000ದ ತನಕವೂ ಇರುತ್ತದೆ. 


ಮರಿಗಳು ಹುಟ್ಟುವ ಸಮಯದಿಂದ ಓಡಿದು ಅವು ದೊಡ್ಡವಾಗಿ ಬೆಳೆದು ಬಲಿತ 
ಹೆಣ್ಣು ಕೀಟಗಳಿಂದ ಮುಂದಿನ ಪೀಳಿಗೆಯ ಹುಳುಗಳು ಹೊರಬರುವ ಅವಧಿಗೆ ಕೀಟಗಳ 
ಜೀವನ ಚಕ್ರವೆಂದು ಹೆಸರು, 


ಅರಗಿನ ಹುಳು ಉತ್ತರ ಭಾರತದಲ್ಲಿ ವರ್ಷಕ್ಕೆ ಇಂತಹ ಎರಡು ಜೀವನ 
ಚಕ್ರವನ್ನು ಪೂರೈಸುತ್ತದೆ. ಇದಕ್ಕೆ ಬೈವೋಲ್‌ ಟೈನ್‌ ಎಂದು ಕರೆಯುತ್ತಾರೆ. 
ಆದರೆ ಕರ್ನಾಟಕದಲ್ಲಿ ಈ ಹುಳು ಜಾಲಾರಿ (ಪೋರಿಯ ಚೆಲುರ) ಮರದ ಮೇಲೆ 
ಹದಿಮೂರು ತಿಂಗಳಲ್ಲಿ ಜೀವನಚಕ್ರವನ್ನು ಪೂರೈಸುತ್ತದೆ. 


ಅರಗಿನ ಬೆಳೆ: "ರಂಗೀನಿ' ಮತ್ತು "ಕುಸುಮಿ' ಎಂಬ ಆರಗಿನ ಹುಳದ 
ತಳಿಗಳು ಸಾಗುವಳಿಯಲ್ಲಿರುವ ಮುಖ್ಯ ಅರಗಿನ ಹುಳದ ತಳಿಗಳು... ಅರಗಿನ ಬೆಳೆಯ 
ಬಗೆ, ಅರಗಿನ ಹುಳುಗಳು ತಿನ್ನುವ ಅತಿಥೇಯ ಮರದ ಜಾತಿಯ ಮೇಲೂ ಸಹ 
ಅವಲಂಬಿಸಿರುತ್ತದೆ. ಕುಸುಮಿ ತಳಿಯ ಅರಗಿನ ಹುಳ ಮುಖ್ಯವಾಗಿ ಕುಸುಮ್‌ 
(ಷ್ಲೇಶಿರ ಬಲಿಯೋಸ) ಮರದ ಮೇಲೆ ಬೆಳೆಯುತ್ತದೆ. ರಂಗೀನಿ ತಳಿ ಅನೇಕ ಅತಿಥೇಯ 
ಗಿಡಗಳ ಮೇಲೆ ಬೆಳೆಯುತ್ತದೆ. ಇವುಗಳಲ್ಲಿ ಮುಖ್ಯವಾದುವುಗಳೆಂದರೆ : 
1) ಬ್ಯೂಟಿಯ ಮೊನೋಸ್ಪರ್ಮ (ಪಲಾಸ್‌) ಮತ್ತು 2) ಜಿಜಿಫಸ್‌ ಮಾರಾಫಿಯಾನ 
(ಬರ್‌). 


ಪ್ರತಿಯೊಂದು ಆರೋಗ್ಯವಂತ ಕುಸುಮಿ ಹೆಣ್ಣು ಹುಳು ಸುಮಾರು 0.069 
ಗ್ರಾಮ್‌ನಷ್ಟು ಅರಗನ್ನು ಉತ್ಪಾದಿಸುತ್ತದೆ. ರಂಗೀನಿ ಹೆಣ್ಣು ಹುಳಂ ಸುಮಾರು 
0.029 ಗ್ರಾಮ”ನಷ್ಟು ಅರಗನ್ನು ಉತ್ಪಾದಿಸುತ್ತದೆ. . 1 ಕಿ. ಗ್ರಾಮ್‌ ಆರಗನ್ನು 
ಉತ್ಪಾದಿಸಲು ಸುಮಾರ( 14,500 ರಿಂದ 34,500 ಜೆಣ್ಣು ಹುಳುಗಳು ಬೇಕಾಗು 
ತ್ತವೆ. ಭಾರತದಲ್ಲಿ ರಂಗೀನಿ ಅರಗಿನ ಒಟ್ಟು ಉತ್ಪಾದನೆ ಕುಸುಮಿ ಅರಗಿನ ಒಟ್ಟು 
ಉತ್ಪಾದನೆಯ 5 ರಿಂದ 8 ಪಟ್ಟು ಹೆಚ್ಚಿದೆ. ' ಆದರೆ ಕುಸುಮಿ ಮೇಲ್ದರ್ಜೆಯ 
ಆರಗಾಗಿದ್ದು ಇದಕ್ಕೆ ಹೆಚ್ಚಿನ ಬೆಲೆ ಇದೆ. 


ದೇಶದಲ್ಲಿ ಸುಮಾರು ಮೂರು ದಶಲಕ್ಷ ಆದಿವಾಸಿ ರೈತರು ಆರಗಿನ ಸಾಗುವಳಿ 
ಮಾಡುತ್ತಿದ್ದಾರೆ. ತಮ್ಮ ಭೂಮಿಯಲ್ಲಿ ಕೆಲವೇ ಆತಿಥೇಯ ಮರಗಳನ್ನು 


184 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಹೊಂದಿರುವ ಸಣ್ಣ ರೈತರೂ ಸಹ ಅರಗನ್ನು ಬೆಳೆಯುತ್ತಿದ್ದಾರೆ. ಈ ರೈತರು ತಾವು 
ಬೆಳೆದ ಸ್ವಲ್ಪ ಪ್ರಮಾಣದ ಅರಗನ್ನು ಮಾರಿ ತಮ್ಮ ವಾರ್ಷಿಕ ಆದಾಯವನ್ನು 
ಹೆಚ್ಚಿಸಿಕೊಳ್ಳುತ್ತಾರೆ, ಅರಗನ್ನು ಮುಖ್ಯವಾಗಿ ಛೋಟನಾಗಪುರ ಮತ್ತು ಬಿಹಾರದ 
ಸಂಶಾಲ ಪರಗಣಗಳಲ್ಲಿ, ಪಚ್ಚಿಮ ಬಂಗಾಳದ ಬಂಕುರ ಜಿಲ್ಲೆಯಲ್ಲಿ, ಮಧ್ಯಪ್ರದೇಶ 
ಮತ್ತು ಉತ್ತರ ಪ್ರದೇಶದ ಪೂರ್ವಭಾಗದಲ್ಲಿ, ಮಹಾರಾಷ್ಟ್ರದ ಭಂಡಾರ ಮತ್ತು 
ಚಂದ ಜಿಲ್ಲೆಗಳಲ್ಲಿ ಮತ್ತು ಒರಿಸ್ಸಾದ ಕಿಯೊಂಜೋರ್‌, ಮಖೂರ್‌ಭಂಜ್‌ ಮತ್ತು 
ಸುಂದರ್‌ಘರ್‌ ಜಿಲ್ಲೆಗಳಲ್ಲಿ ಬೆಳೆಯುತ್ತಾರೆ. 





ಕೋಷ್ಟಕ 13 

ವಿವಿಧ ರಾಜ್ಯಗಳಲ್ಲಿ ಕಡ್ಡಿ ಅರಗಿನ ಸರಾಸರಿ ವಾರ್ಷಿಕ ಉತ್ಪಾದನೆ (ಟನ್ನುಗಳಲ್ಲಿ) 
1961-6320ರಿಂದ 1966-57ದಿಂದೆ 

ರಾಜ್ಯ 1951-60 196566 1970-71 
ಬಿಹಾರ 17,341 (41.8) 13,334 (44 4) 17,185 (57.9) 
ಮಧ್ಯಪ್ರದೇಶ 13,019 (31.4) 6.818 (22.7) 6,099 (20.6) 
ಪಶ್ಚಿಮ ಬಂಗಾಳ 6,580 (15 9) 3.948 (13.1) 2,754 ( 9.3) 
ಉತ್ತರ ಪ್ರದೇಶ 657 ( 1.6) 1.723 ( 5.8) 1,955 ( 66) 
ಇತರ ರಾಜ್ಯಗಳು 3.889 ( 9.3) 4,194 (14.0) 1,676 ( 5,6) 

ಒಟ್ಟು 41,486 30.017 29,669 


ಟಿಪ್ಪಣಿ: ಕಂಸದಲ್ಲಿರುವ ಸಂಖ್ಯೆಗಳು ಒಟ್ಟು ಸಂಖ್ಯೆಯ ಶೇಕಡಾ ಪ್ರಮಾಣ 


1950ನೇ ಇಸವಿಯವರೆಗೂ ಭಾರತ ಪ್ರಪಂಚದಲ್ಲಿ ಉತ್ಪಾದನೆಯಾಗುವ 
ಅರಗಿನ ಶೇಕಡಾ 85 ಭಾಗವನ್ನು ಉತ್ಪಾದಿಸುತ್ತಿತ್ತು. ಆಕಾಲದವರೆಗೆ ನಮ್ಮ ದೇಶ 
ಅರಗಿನ ಉತ್ಪಾದನೆಯಲ್ಲಿ ಹೆಚ್ಚು ಕಡಿಮೆ ಏಕಸ್ವಾಮ್ಮತೆಯನ್ನೇ ಹೊಂದಿತ್ತು. 
1950ರ ನಂತರ ಥ್ಲೆ ಲ್ಯಾಂಡ್‌ ದೇಶದಲ್ಲಿ ಇದರ ಉತ್ಪಾದನೆ ಕ್ರಮೇಣ ಹೆಚ್ಚಾಯಿತು. 
ಇದರಿಂದಾಗಿ ಆ ದೇಶ ಪ್ರಪಂ.1ದ ಬೇಡಿಕೆಯಲ್ಲಿ ಶೇಕಡಾ 25 ರಿಂದ 30 ಭಾಗ 
ಅರಗನ್ನು ಪೂರೈಸುತ್ತದೆ. ಭಾರತದಲ್ಲಿ ಉತ್ಪನ್ನವಾಗುವ ಕಡ್ಡಿ ಅರಗಿನ ವಾರ್ಷಿಕ 
ಪ್ರಮಾಣವನ್ನು ಈ ಕೆಳಗೆ ಕೊಟ್ಟಿದೆ. 


ವರ್ಷ ಉತ್ಪಾದನೆ (ಟನ್ನುಗಳಲ್ಲಿ) 
1970-71] -: 24,560 
1971-72 27,211 
1972-73 19,088 


1973-14 19,258 


ಅರಗು 186 


ವರ್ಷಕ್ಕೆ ಎರಡು "ರಂಗೀನಿ' ಬೆಳೆ ಮತ್ತು ಎರಡು 'ಕುಸುಮಿ' ಬೆಳೆ ಬರುತ್ತವೆ. 
ಕುಸುಮಿ ಬೆಳೆಯಲ್ಲಿ ಜೂನ್‌-ಜುಲೈ ತಿಂಗಳಿನಲ್ಲಿ ಸೋಂಕಿಸಿದ ಆರಗಿನ ಹುಳುಗಳಿಂದ 
'ಜನವರಿ-ಫೆಬ್ರವರಿಯಲ್ಲಿ ಅಘನಿ ಬೆಳೆ ದೊರೆಯುತ್ತದೆ ಮತ್ತು ಜನವರಿ-ಫೆಬ್ರವರಿಯಲ್ಲಿ 
ಸೋಂಕಿಸಿದ ಹುಳುಗಳಿಂದ ಜೂನ್‌-ಜುಲೈ ಕಿಂಗಳಿನಲ್ಲಿ 'ಜೆತ್ತಿ' ಬೆಳೆ ಬರುತ್ತದೆ. 
“ರಂಗೀನಿ' ತಳಿಯಿಂದ ಜೂನ್‌-ಜುಲೈ ತಿಂಗಳಿನಲ್ಲಿ ಸೋಂಕಿಸಿದ ಹುಳಗಳಿಂದ 
ಅಕ್ಟೋಬರ್‌-ನವೆಂಬರ್‌ ತಿಂಗಳಿನಲ್ಲಿ 'ಕಟ್ಟೆ' ಬೆಳೆ ಬರುತ್ತದೆ ಮತ್ತು ಅಕ್ಟೋಬರ್‌- 
ನವೆಂಬರ್‌ನಲ್ಲಿ ಸೋಂಕಿಸಿದ ಹುಳುಗಳಿಂದ ಜೂನ್‌-ಜುಲೈನಲ್ಲಿ "ಬೈಸಾಕಿ" ಬೆಳೆ 
ಬರುತ್ತದೆ. 


ಮುಖ್ಯ ಅತಿಥೇಯ ಮರಗಳು: ಸುಮಾರು ನೂರಕ್ಕಿಂತ ಹೆಚ್ಚು ಜಾತಿಯ 
ಮರಗಳ ಮೇಲೆ ಅರಗು ಬೆಳೆಯುತ್ತದೆ ಅರಗಿನ ಹುಳು ಇವುಗಳಲ್ಲಿ ಅನೇಕ ಮರಗಳ 
ಮೇಲೆ ಕೆಲವುಕಾಲ ಜೀವಿಸಬಲ್ಲದಾದರೂ ಕೆಲವೇ ಮರಗಳ ಮೇಲೆ ಮಾತ್ರ ಇದು 
ಯೆಶಸ್ವಿಯಾಗಿ ಬದುಕಿ ವಂಶಾಭಿವೃದ್ಧಿಯನ್ನು ಮಾಡಬಲ್ಲದು ಮತ್ತು ಈ ಹುಳ 
ಅತ್ಯಲ್ಪ ಸಂಖ್ಯೆಯ ಮರಗಳ ಮೇಲೆ ಮಾತ್ರ ಸೊಂಪಾಗಿ ಬೆಳೆದು ದೊಡ್ಡ ಪ್ರಮಾಣ 
ದಲ್ಲಿ ಅರಗನ್ನು ಉತ್ಪಾದಿಸಬಲ್ಲದು. ಅರಗಿನ ಹುಳುಗಳ ಕೆಲವು ಪ್ರಮುಖ ಅತಿಥೇಯ 
ಮರಗಳನ್ನು ಈ ಮುಂದೆ ಬಹು ಸಂಕ್ಷಿಪ್ತವಾಗಿ ವಿವರಿಸಿದೆ. 


1) ಪಲಾಸ್‌ ಬ್ಯೂಟಯ ಮೊಸೊಸ್ಸರ್ಮ : ಈ ಜಾತಿಯಮರ ಮೈದಾನ 
ಪ್ರದೇಶಗಳಲ್ಲಿ, ಮಿಶ್ರ ಓಣ ಉದುರೆಲೆ ಅರಣ್ಯಗಳಲ್ಲಿ ಮತ್ತು ಬೀಳು ಪ್ರದೇಶಗಳಲ್ಲಿ 
ಗುಂಪು ಗುಂಪಾಗಿ ಮತ್ತು ಜಮೀನುಗಳ ಅಂಚಿನ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಇದಂ 
ಅರಗಿನ ಬೆಳೆಗೆ ಒಂದು ಜನಪ್ರಿಯ ಅತಿಥೇಯ ಮರವಾಗಿದೆ, ಈ ಮರದ ಜಾತಿಯಲ್ಲಿ 
“ಚರಕ" ಮತ್ತ “ಕರಿಯ” ಎಂಬ ಎರಡು ಪ್ರಭೇದಗಳಿವೆ. ಚರಕ ತಳಿಯ ಮರದ 
ತೊಗಟೆ ಕರಿಯ ಮರದ ತೊಗಟಿಗಿಂತ ಬಣ್ಣದಲ್ಲಿ ತಿಳಿಯಾಗಿರುತ್ತದೆ. ಅರಗು ಕರಿಯ 
ಪ್ರಭೇದದ ಮರದ ಮೇಲೆ "ಚರಕ'ದ ಮೇಲೆ ಬೆಳೆಯುವುದಕ್ಕಿಂತ ಸುಲಭವಾಗಿ 
ಬೆಳೆಯುತ್ತದ. 


2) ಕುಸುಮ್‌ ಷ್ಲೆಶೀರ ಒಲಿಯೋಸ : ಇದು ದೇಶದ ಆನೇಕ ಒಣ ಉದುರೆಲೆ 
ಅರಣ್ಯಗಳಲ್ಲಿ ಬೆಳೆಯುತ್ತದೆ. ಕೆಲವುಕಡೆ ಇದು ಗುಂಪು ಗುಂಪಾಗಿ ಬೆಳೆದಿರುತ್ತದೆ. 
ಇಂತಹಕಡೆ ಈ ಮರದ ಮೇಲೆ ಸುಲಭವಾಗಿ ಅರಗನ್ನು ಬೆಳೆಸಬಹುದು. ಇಲ್ಲಿಯೂ 
ಸಹ "ಚರಕ" ಮತ್ತು 'ಕರಿಯ' ಎಂಬ ಎರಡು ಪ್ರಭೇದಗಳಿವೆ. ಚರಕ ಪ್ರಭೇದದ 
ಮರದ ಮೇಲೆ ಅರಗು ಚೆನ್ನಾಗಿ ಬೆಳೆಯುವುದಿಲ್ಲ, 


3) ಎಲಚಿ ಜಿಜಿಫಸ್‌ ಮಾರಿಫಿಯಾನ ; ಈ ಮರ ಪಂಜಾಬಿನ ಹಿಮಾಲಯ 
ತಪ್ಪಲಿನಲ್ಲಿ ಮತ್ತು ದಕ್ಷಿಣ ಪ್ರಸ್ಥಭೂಮಿಗಳಲ್ಲಿ ಬೆಳೆಯುತ್ತದೆ. ಎಲಚಿ ಮರ 


186 ಭಾರತದಲ್ಲಿ ಸಾಮಾಜಿಕ ಆರಣ್ಯ ಶಾಸ್ತ್ರ 


ರುಚಿಯಾದ ಹಣ್ಣುಗಳನ್ನು ಮತ್ತು ಬೇಲಿಗೆ ಮಳ್ಳು ರೆಂಬೆಗಳನ್ನು ಕೊಡುವ ಉದುರೆಲೆ 
ವಂರ. ಇದೊಂದು 'ರಂಗೀನಿ' ತಳಿಗೆ ಸೇರಿದೆ ಅತಿಥೇಯ ಮರ, ಇದೆರ ಮೇಲೆ 
ಬೆಳೆಸಿದ ಅರಗು ಇತರೆ "ರಂಗೀನಿ' ತಳಿಗೆ ಸೇರಿದ ಮರದ ಮೋಲೆ ಬೆಳಸಿದ ಅರಗಿಗಿಂತ 
ಶ್ರೇಷ್ಮವಾಗಿರುತ್ತದೆ. 


ಸ್ಥಳೀಯವಾಗಿ ಮುಖ್ಯವಾದ ಅತಿಥೇಯ ಮರಗಳು : ಅರಗಿನ ಹುಳದ ಕೆಲವು 
ಅತಿಥೇಯ ಮರಗಳು ದೇಶದ ಅನೇಕ ಕಡೆಗಳಲ್ಲಿ ಬೆಳೆಯುವವಾದರೂ ಆರಗನ್ನು 
ಆಯಾ ಪ್ರದೇಶದ ಕೆಲವು ಮರಗಳ ಮೇಲೆ ಮಾತ್ರ ಬೆಳೆಯುತ್ತಾರೆ. ಉದಾಹರಣೆಗೆ 
ಬಾಬುಲ್‌ಮರ ದೇಶವ ಎಲ್ಲ ಭಾಗಗಳಲ್ಲಿ ಬೆಳೆದರೂ ಪಶ್ಚಿಮ ಭಾರತದಲ್ಲಿ ಮಾತ್ರ 
ಈ ಮರದ ಮೇಲೆ ಅರಗನ್ನು ಬೆಳೆಯುತ್ತಾರೆ. ಇದೇ ಬಗೆಯ ಇನ್ನೂ ಕೆಲವು 
ಸ್ಥಳೀಯವಾಗಿ ಮುಖ್ಯವಾದ ಅತಿಥೇಯ ಮರಗಳಿವೆ. ಅವುಗಳ ಬಗ್ಗೆ ಈ ಮುಂದೆ 
ವಿವರಿಸಿದೆ. 


1) ಬಾಬುಲ್‌ ಅಕೇಸಿಯ ನಿಲೋಟಿಕ: ಈ ಮರ ಮಹಾರಾಷ್ಟ್ರದ ಕೆಲವು 
ಭಾಗಗಳಲ್ಲಿ ಗುಜರಾತ್‌ ಮತ್ತು ರಾಜಸ್ಮಾನದ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಆರಗಿನ 
'ಬೆಳೆಗೆ ಒಳ್ಳೆಯ ಅತಿಥೇಯ ಮರವಾಗಿದೆ. ದೇಶದ ಇತರ ಕಡೆಗಳಲ್ಲಿ ಈ ಮರದ 
ಮೇಲೆ ಅರಗನ್ನು ಬೆಳೆಯಲು ನಡೆಸಿದ ಪ್ರಯತ್ನಗಳು ಅಷ್ಟೊಂದು ಫಲಕಾರಿಯಾಗಲಿಲ್ಲ. 


2) ಮಾಚ್‌ ಆಲ್‌ಬಿಜಿಯ ಲುಸಿಡ : ಅಸ್ಸಾಮ್‌ನಲ್ಲಿ ಈ ಮರ ಅರಗಿನ ಬೆಳೆಗೆ 
ಒಳ್ಳೆಯ ಅತಿಥೇಯ ಮರ. ನಾಮ್‌ಕುಮ್‌ (ರಾಂಚಿ)ಯಲ್ಲಿ ನಡೆಸಿದ ಕೆಲವು ಪ್ರಯತ್ನ 
ಗಳಿಂದ ಈ ಮರ ಬೈಸಾಕಿ ಬೆಳೆಗೆ ಒಳ್ಳೆಯ ಅತಿಥೇಯ ಮರವೆಂದು ಕಂಡುಬಂದಿದೆ ; 
ಏಕೆಂದರೆ, ಬೈಸಾಕಿ ಬೆಳೆಯಲ್ಲಿ ಈ ಮರದ ಮೇಲಿನ ಅರಗಿನ ಹುಳಂಗಳು ಸಾಯುವುದು 
ಕಡಮೆ. ಆಂದರೆ, ಈ ಮರ ಬೈಸಾಕಿ ಬೆಳೆಯ ಹುಳುಗಳ ಸಂತಾನವನ್ನು ಚನ್ನಾಗಿ 
ಕಾಯ್ದಿಟ್ಟುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. 


3) ಅರಹರ್‌ ಕೆಜಾನಸ್‌ ಕೆಜಾನ್‌; . ಈ ಮರ ಅಸ್ಸಾಮ್‌ ಪ್ರದೇಶದಲ್ಲಿ 
ಬಹು ಮುಖ್ಯವಾದ ಅತಿಥೇಯಮರ ಇದರ ಒಂದು ಅನುಕೂಲತೆಯೆಂದರೆ ಈ 
ಗಿಡವನ್ನು ಕೃಷಿ ಬೆಳೆಯಾಗಿ ಶೀಘ್ರವಾಗಿ ಬೆಳೆಯಬಹುದು, 


4) ಮೇಘಾನಿಯ ಸ್ಟ್ರೋಬಿಲಿಫೆರ : ಅಸ್ಲಾಮ್‌ ಪ್ರದೇಶದಲ್ಲಿ ವಿಶೇಷವಾಗಿ 
ಮಿಕಿರ್‌ ಗುಡ್ಡಗಳಲ್ಲಿ ಸಾಮಾನ್ಯವಾಗಿ ಬಳಕೆಯಲ್ಲಿರುವ ಹೊದರಿನಂತೆ ಬೆಳೆಯುವ 
ಅತಿಥೇಯ ಗಿಡ. ಒರಿಸ್ಸಾದ ಬೆಲ್ಕ ಜಿಲ್ಲೆಯಲ್ಲಿ ಈ ಗಿಡದಮೇಲೆ ಅರಗು ಬೆಳೆಯು 
ವುದು ಕಂಡುಬಂದಿದೆ. ಸಮುದ್ರ ತೀರ ಪ್ರದೇಶದಲ್ಲಿ ಅರಗಿನ ಬೆಳೆ ಚೆನ್ನಾಗಿ, 
ಸಮೃದ್ಧವಾಗಿ ಬೆಳೆಯಬವುದಿಲ್ಲವೆಂದು ಹೇಳಲಾಗುವುದರಿಂದ ಇದೊಂದು ಕುತೂಹಲ 
ಕಾರಿ ವಿಷಯವಾಗಿದೆ, 


ಅರಗು 187 


5) ಗ್ವಿವಿಯ ಸೆರ್ರುಲ್ಮಾಟ: ಇದು ಅಸ್ಸಾಮ್‌ ಪ್ರದೇಶದಲ್ಲಿ ಬೆಳೆಯುವ 
ಇನ್ನೊಂದು ಸಾಮಾನ್ಯ ಆತಿಥೇಯ ಗಿಡ. ವಲಸೆ ಬೇಸಾಯಕ್ಕಾಗಿ ಹೊಸದಾಗಿ 
ಕಡಿದು ಸರಿಮಾಡಿದ ಪ್ರದೇಶಗಳಲ್ಲಿ ಈ ಜಾತಿಯ ಗಿಡ ತಾನೇ ತಾನಾಗಿ ಬೆಳೆಯುತ್ತದೆ, 
ಎರಡನೇ ವರ್ಷ ಈ ಗಿಡಗಳನ್ನು ಅರಗಿನ ಬೆಳೆಗಾಗಿ ಉಪಯೋಗಿಸುತ್ತಾರೆ. ಈ 
ಗಿಡವನ್ನು ನಾಮ್‌ಕುಮ್‌ (ರಾಂಚಿ)ನಲ್ಲಿ ಬೆಳೆಯುವ ಪ್ರಯತ್ನಗಳು ಅಷ್ಟೊಂದು 
ಯಶಸ್ವಿಯಾಗಲಿಲ್ಲ. 


6) ಲೀಅ ಪ್ರಭೇದ: ಇದೂ ಸಹ ಅಸ್ಲಾಮ್‌ನಲ್ಲಿ ಆರಗಿನ ಸಾಮಾನ್ಯ 
ಅತಿಥೇಯ ಮರ. 


7) ಪೋರಿಯಾಟಲುರ: ಈ ಜಾತಿಯ ಮರ ಕರ್ನಾಟಕ, ತಮಿಳುನಾಡು 
ಮತ್ತು ಕೇರಳಗಳಲ್ಲಿ ಗಂಂಪು ಗುಂಪಾಗಿ ಬೆಳೆಯುತ್ತ ದೆ. ಕರ್ನಾಟಕದಲ್ಲಿ ಆರಗನ್ನು 
ಬೆಳೆಯುತ್ತಿದ್ದ ಕಾಲದಲ್ಲಿ ಈ ಮರ ಆ ರಾಜ್ಕದಲ್ಲಿ ಒಂದು ಮುಖ್ಯ ಅತಿಥೇಯ 
ಮರವಾಗಿತ್ತು. 


8. ಫೌಟ್‌ ಜಿಜಿಫಸ್‌ ಗ್ರೈಲೋಪೈರಸ್‌ : ಈ ಮರ ಜಬಲ್‌ಪುರ ಮತ್ತು 
ಮಧ್ಯಪ್ರದೇಶದ ಸಾಗರ್‌ ಮತ್ತು ಭೂಪಾಲ್‌ ಪ್ರದೇಶಗಳಲ್ಲಿ ಮತ್ತು ಉತ್ತರ 
ಪ್ರದೆ;ಶದ ಅಕ್ಕಪಕ್ಕದ ಪ್ರದೇಶಗಳಲ್ಲಿ ಗುಂಪು ಗುಂಪಾಗಿ ಬೆಳೆಯುವ ಒಂದು ಬಹು 
ಮುಖ್ಯವಾದ ಅರಗಿನ ಅತಿಥೇಯಮರ. 


ಅರಗಿನ ಸಾಗುವಳಿ 


(ಅ) ಕತ್ತರಿಸುವಿಕೆ: ಅರಗಿನ ಮನಿ ಹುಳುಗಳು ನೆಲೆಗೊಂಡು ತಮಗೆ 
ಬೇಕಾದ ಆಹಾರವನ್ನು ಹೀರಿಕೊಳ್ಳಲು ಅನುಕೂಲವಾಗುವಂತೆ ಎಳೆಯ ಮತ್ತು 
ಮೆತುವಾದ ಸೆಳೆಗೊಂಬುಗಳನ್ನು ಬೆಳೆಸುವುದಕ್ಕೋಸ್ಕರ ಕೆಲವು ತಿಂಗಳುಗಳ ಮೊದಲೇ 
. ಮರದ ರೆ:ಬೆಗಳನ್ನು ಕತ್ತರಿಸುವುದು ಬಹಳ ಅಗತ್ಯ. ರೆಂಬೆಗಳನ್ನು ಕತ್ತರಿಸುವಾಗ 
3.8 ಸೆಂ. ಮಾ. ಗಿಂತ ಹೆಚ್ಚು ದಪ್ಪದ ರೆಂಬೆಗಳನ್ನು ಕತ್ತರಿಸದಂತೆ ಎಚ್ಚರಿಕೆ ವಹಿಸ 
ಬೇಕು. ಮುಖ್ಯವಾಗಿ `ರಂಗೀನಿ' ಆತಿಥೇಯ ಮರಗಳಾದ ಬರ್‌ ಮತ್ತು ಪಲಾಸ್‌ 
ಮರಗಳನ್ನು `ಕಟ್ಕೆ' ಬೆಳೆಗಾಗಿ ಫೆಬ್ರುವರಿಯಲ್ಲಿ ಮತ್ತು "ಬೈಸಾಕಿ" ಬೆಳೆಗಾಗಿ ಏಪ್ರಿಲ್‌ 
ನಲ್ಲಿ ಕತ್ತರಿಸಿದರೆ ಒಳ್ಳೆಯ ಫಸಲು ಬರುತ್ತದೆ. ಹೀಗೆ ಮಾಡುವುದರಿ:ದ ಮೇಲೆ 
ತಿಳಿಸಿದ ಬೆಳೆಗೆ ಅನುಕ್ರಮವಾಗಿ ನಾಲ್ಕರಿಂದ ಆರು ತಿಂಗಳಿನ ಸೆಳೆಗೊಂಬುಗಳು 
ಹುಟ್ಟಿಕೊಂಡು ಅರಗಿನ ಮರಿಶುಳುಗಳಿಗೆ ಆಹಾರ ಹೀರಿಕೊಳ್ಳಲು ಸಹಾಯಕ 
ವಾಗುತ್ತದೆ. ಕುಸುಮ್‌ ಮರವನ್ನು ಜೂನ್‌-ಜುಲೈ ಮತ್ತು ಜನವರಿ-ಫೆಬ್ರುವರಿ 
ತಿಂಗಳುಗಳಲ್ಲಿ ಕತ್ತರಿಸುತ್ತಾರೆ. ಸಾಮಾನ್ಯವಾಗಿ ಈ ತಿಂಗಳುಗಳು ವಿವಿಧ ಅರಗಿನ 


188 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಬೆಳೆ ಬರುವಕಾಲಕ್ಕೆ ತಾಳೆ ಹೊಂದುವುದರಿಂದ, ಬೆಳೆಯನ್ನು ಕಟಾವು ಮಾಡುವಾಗ 
ಕತ್ತರಿಸುವ ಕಾರ್ಯವೂ ನೆರವೇರಿದೆ:ತಾಗುತ್ತದೆ. 


ಆ) ಎಲೆ ಸವರುವಿಕೆ; ಬೈಸಾಕಿ ಬೆಳೆಗೆ ಪಲಾಸ್‌ ಮರದ ಸ್ವಲ್ಪ ಭಾಗ 
ಎಲೆಗಳನ್ನು ಅಕ್ಟೋಬರ್‌ ಮೊದಲ ಭಾಗದಲ್ಲಿ ಸಮರುವುದು ಮತ್ತು ಎಲಚಿ 
ಮರದ ಎಲೆಗಳನ್ನು ಅಲ್ಲಲ್ಲಿ ಸಮರುವುದು ಒಳ್ಳೆಯದು. ಹೀಗೆ ಮಾಡುವುದರಿಂದ 
ಬೇಸಿಗೆಯಲ್ಲಿ ಹೊಸ ಎಲೆಗಳು ಹುಟ್ಟಿಕೊಂಡು ಅರಗಿನ ಹುಳುಗಳನ್ನು ಬಿಸಿಲಿನ 
ತಾಪದಿಂದ ರಕ್ಷಿಸುತ್ತವೆ. 


ಅರಗಿನ ಸಂತಾನ ಮತ್ತು ಸೋಂಕು: ಬವಿತ ಹೆಣ್ಣು ಹುಳುಗಳಿಂದ ಮರಿ 
ಹುಳುಗಳು ಹೊರ ಹೊರಡುವ ಸಮಯವನ್ನು ತಲುಪಿರಂವ ಬಲಿತ ಹೆಣ್ಣು ಹುಳು 
ಗಳಿಂದ ಕೂಡಿದ ಅರಗಿನ ಕಡ್ಡಿಗಳಿಗೆ ಅರಗಿನ ಸಂತಾನವೆಂದು ಹೆಸರು. ಕಡ್ಡಿಗಳನ್ನು 
ಕತ್ತರಿಸಿ ತೆಗೆದೆ ತಕ್ಷಣ ಹೆಣ್ಣು ಹುಳುಗಳಿಗೆ ಆಹಾರದ ಸರಬರಾಜು ನಿಂತು 
ಹೋಗುತ್ತದೆ. ಆದ್ದರಿಂದ ಈ ಕಡ್ಡಿಗಳನ್ನು ಬೇಗ ಸಾಗಿಸಿ ಸಣ್ಣ ಸಣ್ಣ ಕಟ್ಟುಗಳಾಗಿ 
ಮಾಡಿ ಆದಷ್ಟು ಬೇಗ, ಅಂದರೆ, ಒಂದು ವಾರದೊಳಗಾಗಿ ಅತಿಥೇಯ ಮರಗಳ 
ಸೆಳೆಗೊಂಬುಗಳಿಗೆ ಕಟ್ಟಬೇಕು. ಹೀಗೆ ಅರಗಿನ ಕಡ್ಡಿಗಳನ್ನು ಅತಿಥೇಯ ಮರಗಳ 
ಸೆಳೆಗೊಂಬುಗಳಿಗೆ ಕಟ್ಟುವ ಕಾರ್ಯ ವಿಧಾನಕ್ಕೆ ಸೋಕು ಎಂದು ಹೆಸರು. ಅರಗಿನ 
ಕಡ್ಡಿಗಳನ್ನು ಉದ್ದುದ್ದವಾಗಿ, ಅಡ್ಡಡ್ಡವಾಗಿ ಹಾಗೂ ಒಂದಕ್ಕೊಂದು ಹೆಣೆದಂತೆ, 
ಮೂರು ವಿಧಾನಗಳಲ್ಲಿ ಅತಿಥೇಯ ಮರಗಳಿಗೆ ಕಟ್ಟ ಬಹುದು. ಈ ವಿಧಾನಗಳಲ್ಲಿ 
ಸೋಂಕಿಸುವ ಕ್ರಮಕ್ಕೆ ಕೃತಕ ಸೋಂಕು ಎಂದು ಹೆಸರು. 


ಯಾವುದಾದರೂ ಮರದ ಮೇಲೆ ಅರಗು ಸ್ವಲ್ಪವೇ ಬೆಳೆದಿದ್ದರೆ ಅಂತಹ 
ಸಂತಾನ ಕಡ್ಡಿಗಳನ್ನು ಕತ್ತರಿಸುವುದು ಲಾಭದಾಯಕವಾಗಿಲ್ಲದಿದ್ದರೆ, ಅವುಗಳನ್ನು 
ಕತ್ತರಿಸದೇ ಹಾಗೆಯೇ ಬಿಡುತ್ತಾರೆ. ಇಂತಹ ಸದರ್ಭದಲ್ಲಿ ಮರಿಹುಳುಗಳು ಹೊರ 
ಬರುವ ಕಾಲದಲ್ಲಿ ಗುಂಪು ಗುಂಪಾಗಿ ಹೊರಬರುವ ಮರಿ ಹುಳುಗಳು ಕಡ್ಡಿಗಳ ಮೇಲೆ 
ಖಾಲಿ ಜಾಗಗಳಲ್ಲಿ ಮತ್ತು ಹೊಸ ಸೆಳೆಗೊಂಬುಗಳ ಮೇಲೆ ಬಂದು ನೆಲೆಸುತ್ತವೆ. ಈ 
ಕ್ರಮಕ್ಕೆ ಸ್ನ ಸ್ವ ಸೋಂಕು ಅಥವಾ ಸ್ವಾಭಾವಿಕ ಸೋಂಕು ಎಂದು ಕರೆಯುತ್ತಾರೆ. 


ಅರಗಿನ ನಮೂನೆಗಳು : ಅರಗಿನ ಗೂಡಿನಿಂದ ಮರಿಹುಳುಗಳು ಹೊರ 
ಬಂದಮೇಲೆ ಹೆಣ್ಣು ಹುಳುಗಳು ಸೊರಗಿ, ಸತ್ತುಹೋಗುತ್ತವೆ. ಹುಳುಗಳಿಲ್ಲದ 
ಇಂತಹ ಖಾಲಿ ಅರಗಿನ ಕಡ್ಡಿಗಳಿಗೆ 'ಫುಂಕಿ' ಎಂದು ಹೆಸರು. ಕಡ್ಡಿಗಳಿಂದ ಕೆರೆದು 
ತೆಗೆದ ಅರಗಿನ ಹೆಕ್ಕಳಿಕೆಗೆ ಕಡ್ಡಿ ಅರಗು ಎಂದು ಹೆಸರು. ಈ ಕಡ್ಡಿ ಅರಗನ್ನು ಜಜ್ಜಿ 
:ನೀಧಿನಲ್ಲಿ ತೊಳೆದು. ಒಣಗಿಸಿ ಜರಡಿ ಹಿಡಿದು 'ಬೀಜದ ಅರಗನ್ನಾ' ಉತ್ಪಾದಿಸುತ್ತಾರೆ, 


ಜರೆಗು 189 


ಈ ಬೀಜ ಅರಗನ್ನು ನೇರವಾಗಿ ಕಟ್ಟಡಗಳ ನೆಲದ ಮೆರಗು ತಯಾರಿಸಲು 
ಉಪಯೋಗಿಸುತ್ತಾರೆ. ಈ ಬೀಜ ಅರಗಿನಿಂದ ಚಿಪ್ಪಿನ ಅರಗು, ಗುಂಡಿಅರಗು, 
ಗಾರ್ನೆಟ್‌ ಅರಗು ಮತ್ತು ಬಿಳಿ ಆರಗನ್ನು ತಯಾರಿಸುತ್ತಾರೆ. 


ಅರಗಿನ ಉಪಯೋಗಗಳು: ಕೆಲವು ವರ್ಷಗಳ ಹಿಂದೆ ಸುಮಾರು ಶೇಕಡಾ 
50 ಭಾಗ ಆರಗನ್ನು ಗ್ರಾಮಫೋನ್‌ ರಿಕಾರ್ಡುಗಳ ತಯಾರಿಕೆಗಾಗಿ ಉಪ 
ಯೋಗಿಸುತ್ತಿದ್ದರು. ರೇಡಿಯೋ, ಟೆಲಿವಿಷನ್‌ ಮತ್ತು ಪ್ಲಾಸ್ಟಿಕ್‌ ಸಾಮಗ್ರಿಗಳ 
ಹೆಚ್ಚು ಬಳಕೆಯಲ್ಲಿ ಬಂದ ನಂತರ ಗ್ರಾಮಘೋನ್‌ಗಳ ತೆಯಾರಿಕೆಗೆ ಇದರ ಬಳಕೆ 
ಕಡಿಮೆಯಾಗಿದೆ. 


ಆರಗು ಬಹುಮುಖ ಸಾಮರ್ಥ್ಯದ ಆಪೂರ್ವ ಗುಣಗಳಿಂದ ಕೂಡಿದ ಸ್ಟಾ ರ ಭಾವಿಕ 
ರಾಳೆ. ಆರಗನ್ನು ಪ್ಲ್ಯಾಸ್ಟಿಕ್‌, ವಿದ್ಯುತ್‌ ಸಾಮಾನುಗಳು, ಆಂಟು ಪದಾರ್ಥಗಳು, 
ಚರ್ಮಗಳಿಗೆ ವಾರ್ನಿಶ್‌ ಬಣ್ಣ ಮುಂತಾದವುಗಳಿಗೆ ಉಪಯೋಗಿಸುತ್ತಾರೆ. ಇದನ್ನು 
ಸುಡುಮದ್ದಾ, ಮಿಠಾಯಿ, ಬೆಸೆಯುವ ಮೇಣ, ಚರ್ಮದ ಹೊದಿಕೆಯಾಗಿ, ಫೆಲ್ಟ್‌ 
ಹ್ಯಾಟ್‌ ಮತ್ತು ಹುಲ್ಲಿನ ಟೊಪ್ಪಿಗೆ ಮುಂತಾದವುಗಳ ತಯಾರಿಕೆಯಲ್ಲಿ ಉಪ 
ಯೋಗಿಸುತ್ತಾರೆ. ಉಗುರಿನ ಪಾಲಿಶ್‌, ಹಲ್ಲಿನ ತಟ್ಟೆ, ಬಳೆ, ಆಭರಣಗಳಲ್ಲಿ ತುಂಬುವ 
ಸಾಧನವಾಗಿ ಮತ್ತು ಹೊಳಪಿನ ಕಾಗದದ ತಯಾರಿಕೆಯಲ್ಲೂ ಸಹ ಉಪ 
ಯೋಗಿಸುತ್ತಾರೆ. ವಿದ್ಯುತ್‌ ಉದ್ದಿಮೆಯಲ್ಲಿ ವಾರ್ನಿಶ್‌ಗಳ ವಿವಿಧ ಬಗೆಯ ಇನ್‌ಸು 
ಲೇಶನ್‌ ವಸ್ತು, ಪದರ ಕಾಗದಗಳ ಇನ್‌ಸುಲೇಶನ್‌ವಸ್ತು, ಅಭ್ರಕದಿಂದ ತಯಾರಿಸುವ 
ಇನ್‌ಸುಲೇಶನ್‌ ವಸ್ತುಗಳ) ಮತ್ತು ಇನ್ನೂ ಹಲವಾರು ವಸ್ತುಗಳ ತಯಾರಿಕೆಯಲ್ಲಿ 
ಉಪಯೋಗಿಸುತ್ತಾರೆ. 


ಅಧ್ಯಾಯ 28 
ನಾರು ಮತ್ತು ಮಡ್ಡಿರೇಷ್ಮೆ 


ನಾರುಗಳನ್ನು ಆರಣ್ಯ ಸಸ್ಯಪ್ರಬೇಧಗಳ ಕಾ:ಡದಿಂದ ಅಥವಾ ಎಲೆಗಳಿಂದ 
ಪಡೆಯಲಾಗುತ್ತದೆ. ಭಾರತದಲ್ಲಿ ಸುಮಾರು ಶೇ. 22 ಭಾಗದಷ್ಟು ಅರಣ್ಯವಿದ್ದರೂ 
ಸಹ ನಾರಿನ ಉತ್ಪನ್ನದಲ್ಲಿ ಸ್ವಯಂಪ)ಪೂರ್ಣತೆಯನ್ನು ಇಲ್ಲಿಯವರೆಗೂ ಸಾಧಿಸ 
ಲಾಗಲಿಲ್ಲ. ನಮ್ಮ ದೇಶವು ಸಾಕಷ್ಟು ಪ್ರಮಾಣದಲ್ಲಿ ನಾರಿನ ಉತ್ಪನ್ನ ಗಳಾದುತಹ 
ಹಗ್ಗ ಹುರಿ ಮುಂತಾದಂವುಗಳನ್ನು ಪರದೇಶಗಳಿಂದ ಆಮದುಮಾಡಿಕೊಳ್ಳುತ್ತಿದೆ 
ಭಾರತದಲ್ಲಿ ಸಾಕಷ್ಟು ಸಂಖ್ಯೆಯ ಅರಣ್ಯ ಸಸ್ಯ ಪ್ರಭೇಧಗಳು ಮೆತು ತೊಗಟೆ ಮತ್ತು 
ಕಾಂಡದಿಂದ ನಾರನ್ನು ಕೊಡುತ್ತವೆ. ಇವುಗಳು ಸಾಮಾನ್ಯವಾಗಿ ಸ್ಮಳೀಯೆವಾಗಿ 
ಆರ್ಥಿಕ ದೃಷ್ಟಿಯಿಂದ ಪ್ರಾಮುಖ್ಯತೆ ಪಡೆದಿವೆ. ಇದರಲ್ಲಿ ಕೆಲವೊಂದು ಸಂಖ್ಯೆಯ 
ಸಸ್ಮಪ್ರಭೇಧಗಳನ್ಲಿ ಯಾವುದರಿಂದ ಆಧಿಕ ಪ್ರಮಾಣದಲ್ಲಿ ನಾರು ದೊರಕುತ್ತದೋ 
ಅಂತಹವುಗಳನ್ನು ಮಾತ್ರ ಆರಿಸಿಕೊಂಡು ಸಂಕ್ಷಿಪ್ತವಾಗಿ ಈ ಕೆಳಗೆ ವಿವರಿಸಿದೆ. 


ಕಾಡುಗಳಿಂದ ನಾರುಗಳು 


1) ಹೆಲಿಕ್ಟ್ರಿಸ್‌ ಐಸೋರ: ಇದು ಒಂದು ಪೊದೆಯಾಗಿದ್ದು ಭಾರತದ 
ಅನೇಕ ಮಿಶ್ರಣವಾದ ಉದುರೆಲೆ ಕಾಡುಗಳಲ್ಲಿ ಬೆಳೆಯುತ್ತದೆ. 


ಕಾಂಡವನ್ನು ಹೊಂಡ ಆಥವಾ ಜರಿ ಆಥವಾ ನದಿಗಳ ನೀರಿನಲ್ಲಿ ಕೊಳೆಯಿಸಿ, 
ನಾರನ್ನು ತೆಗೆಯೆಲು ಮರದ ಕೊಡತಿಯಿಂದ ಬಡಿದಂ ತೆಗೆಯುತ್ತಾರೆ. ನಾರುಗಳು 
ಬಡಿದಾಗ ಸುಲಿದಂ ಬರುತ್ತವೆ ಮತ್ತು ಅವುಗಳನ್ನು ನೀರಿನಲ್ಲಿ ತೊಳೆದು, ಅನಂತರ 
ಬಿಸಿಲಿನಲ್ಲಿ ಒಣಗಿಸುತ್ತಾರೆ. ಹರಿಯುತ್ತಿರುವ ನೀರಿನಿಂದ ಅತ್ಯಂತ ಶ್ರೇಷ್ಠದರ್ಜಿಯ 
ಮತ್ತು ಒಳ್ಳೆ ಬಣ್ಣದ ನಾರು ಉತ್ಪತ್ತಿಯಾಗುತ್ತದೆ. ಈ ಸಸ್ಯ ಪ್ರಭೇಧದ ನಾರು 
ಮೃದುವಾಗಿಯೂ, ರೇಷ್ಮೆಯಂತೆಯೂ ಮತ್ತು ಹೊಳಪುಳ್ಳದ್ದಾಗಿಯೂ ಇರುತ್ತದೆ. 
ಈ ನಾರಿನಿಂದ ಒರಟು ಚೇಲಗಳನ್ನು, ಜಾನುವಾರುಗಳಿಗೆ ಬೇಕಾದಂತಹ ಮೂಗುದಾರ 
ಮತ್ತು ಇತರ ಹಗ್ಗಗಳು, ಗೋಣಿಚೀಲಗಳು, ಹೊಲಿಯುವ ಹುರಿಗಳು ಮತ್ತು 
ದಪ್ಪನಾದ ನಾರಿನ ಬಟ್ಟೆಗೆಳನ್ನು ಮಾಡುತ್ತಾರೆ. 


2) ಬಹೀನಿಯ ವಾಲಿ: ಇದು ಒಂದಂ ದಪ್ಪಬೊಡ್ಡೆಯ ಬಳ್ಳಿಯಾಗಿ 
ಭಾರತದ ಅನೇಕ ಅರಣ್ಯಗೆಳಲ್ಲಿ ಬೆಳೆಯುತ್ತದೆ. ಇದನ್ನು ಅರಣ್ಮ ಇಲಾಖೆಯವರು 


ನಾರು ಮತ್ತು ಮಡ್ಡಿರೇಷ್ಮೆ 191 


ಕಂಡಿನ ಪೀಡೆಯೆಂದು ಭಾವಿಸಿದ್ದಾರೆ ಮತ್ತು ಸಾಧಾರಣವಾಗಿ ಇದನ್ನು ಬುಡದಲ್ಲಿ 
ಕತ್ತರಿಸಿ ಸಾಯಿಸುತ್ತಾರೆ. ಇಲ್ಲದಿದ್ದಲ್ಲಿ ಇದು ಆಶ್ರಯದಾತ ವೃಕ್ಷಗಳ ಮೇಲೆ 
ಆವರಿಸಿ ಅವುಗಳನ್ನು ಸಾಯಿಸುತ್ತದೆ. 


3) ಅಂಜನ್‌ (ಕಮರ) ಹಾರ್ಡಿವಿಕಿಯ ಬೈನೇಟ ; ಸಂಪೂರ್ಣವಾಗಿ 
ಬೆಳೆಯಲು ಬಿಟ್ಟರೆ ಇದು ಒಂದು ದೊಡ್ಡಮರವಾಗಿ ಬೆಳೆಯುತ್ತದೆ. ಇದು ಮಧ್ಮ 
ಪ್ರದೇಶದಲ್ಲಿ ಬೆಳೆಯುತ್ತದೆ. ಇದು ಒಂದು ಮೇವಿನ ಮರ. ಸಾಧಾರಣವಾಗಿ 
ಇದರ ರೆಂಬೆಗಳನ್ನು ಕತ್ತರಿಸಿ, ಅವುಗಳ ಎಲೆಗಳನ್ನು ಜಾನುವಾರುಗಳಿಗೆ ಒಳ್ಳೆಯ 
ಮೇವಾಗಿ ಉಪಯೋಗಿಸುತ್ತಾರೆ. ಮೇಯಿಸಿ ಉಳಿದ ರೆಂಬೆಗಳಿಂದ ನಾರನ್ನು 
ತೆಗೆಯುತ್ತಾರೆ. ಈ ರೆಂಬೆಗಳಿಂದ ತೆಗೆದ ನಾರು ಕೆಂಪುಮಿಶ್ರಿತ ಕಂದುಬಣ್ಣದ್ದಾಗಿದ್ದೂ 
ಸಾಕಷ್ಟು ಬಲಿಷ್ಠ ವಾಗಿರುತ್ತದೆ. ಈ ನಾರನ್ನು ಬಳಸಿ ಹಗ್ಗವನ್ನು ತಯಾರಿಸಿ ಬಾವಿ 
ಗಳಿಂದ ನೀರು ಸೇದಲು ಬಳಸುತ್ತಾರೆ ಮತ್ತು ಇತರ ವ್ಯವಸಾಯದ ಕೆಲಸಗಳಿಗೆ ಉಪ 
ಯೋಗಿಸುತ್ತಾರೆ. 


4) ಎಕ್ಕ (ಎಕ್ಕೆ) ಕೆಲೊಟ್ರಾಪಿಸ್‌ ಚೈಗ್ಯಾಂಟಿಯ : ಇದು ಒಂದು 
ಸಾಧಾರಣವಾದ ಪೊದೆಯಾಗಿದ್ದು, ಶುಷ್ಕಪ್ರದೇಶಗಳ ಅನೇಕ ಭಾಗಗಳಲ್ಲಿ ಬೆಳೆಯು 
ತ್ತದೆ. 


ಇದರ ನಾರು ಬಿಳುಪಾಗಿಯೂ, ರೇಷ್ಮೆಯ ಹಾಗೆ ಬಲಿಷ್ಠವೂ ಆಗಿದ್ದು, ಒಳ್ಳೆ 
ಬಾಳಿಕೆ ಬರುವಂತಹುದಾಗಿದೆ. ಈ ನಾರನ್ನು ಕಾಂಡದಿಂದ ತೆಗೆಯಲಾಗುತ್ತದೆ. 
ಕೈಯಿಂದ ಇದರ ನಾರನ್ನು ತೆಗೆಯುವುದು ಕಠಿಣವಾದ ಮತ್ತು ನಿಧಾನವಾದ ಕಾರ್ಯ. 
ಕಾ:ಡವನ್ನು ಹಬೆಯಲ್ಲಿ ಹದಮಾಡಿ, ಮರದ ಉರುಳೆಗಳ ಮಧ್ಯೆ ಸಿಕ್ಕಿಸಿ, ಅದುಮಿ, 
ನೀರಿನಲ್ಲಿ ಕೊಳೆಹಾಕಿಯಾದ ನಂತರ ಮರದ ಕೊಡತಿಗಳಿಂದ ಬಡಿದು ನಾರನ್ನು 
ಬೇರ್ಪಡಿಸುತ್ತಾರೆ. 


ಎಲೆಗಳಿಂದ ನಾರುಗಳು 


1) ಬಗನಿ (ಇಂಡಿಯನ್‌ ಸ್ಕಾಗೊಪಾಮ್‌) ಕ್ಕಾರಿಯೋಟ ಯೂರೆನ್ಸ್‌ : ಇದು 
ನಿತ್ಯ ಹರಿದ ಪರ್ಣ, ಅರೆನಿತ್ಯ ಹರಿದ್ವರ್ಣ ಮತ್ತು ತೇವಾಂಶವುಳ್ಳ ಉದುರೆಲೆ ಕಾಡು 
'ಗಳಲ್ಲಿ, ಅಂದರೆ ಭಾರತದ ಪಶ್ಚಿಮ ಮತ್ತು ಪೂರ್ವ ಘಟ್ಟಗಳಲ್ಲಿ, ಮತ್ತು ಅವುಗಳ 
ಸುತ್ತುಮಂತ್ತಿನಲ್ಲಿ ಬೆಳೆಯುತ್ತದೆ. ಇದು ಹಾಗೆಯೇ ಚೋಟನಾಗಪುರ, ಒರಿಸ್ಸಾ, 
ಪಶ್ಚಿವಂ ಬಂಗಾಳ ಮತ್ತು ಅಸ್ಸಾಮ್‌ ಪ್ರದೇಶಗಳ ತಂಪಾದ ನೆರಳಿನ ಕಣಿವೆಗಳಲ್ಲಿ 
ಬೆಳೆಯುತ್ತದೆ. ನಾರನ್ನು ಎಲೆಗಳ ಬುಡಗಳ ಕವಚ ಹಾಗೂ ತೊಟ್ಟುಗಳಿಂದ ಪಡೆಯ 
ಲಾಗುತ್ತದೆ. -ನಾರು ಬಲಿಷ್ಠವೂ, ನೇರವೂ ಮತ್ತು ಸ್ಥಿತಿಸ್ಮಾಪಕತೆಯುಳ್ಳೆದ್ದಾಗಿರು 


192 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ತ್ತದೆ. ಇನ್ನೊಂದು ಬಗೆಯಂ ನಾರಿನ ಎಳೆಗಳು ಅತ್ಯಂತ ಚಿಕ್ಕವಾಗಿದ್ದು, ತೆಳುವಾಗಿ 
ಕುದುರೆಯ ಕೂದಲಿನಷ್ಟಿದ್ದು, ಇವುಗಳನ್ನು ಹಾಸಿಗೆ, ದಿಂಬು ಮುಂತಾದ ಪದಾರ್ಥ 
ಗಳನ್ನು ತುಂಬಲು ಉಪಯೋಗಿಸುತ್ತಾರೆ. ಮೊದಲು ಹೇಳಿದ ನಾತು ಒರಟಾಗಿಯೂ 
ಮತ್ತು ದಪ್ಪನಾಗಿಯೂ ಇರುತ್ತದೆ. ಅದರ ದಪ್ಪ ಸುಮಾರು 3 ಮಿ.ಮೀ. ವರೆಗೂ 
ಇರುತ್ತದೆ. 


ಈ ನಾರನ್ನು ಬಲವಾದ ಹಗ್ಗಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ: 
ಬೆಸ್ತರು ಬಲೆಗಳನ್ನು ಮತ್ತು ಮಾನು ಹಡಿಯುವ ಡಿಕೆಗಳನ್ನು ಇದರಿಂದ ತಯಾರಿಸು 
ತ್ತಾರೆ. ಈ ನಾರನ್ನು ಮೊದಲು ಹಬೆಯಲ್ಲಿ, ಅನಂತರ ಅಗಸೆ ಎಣ್ಣೆಯಲ್ಲಿ ಹದ 
ಮಾಡಿ, ಇದರಿಂದ ವಿಶೇಷತರಹದ ಮೃದುವಾದ ಪೊರಕೆಗಳನ್ನು ತಯಾರು 
ಮಾಡುತ್ತಾರೆ. 





ಚಿತ್ರ 25. ಅಗೇವ್‌ ಸಿಸಲಾನ ಸಸಿಮಡಿಗಳು ಜಿ.ಕೆ.ವಿ.ಕೆ, ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ 


2. ಕೇದಗೆ ಪೆಂಡಾನಸ್‌ ಟೆಕ್‌ಟೋರಿಯಸ್‌ ; ಪೆಂಡಾನಸ್‌ಗಳಲ್ಲಿ ಬಹುವಾಗಿ 
ಗೊತ್ತಿರುವುದು ಪೆ. ಟೆಕ್‌ಟೋರಿಯಿಸ್‌ (ಪೆ. ಒಡರಟಿಸಿಮಸ್‌). ಇದು ಸಾಧಾರಣ 
ವಾಗಿ ಸಮುದ್ರದ ಏರಿಳಿತದ ತೀರದ ಕಾಡುಗಳಲ್ಲಿ, ಅಂದರೆ ಸುಂದರ್‌ಬನ್‌, 
ಅಂಡಮಾನ್‌ ಮತ್ತು ಪಶ್ಚಿಮ ಕರಾವಳಿ ಅರಣ್ಯಗಳಲ್ಲಿ ಬೆಳೆಯುತ್ತದೆ. ಇದು 
ಜೌಗಿರುವ ಅಡವಿ ಪ್ರದೇಶಗಳಲ್ಲೂ ಬೆಳೆಯುತ್ತದೆ. ಇದರ ಎಲೆಗಳು ಗಟ್ಟಿಯಾದ 
ನಾರುಗಳನ್ನು ಉತ್ಪತ್ತಿಮಾಡುತ್ತವೆ. ಈ ನಾರಿನಿಂದ ಮಾನು ಬಲೆಗಳು, ಮಾನು 
ತಡಿಕೆಗಳು, ಚೀಲ ಮತ್ತು ಹಗ್ಗದಾರಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. 


ಎ... * ಹಾರು ಮತ್ತು ಮಡ್ಡಿರೇಷ್ಮೆ 193 


ಭೊತಾಳಿ : ಭಾರತದಲ್ಲಿ ಬಹಳವಾಗಿ ತಿಳಿದಿರುವ ಭೂತಾಳಿ ಸಸ್ಯಪ್ಪಭೇಧ 
ಗಳೆಂದರೆ ಅಗೇವ್‌ ಅಮೆರಿಕಾನ, ಅ, ಕೆಂಟಾಲ, ಅ. ಮೈಟೆ ಮತ್ತು ಅ. ಸಿಸಲಾನ. ಇವುಗಳಲ್ಲಿ 
ಪ್ರತಿಯೊಂದಂ ಪ್ರಭೇದವು ಗುಣಗಳಲ್ಲಿ ವೃತ್ಯಾಸಎರುವ ನಾರನ್ನು ಕೊಡುತ್ತದೆ. 


ಅಗೇವ್‌ ಸಿಸಲಾನ ಪ್ರಭೇದವು ಸಿಸಲ್‌ ನಾರನ್ನು ಕೊಡುತ್ತದೆ. ಇದಂ ಒರಟು, 
`ಗಟ್ಟಿಯಾಗಿದ್ದು ಮತ್ತು ಸುಪ್ರಸಿದ್ಧಿ ಪಡೆದ ಮನಿಲಾ ಹೆಂಪ್‌ಗಿಂತಲೂ ಬಹುವಾಗಿ 
ಮಣಿಯಬಲ್ಲದು. ಎಲೆಗಳನ್ನು ನೀರಿನಲ್ಲಿ ಕೊಳೆಯಿಸಿ, ಅನಂತರ ತೊಳೆದು, ಒಣಗಿಸಿ 
ಈ ನಾರನ್ನು ಬೇರ್ಪಡಿಸುತ್ತಾರೆ. ' 


. ಕತ್ತಾಳೆಗಳು ದೊಡ್ಡಗುಲಾಬಿ ಎಸಳಿಸಂತಹ ಪೊದೆಗಳಾಗಿದ್ದು, ಅವುಗಳ 

ಎಲೆಗಳು ದಪ್ಪವಿದ್ದು ಭೂಮಿಯಿಂದ ಹೊರಡುವ ಸಣ್ಣ ಕಾಂಡದ ಸುತ್ತಲೂ ಸುರುಳಿ 
ಸುರುಳಿಯಾಗಿ ಬೆಳೆಯುತ್ತವೆ. ಮೂರು ವರ್ಷದ ಎಲೆಗಳು ನಾರನ್ನು ತೆಗೆಯಲು 
ಸೂಕ್ತವೆ:ದು. ಹೇಳುತ್ತಾರೆ. ಇದು ಉಷ್ಣವಲಯದ ಅರೆಶುಷ್ಠ ಪ್ರದೇಶಗಳಲ್ಲಿ 
ಮತ್ತು ಅತ್ಯಂತ ಬರನಿರೋಧಕವಾಗಿ ಬೆಳೆಯುತ್ತದೆ. ಇದು ಕಲ್ಲು ಬೆರೆತ, ಸಾರವಿಲ್ಲದ 
ಮಣ್ಣಿನನ್ತಿ ಬೆಳೆಯಬಲ್ಲದು. ಆಂಧ್ರ ಪ್ರದೇಶದ ಪೆನುಕೊಂಡೆಯ ಹತ್ತಿರ ಬಹು 
ವಿಸ್ತಾರವಾದ ಖಾಸಗಿಯವರ ಒಂದು ಕತ್ತಾಳೆ ತೋಟವಿದೆ; ತೋಟದ ಹತ್ತಿರ 
ನಾರು ತೆಗೆಯುವ ಒಂದು ಘಟಕವೂ ಇದೆ. ಸಾರವಿಲ್ಲದ ಮತ್ತಾ ಕಲ್ಲು ಮಿಶ್ರಿತ 
ಮಣ್ಣುಗಳಲ್ಲಿ, ಸಣ್ಣ ಮತ್ತು ದೊಡ್ಡ ಕೊರಕಲುಗಳಲ್ಲಿ, ಮಣ್ಣು ಕೊಚ್ಚಣೆಯನ್ನು 
ತಡೆಯಲು ಈ ಸಸ್ಯ ಪ್ರಭೇದಗಳನ್ನು ಬಹು ಫಲಕಾರಿಯಾಗಿ ಬೆಳೆಸಲಾಗುತ. ದೆ. 


ಕತ್ತಾಳೆಯನ್ನು ಸಾಧಾರಣವಾಗಿ ಅರಣ್ಯ ತೋಟಗಳ ಬೇಲಿ ಸಸ್ಯವಾಗಿ ಮತ್ತು 
ಅನೇಕ ಕಡೆ ರೈಲುಮಾರ್ಗದ ಇಕ್ಕ ಡೆಗಳಲ್ಲೂ' ಬೆಳೆಸುವುದು ರೂಢಿಯಲ್ಲಿದೆ. ಈ 
ಪೊದರಿನ ಗುಪ್ತಕಾಂಡ ಅಥವಾ ಲಘು ಲಶುನಗಳಿಂದ ಸ ಸಂತಾನಾಭಿವೃದ್ಧಿ ಯಾಗುತ್ತದೆ. 


ಭಾರತದಲ್ಲಿ ತಯಾರಿಸಿದ ಕತ್ತಾಳೆ ನಾರಿನಿಂದ ಹಗ್ಗಗಳು ಮತ್ತು ನೂಲುವ 
ಚಾಪೆಗಳನ್ನು ತಯಾರಿಸುತ್ತಾರೆ. ಹಾಗೆಯೇ ಬಲೆಗಳನ್ನೂ, ಹಗ್ಗ ದಾರಗಳನ್ನೂ 
ಇತರೆ ನಾರಿನ ಪದಾರ್ಥಗಳನ್ನು ತಯಾರಿಸಲು ಈ ನಾರನ್ನು ಉಪಖಯೋಗಿಸುತ್ತಾರೆ, 
ಭಾರತದಲ್ಲಿ ಕೇವಲ 2500 ಟನ್ನುಗಳಷ್ಟು ನಾರು ಮಾತ್ರ ತಯಾರಾಗುತ್ತದೆ, 
ಆದುದರಿಂದ ಉಳಿದ ಪ್ರಮಾಣದ ನಾರನ್ನು ಆಮದು ಮಾಡಿಕೊಳ್ಳಲಾಗುತ್ತಿದೆ. 
ಭಾರತವು ಈ ನಾರಿನಲ್ಲಿ ಸ್ವಯಂ ಪರಿಪೂರ್ಣತೆ ಹೊಂದಲು ಮುಖ್ಯವಾಗಿ ಕತ್ತಾಳೆ 
ಯೆನ್ನು ಸಾಮಾಜಿಕ ಅರಣ್ಯ ಭಾಗಗಳಲ್ಲಿ, ಅಂದರೆ ಸಾರವಿಲ್ಲದ ಭೂಮಿ, ಅನುಪ 
ಯೋಗಿ ಜಮಾನು, ಚೌಳು ಭೂಮಿ, ಕಲ್ಲು ಮಿಶ್ರಿತ ಮಣ್ಣು ಮತ್ತು ಮಣ್ಣು 
ಕೊಚ್ಚಣೆಯಾದ ಜಮಾನು ಮತ್ತು ಕೊರಕಲುಗಳಲ್ಲಿ ಬೆಳೆಯಬೇಕು. ಇದನ್ನು ಬಹು 
ಫಲಪ್ರದವಾಗಿ ಒಂದು ಉಪಯುಕ್ತ ಬೇಲಿ ಪೊದೆಯಾಗಿಯೂ ಬೆಳೆಯಬಹುದು: 


13] 


194 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 
ಮಡಿ ರೇಷೆ 
ry 


ಮಡ್ಡಿರೇಷ್ಮೆ ಕೊಡುವ ಮೂರು ಮುಖ್ಯ ಸಶ್ಯ ಪ್ರಭೇದಗಳು: 1. ಸೀಬಾ 
ಪೆಂಟಾಂಡ್ರ 2. ಬಾಂಬಾಕ್ಸ್‌ ಸೀಬಾ ಮತ್ತು ತಿ, ಕಾಕೊಸ್ಟರ್ಮಮ್‌ ರಿಲಿಜಿಯೋಸಂ, 


1. ಕಾಪಕ್‌ (ಸಿಲ್ಕ್‌ಕಾಟನ್‌) ಸೀಬಾ ಪೆಂಟಾಂಡ್ರ (ಎರಿಯೊಡೆಂಡ್ರಾನ್‌ ಆನ್ಪ,ಕ್ಟು 
ಯೋಸಂ) : ಇದೊಂದು ಪರಯ ಮರವೆಂದು ಹೇಳುತ್ತಾರೆ. ಇದು ಭಾರತದ 
ಪಶ್ಚಿಮ ಮತ್ತು ದಕ್ಷಿಣ ಭ.ಗಗಳಲ್ಲಿ ಮತ್ತು ಅಂಡಮಾನ್‌ಗಳಲ್ಲಿ ಬೆಳೆಯುತ್ತದೆ. 
ಇದೊಂದು ಮಧ್ಯಮ ಗಾತ್ರದ ಮರವಾಗಿದೆ. ಇದರ ಕಾಯಿಗಳಿಂದ ರೇಷ್ಮೆಯಂತೆ 
ಇರುವ ಹತ್ತಿ ಉತ್ಪತ್ತಿಯಾಗುತ್ತದೆ. ಇದಕ್ಕೆ ಮಡ್ಡಿರೇಷ್ಮೆಯೆದು ಹೆಸರು. 


ಕಾಯಿಗಳು ಬಿರಿಯುವುದಕ್ಕೆ ಮು:ಚೆಯೇ ಪಕ್ಕ ವಾದ ಕಾಯಿಗಳನ್ನು ಒಗ್ಗೂಡಿಸ 
ಬೇಕು. ಅನಂತರ ಬಿಸಿಲಿನಲ್ಲಿ ಒಣಗಿಸಿ, ಕೊಡತಿಯಿ:ದ ಬಡಿದು ಬಿರಿಯುವಂತೆ 
ಮಾಡಬೇಕು. ಮಡ್ಡಿರೇಷ್ಮೆಯನ್ನು ಬೀಜದೊಂದಿಗೆ ಕಾಯಿಗಳಿಂದ ಬೇರ್ಪಡಿಸಬೇಕು 
ಮತ್ತು ಬಿಸಿಲಿನಲ್ಲಿ ಒಣಗಿಸಿ ಅನುತರ ಕಡ್ಡಿಗಳಿಂದ ಬಡಿದು ಬೀಜಗಳನ್ನು ಬೇರೆ 
ಮಾಡಬೇಕು. ನಾಲ್ಕರಿಂದ ಐದು ವರ್ಷದ ಎಳೆಯ ಮರಗಳಿಂದ ಸುಮಾರು 700 
ರಿಂದ 900 ಗ್ರಾಮ್‌ಗಳಷ್ಟು ಮಡ್ಡಿರೇಷ್ಮೆಯು ದೊರೆಯುತ್ತದೆ. ಆದರೆ ಪೂರ್ತಿ 
ಬೆಳೆದ ಸುಮಾರು 15 ವರ್ಷದ ಮರಗಳಿಂದ ಸುಮಾರು 23 ಯಿಂದ 4 ಕೆ.ಜಿ 
ಯಷ್ಟು ಮಡ್ಡಿರೇಷ್ಮೆ ದೊರಕುತ್ತದೆ. 


ಈ ಸಸ್ಯ ಪ್ರಭೇದದ ಕಾಪಕ್‌, ಜಾವಾದಿಂದ ದೊರಕುವ ಕಾಪಕ್‌ನಷ್ಟೇ 
ಒಳ್ಳೆಯದಾಗಿದೆ. ಜಾವಾದೇಶವು ನಮ್ಮ ದೇಶದ ಕಾಪಕನ್ನು ಹೆಚ್ಚು ಪ್ರಮಾಣದಲ್ಲಿ 
ಪ್ರಪಂಚದ ಮಾರುಕಟ್ಟೆಗೆ ರಫು_ ಮಾಡುತ್ತದೆ. ಈ ಸಸ್ಯ ಪ್ರಭೇದದ "ಸಿಲ್ಕ್‌ ಕಾಟನ್‌' 
ಒಳ್ಳೆಯ ಸ್ಥಿತಿಸ್ಥಾಪಕತ್ತ್ಯವನ್ನು ಹೊಂದಿದೆ ಮತ್ತು ದಿಂಬು ಪದಾರ್ಥಗಳಿಗೆ ತುಂಬಿದಾಗ 
“ಗಂಟು' ಕಟ್ಟುವುದಿಲ್ಲ. ಇದಕ್ಕೆ ಜೌಗು ನಿರೋಧಕತ್ವ ಮತ್ತು ಅಧಿಕವಾಗಿ ತೇಲುವ 
ಶಕ್ತಿಯಿರುವುದರಿಂದಾಗಿ ಜೀವರಕ್ಷಕ ಮತ್ತು ತೇಲುಬುದುಡೆಗಳನ್ನು ತಯಾರಿಸುತ್ತಾರೆ. 


2. ಸೀಮುಲ್‌ (ಇಂಡಿಯನ್‌ ಕಾಪಕ್‌) ಬಾಂಬಾಕ್ಸ್‌ ಸೀಬಾ (ಬಾಂಬಾಕ್ಸ್‌ 
ಮಲಬಾರಿಕಂ) : ಈ ಸಸ್ಯ ಪ್ರುಭೇಧದ ಬಲಿತಕಾಯಿಗಳಿಂದ ಮಡ್ಡಿರೇಷ್ಮೆಯನ್ನು 
ಪಡೆಯಬಹುದು. ಇದನ್ನು ಕಾಪಕ್‌ಗಿಂತಲೂ ಅತಿಹೆಚ್ಚು ಪ್ರಮಾಣದಲ್ಲಿ ಭಾರತದಲ್ಲಿ 
ಉತ್ಪತ್ತಿ ಮಾಡುತ್ತಾರೆ. ಈ ಸಸ್ಯ ಪ್ರಭೇದವು ಭಾರತದ ಬಹುಪಾಲು ತೇವಾ:ಶ 
ಭರಿತ ಉದುರೆಲೆಕಾಡು ಮತ್ತು ಶುಷ್ಕ ಉದುರೆಲೆ ಅರಣ್ಯಗಳಲ್ಲಿ ಬೆಳೆಯುತ್ತದೆ. 
ಈ ಮಡ್ಡಿರೇಷ್ಮೆಯ ಸ್ಥಿತಿಸ್ಥಾ ಪಕತ್ವತೆಯಂನ್ನು ಕಾಪಾಡಲು ಕಾಯಿ, ಹಸುರಾಗಿದ್ದಾಗಲೇ 
ಮತ್ತು ಬಿರಿಯುವುವಕ್ಕೆ ಮುಂಚೆಯೇ ಕೀಳಬೇಕು. ಈ ಮಡ್ಡಿರೇಷ್ಮೆಯನ್ನು 


ನಾರು ಮತ್ತು ಮಡ್ಡಿ ರೇಷ್ಮೆ. 195 


ದಿ:ಟುಗಳು ಮತ್ರ ಸಮಂದ್ರದಲ್ಲಿ ಜೀವರಕ್ಷಕ ಸಲಕರಣೆಗಳನ್ನು ತಯಾರಿಸಲು 
ಉಪಯೋಗಿಸುತ್ತಾರೆ. 


3. ಹಳದಿಬೂರುಗ (ಎಲ್ಲೊ ಸಿಲ್ಕ್‌ಕಾಟನ್‌) ಕಾಕ್ಲೊಸ್ತರ್ಮಮ್‌ ರಿಲಿಜಿಯೋಸೆಂ 
(ಕಾಕೆ_ಸ್ಟರ್ಮಮಂ ಗಾಸಿಪಿಯಂ): ಈ ಸಸ್ಯ ಪ್ರಭೇದವು ಉದುರೆಲೆ ಕಾಡುಗಳಲ್ಲಿ 
ಮಿಶ್ರಿತವಾಗಿ ಬೆಳೆಯುವುದಲ್ಲದೆ, ಕಲ್ಲುಳ ಮಣ್ಣಿನಲ್ಲಿ ಹಾಗೂ ಭಾರತದ ಅನೇಕ 
ಭಾಗಗಳಲ್ಲಿ ಬೆಳೆಯುತ್ತದೆ. ಇದರ ಮಡ್ಡಿರೇಷ್ಮೆಯು ಹಿಂದೆ ಹೇಳಿದ ಸಸ್ಯಪ್ರಭೇದ 
ಗಳಿಗಿಂತಲೂ ಕೆಳದರ್ಜೆಯಂವಾಗಿರುತ್ತ ದೆ. ಇದನ್ನೂ ಸಹ ದಿಂಬು, ಮೆತ್ತೆ ಮತ್ತು 


ತೇಲುವ-ನಡು-ಪಟಿ ಗಳನ್ನು ತಂಬಬಲು ಉಪಯೋಗಿಸುತ್ತಾರೆ. 
ಕ್ರ ಮ್ಮ ಬ 


ಅಧ್ಯಾಯ 29 


ಮರ ಮೂಲದ ಎಣ ಬೀಜಗಳು 


ನಮ್ಮ ದೇಶದಲ್ಲಿ ಸಾಗುವಳಿಯಿಂದ ಬರುವ ಎಣ್ಣೆ ಬೀಜಗಳ ಕೊರತೆ ಬಹಳ 
ಮಟ್ಟಿಗೆ ಇದೆ. ಹೆಚ್ಚಾಗಿ ಸಾಬೂನು ಕೈಗಾರಿಕೆಗೆ ಸರಬರಾಜಾಗುವ ತಿನ್ನಲಾಗದ 
ಎಣ್ಣೆಯ ಕೊರತೆ ಸಾಕಷ್ಟಿದೆ. ಎಣ್ಣೆ ಬೀಜಗಳನ್ನು ಕೊಡುವ ಅನೇಕ ಮರಗಳನ್ನು 
ಜಮೀನುಗಳ ಹತ್ತಿರ ಸಾಮಾಜಿಕ ಆರಣ್ಯ ಪದ್ಧತಿಯಲ್ಲಿ ಬೆಳೆಸಿ ಸಾಬೂನು, ಬಣ್ಣ, 
ವಾರ್ನೀಸ್‌ ಮುಂತಾದ ಉದ್ದಿಮೆಗಳಿಗೆ ಎಣ್ಣೆಯ ಸರಬರಾಜನ್ನು ಹೆಚ್ಚಿಸಬಹುದು. 
ಭಾರತದ ವಿವಿಧ ರಾಜ್ಯಗಳಲ್ಲಿ ಬೆಳೆಯುವ ವಿವಿಧ ಎಣ್ಣೆ ಬೀಜಗಳ ಮರಗಳ 
ಪಟ್ಟಿಯನ್ನು ಕೆಳಗೆ ಕೊಟ್ಟಿದೆ. 


ಜಾತಿಗಳು ರಾಜ್ಯಗಳು 
ಧೂಪ (ವೆಟೇರಿಯ ಇಂಡಿಕಾ) ಕರ್ನಾಟಕ, ಕೇರಳ 
ಕಾರಂಜ್‌ (ಪೊಂಗ್ಯಾಮಿಯ ಪಿನ್ನೇಟ) ಕರ್ನಾಟಕ, ಮಹಾರಾಷ್ಟ್ರ, 
ತಮಿಳುನಾಡಂ, 
ಖಾಕನ್‌ (ಸಾಲ್‌ವೊಡೋರ ಓಲಿಯಾಯ್‌ಡಿಸ್‌) ರಾಜಸ್ಥಾನ, ಗುಜರಾತ್‌ 
ಕೊಕಮ್‌ (ಗಾರ್ಸಿನಿಯ ಇಂಡಿಕ) ಕರ್ನಾಟಕ, ಮಹಾರಾಷ್ಟ್ರ 
ಕುಸುಮ್‌ (ಪ್ಲೈಶೀರ ಓಲಿಯೋಸ್‌) ಆಂಧ್ರಪ್ರದೇಶ, ಬಿಹಾರ, 


ಮಧ್ಯಪ್ರದೇಶ, ಒರಿಸ್ಸಾ, 
ಪಶ್ಚಿ ವಂ ಬಂಗಾಳ, 
ಉತ್ತರ ಪ್ರದೇಶ 

ಮಹಂವ (ಮಧುಕ ಲಾಂಗಿಫೊಲಿಯ) ಆಂಧ್ರಪ್ರದೇಶ, ಬಿಹಾರ್ಯ 
ಗುಜರಾತ್‌, ಕರ್ನಾಟಕ, ಮಧ್ಯ 
ಪ್ರದೇಶ, ಮಹಾರಾಷ್ಟ್ರ, ಒರಿಸ್ಸಾ, 
ಉತ್ತರ ಪ್ರದೇಶ, ಪಶ್ಚಿಮ ' 
ಬಂಗಾಳ 

ನೆಹೋರ್‌ (ಮೆಸುವ ಫೆರ್ರಿಯ) ಆಸ್ಸಾಮ್‌, ಕರ್ನಾಟಕ, ಕೇರಳ 


ಮರ ಮೂಲದ ಎಣ್ಣೆ ಬೀಜಗಳು 197 


ನೀಮ್‌ (ಅಜಡಿರಕ್ಕ ಇಂಡಿಕೆ) ಆಂಧ್ರ, ಗುಜರಾತ್‌, ಕರ್ನಾಟಕ, 
ಮಧ್ಯಪ್ರದೇಶ, ಮಹಾರಾಷ್ಟ್ರ, 
ರಾಜಸ್ಥಾನ, ಉತ್ತರ ಪ್ರದೇಶ, 
ಪಶ್ಚಿಮ ಬಂಗಾಳ 

ಪೀಸ್‌ (ಅತ್ಟಿನ್ಯೂಡ್ಯಾಫನೆಹುಕೇರಿ) ಅಸ್ಸಾಮ್‌, ಕರ್ನಾಟಕ, ಕೇರಳ, 
ಮಹಾರಾಷ್ಟ್ರ, ತಮಿಳುನಾಡು 

ಸಾಲ್‌ (ಷೋರಿಯ ರೊಬಸ್ಟ) ಅಸ್ಸಾಮ್‌, ಬಿಹಾರ, ಮಧ್ಯ 
ಪ್ರದೇಶ, ಒರಿಸ್ಸಾ, ಉತ್ತರ 
ಪ್ರದೇಶ, ಪಶ್ಚಿವಂ ಬಂಗಾಳೆ 

ಉಂಡಿ (ಕ್ಯಾಲಾಫಿಲ್ಲಮ್‌ ಐನೋಧಿಲ್ಲಮ್‌) ತಮಿಳುನಾಡು, ಕೇರಳ, 
ಕರ್ನಾಟಕ 


ಮೇಲಿನ ಪಟ್ಟಿಯಲ್ಲಿ ತಿಳಿಸಿದ ಮರಗಳು ಅರಣ್ಯಗಳಲ್ಲಿ, ಹಳ್ಳಿ ಭೂಮಿಗಳಲ್ಲಿ 
ಮತ್ತು ರಸ್ತೆಗಳ ಪಕ್ಕಗಳಲ್ಲಿ ಕಂಡುಬರುತ್ತವೆ. 


ಸಾಲ್‌ (ಹೋರಿಯ ರೊಬಸ್ಟ) ; ಒಂದು ದೊಡ್ಡ ಮರ. ಇದು ಉತ್ತರ 
ಪ್ರದೇಶ, ಬಿಹಾರ, ಪಶ್ಚಿಮ ಬಂಗಾಳ, ಅಸ್ಲಾಮ್‌, ಒರಿಸ್ಸಾ, ಮಧ್ಯಪ್ರದೇಶದ 
ಕಾಡುಗಳಲ್ಲಿ ಸಮೃದ್ಧವಾಗಿ ಬೆಳೆಯುತ್ತದೆ. ಆಂಧ್ರಪ್ರದೇಶದನ್ಲಿ ಅಲ್ಪ ಸ್ವಲ್ಪವಾಗಿ 
ಬೆಳೆಯುತ್ತದೆ, ಸಾಲ್‌ ಬೀಜದಲ್ಲಿ ಶೇಕಡಾ 12.57 ಭಾಗ ಎಣ್ಣೆ ಇರುವುದರಿ:ದ 
ಇತ್ತೀಚೆಗೆ ಸಾಬೂನು ಉದ್ದಿವೆಂಯಲ್ಲಿ ಸಾಬೂನು ತಯಾರಿಕೆಗಾಗಿ ಈ ಬೀಜದ 
ಎಣ್ಣೆಯು ಆಂಗೀಕರಿಸಲ್ಪಟ್ಟಿದೆ. ಎಣ್ಣೆ ತೆಗೆದಾದಮೇಲೆ ಉಳಿಯುವ ಹಿಂಡಿಯನ್ನು 
ದನಕರುಗಳಿಗೆ ಮತ್ತೂ ಕೋಳಿಗಳಿಗೆ ಆಹಾರವಾಗಿ ಉಪಯೋಗಿಸುತ್ತಾರೆ. 


ಪಟ್ಟಿಯಂದ್ಲಿ ತಿಳಿಸಿದ ಎಲ್ಲ ಮರಗಳನ್ನು ಓಂದಂ ರಾಜ್ಯದ ಎಲ್ಲ ಪ್ರದೇಶ 
ಗಳಲ್ಲೂ ಬೆಳೆಯುವುದು ಸಾಧ್ಯವಾಗುವುದಿಲ್ಲ. ಕೆಲವನ್ನು ಹೆಚ್ಚು ಮಳೆ ಬೀಳುವ 
ದೇಶಗಳಲ್ಲಿ, ಕೆಲವನ್ನು ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯಬಹುದು. 


ಹ 
ಕ 


ಕೋಷ್ಟಕ 14ರಲ್ಲಿ ಅಮುಖ್ಯಮರ ಮೂಲದ ಎಣ್ಣೆ ಬೀಜಗಳ ದೊರೆಯುವಿಕೆ 
ಮತ್ತು ಆವುಗಳೆ ಒಟ್ಟು ಉತ್ಪಾದನಾಸಾಮರ್ಥ್ಯದ ಅಂದಾಜನ್ನು ಕೊಟ್ಟಿದೆ. 
ಉದ್ದಿಮೆಗಳಿಗೆ ಬೇಕಾದ ಒಂದು ದಶಲಕ್ಷ ಟನ್ನು ಎಣ್ಣೆ ಬೀಜಗಳ ಉತ್ಪಾದನಾ 
ಗುರಿಯನ್ನು ಮುಟ್ಟಲು ಇರುವ ಎಣ್ಣೆ ಬೀಜದ ಮರಗಳಿಗೆ ಒಳ್ಳೆಯ ರಕ್ಷಣೆ ಒದೆಗಿಸ 
ಬೇಕಾಗುತ್ತದೆ ಮತ್ತು ಸಾಮಾಜಿಕ ಅರಣ್ಯ ಪದ್ಧತಿಯ ಪ್ರಕಾರ ಎಲ್ಲೆಲ್ಲಿ ಸಾಧ್ಯವೋ 
ಅಲ್ಲಲ್ಲಿ ಹೆಚ್ಚು ಹೆಚ್ಚು ಎಣ್ಣೆ ಬೀಜದ ಮರಗಳನ್ನು ಬೆಳೆಸಬೇಕು. 


198 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಕೋಷ್ಟಕ 14 


ಅಮುಖ್ಯ ಮರಮಲದ ಎಣ್ಣೆ ಬೀಜಗಳ ದೊರೆಯುವಿಕ ಪ್ರಮಾಣ ಮತ್ತು 
ಅವುಗಳ ಒಟ್ಟು ಉತ್ಪಾದನಾ ಸಾಮರ್ಥ್ಯ (1970-71) 














ಎಣ್ಣೆ ಪರಿಮಾಣ ಡ್‌ ಹ 
ಬೀಜಗೆಳು (ಟನ್ನುಗಳು) ಜಾ ಮ ಬ ಮಧ್ಯ 
ತ Be ಡಿ 
ಕ ಇ TE 
2 ೫ 2 8 ದಾಡ್‌ LA 
೨. ಕ್ವ (ಎ LMG 
ಜ್ತ ಳಿ ಸಸ ಹನ ಸ್ರತ % 
ಮೊಹ್ವ 71,428 25,000 4,90,000 35 1,71,000 ಗಡಸು 
ನೀಮ್‌ 1,00,000 20,000 4,18,000 20 83,600 ಸುಮಾರು 
ಗಡಸು 
ಕಾರಂಜ್‌ 25,900 7,000 1,11,000 27 30,000 ಸುಮಾರು 
ಗಡಸು 
ಸಾಲ್‌ 25,000 3,125 55,04,000 12, 5 6,88,000 ಗಡುಸು 
ಕುಸುಮ್‌ 9.000 3,000 90,000 33 30,000 ಗಡುಸು 
ಕೋಕಮ್‌ 500 200 2,000 40 £00 ಗಡುಸು 
ಖೋಕನ್‌ 1,687 675 46,300 33 15,400 ಕರಟಕಾಯಿ 
ಎಣ್ಣೆ 
ನಹರ್‌ 1,687 675 5,700 40 2,300 ಸುಮಾರು 
ಗಡುಸು! 
ಮೆತು 
ಉಂಡಿ 1,687 675 3,800 60 2,300 ಸುಮಾರು 
ಗಡುಸು/ 
ಮೆತು 
ಒಟ್ಟು 2,33,515 59,000 6,670,800 1,023,400 
ಅಥವಾ 
1,000.000 


ಮಾರಾ 


ಆಧಾರ : ರಾಷ್ಟ್ರೀಯ ವ್ಯವಸಾಯ ಮಂಡಲಿ ಭಾಗ 1% ಅರಣ್ಯ 1976 


ಅಧ್ಯಾಯ 30 
ಗೇರುಬೀಜ 


ದಕ್ಷಿಣ ಅಮೆರಿಕ ಗೇರುಮರವ ತವರಾದರೂ ಇದನ್ನು ಆಫ್ರಿಕಾದಲ್ಲಿ ಹೆಚ್ಚಾಗಿ 
ಬೆಳೆಯುತ್ತಾರೆ. ಪ್ರಪಂಚದ ಒಟ್ಟು ಉತ್ಪಾದನೆಯಲ್ಲಿ ಆಫ್ರಿಕಾ ಖಂಡವೊಂದೇ 
ಶೇಕಡಾ 80 ಭಾಗ ಕಜ್ಜಾ ಗೇರುಬೀಜವನ್ನು ಉತ್ಪಾದಿಸುತ್ತದೆ. ನಮ್ಮ ದೇಶದ 
ಬೋಳುಗಂತ್ಸ7ಳ ಮೇಲೆ ಮತ್ತು ಮಣ್ಣಿನ ಕೊಚ್ಚಣೆಯನ್ನು ತಡೆಯಲು ಪೋರ್ಚು 
ಗೀಸರು ಗೇರುಮರವನ್ನು ಸುಮಾರು 16ನೇ ಶತಮಾನದ ಸುಮಾರಿಗೆ ಭಾರತದಲ್ಲಿ 
ಬೆಳೆಯಲು ಪ್ರಾರಂಭಿಸಿದರು. 

ಉಪಯೋಗ: ಗೇರುಬೀಜ ಒಂದು ಜನಪ್ರಿಯವಾದ ಖಾದ್ಯ ಪದಾರ್ಥ. 
ಗೇರು ಹಣ್ಣುಗಳು ಸಹ ಹಾಗೇ ತಿನ್ನಲು ರುಚಿಯಾಗಿರುತ್ತವೆ. ಹಣ್ಣಿನಿಂದ ಷರಬತ್ತೂ 
ಮತ್ತು ಮದ್ಯವನ್ನು ತಯಾರಿಸುತ್ತಾರೆ. ಚಿಪ್ಪಿನಿಂದ ವಿವಿಧೋಪಯೋಗಿ ಎಣ್ಣೆ 
ಯನ್ನು ತೆಗೆಯುತ್ತಾರೆ. ಗೇರುಬೀಜದಲ್ಲಿ ಪ್ರೊಟೀನು ಮತ್ತು ಮೇದಸ್ಸಿನ ಅಂಶ 
ಸಮೃದ್ಧವಾಗಿರಂತ್ತದೆ. ಹೆಚ್ಚು ಕೊಬ್ಬಿನ ಅಂಶವಿದ್ದಾಗ್ಯೂ ಸಹ ಈ ಕೊಬ್ಬಿನಲ್ಲಿ 
ಕಡಮೆ ಸಂತೃಪ್ತ ಎಣ್ಣೆ ಇರುವುದರಿಂದ ಇವುಗಳನ್ನು ಶಿನ್ನುವಪುದರಿಂದ ದೇಹಕ್ಕೆ 
ಬಾದಾಮಿಯಂತೆ ಹೆಚ್ಚು ಕೊಲೆಸ್ಟ್ರಾಲ್‌ ಅಂಶ ಸೇರುವುದಿಲ್ಲ. 

ಆಮದು: ಈ ಶತಮಾನದ ಎರಡನೇ ದಶಕದ ಸುಮಾರಿಗೆ ಆಮೆರಿಕ 
ಸಂಯುಕ್ತ ಸಂಸ್ಥಾನಗಳು ಗೇರುಬೀಜಗಳನ್ನು ಹೆಚ್ಚಾಗಿ ಅಮದು ಮಾಡಿಕೊಂಡುದರ 
ಫಲವಾಗಿ ಈ ಉದ್ದಿಮೆಗೆ ಪ್ರೋತ್ಸಾಹ ದೊರೆತು ದಕ್ಷಿಣ ಭಾರತದಲ್ಲಿ ಗೇರುಬೀಜ 
ಸಂಸ್ಕಾರಣಾ ಕಾರ್ಬಾನೆಗಳು ಸ್ಥಾಪನೆಯಾದವು. ಭಾರತ ಕೇವಲ ಶೇಕಡಾ 20 
ರಷ್ಟು ಕಚ್ಚಾ ಗೇರುಬೀಜವನ್ನು ಉತ್ಪಾದಿಸಿದರೂ ಸಂಸ್ಕರಿಸಿದೆ ಗೇರುಬೀಜದ ರಫ್ತು 
1965-66 ರಲ್ಲಿ ಶೇಕಡಾ 75 ರಿದ 91 ರಷ್ಟಿತ್ತು ನಮ್ಮ ದೇಶದ ಆಫ್ರಿಕಾ 
ದಿಂದ ಕಚ್ಚಾ ಗೇರುಬೀಜಗಳನ್ನು ಆಮಮ ಮಾಡಿಕೊಂಡು ಸುಸ್ಕರಿಸಿ ಶೇಕಡಾ 75 
ಭಾಗದಷ್ಟು ಸಂಸ್ಕರಿಸಿದ ಗೇರುಬೀಜಗಳನ್ನು ಬೇರೆ ಬೇರೆ ದೇಶಗಳಿಗೆ ರಫ್ತು 
ಮಾಡುತ್ತದೆ. ಬ್ರೆಜಿಲ್‌, ಮೊಜಾಂಬಿಕ್‌ ಮತ್ತು ತಾಂಜಾನಿಯ ದೇಶಗಳು ಗೇರು 
ಬೀಜದ ರಫ್ತು, ವ್ಯಾಪಾರದಲ್ಲಿ ಪ್ರವೇಶಿಸಿದ ಇತರ ದೇಶಗಳು. ಮುಂದಿನ ಕೆಲವು 
ರ್ಷಗಳಲ್ಲಿ ಈ ದೇಶಗಳು ಭಾರತಕ್ಕೆ ರಫ್ತು ವ್ಯಾಪಾರದಲ್ಲಿ ಬಹು ದೊಡ್ಡ 
ಸ್ಪರ್ಧಿಗಳಾಗಬಹುದು. ಆದ್ದರಿಂದ ನಮ್ಮ ದೇಶ ಆದಷ್ಟು ಜಾಗ್ರತೆ ದೇಶದಲ್ಲಿರುವ 


u 
ಸಂಸ್ಕರಣಾಕಾರ್ಬಾನೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಕಚ್ಚಾ ಗೇರುಬೀಜಗಳನ್ನು 


200 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಒದಗಿಸಲಂ ಮತ್ತು ಆದಷ್ಟು ಹೆಚ್ಚು ಪ್ರಮಾಣದಲ್ಲಿ ಸಂಸ್ಕರಿಸಿದ ಗೇರುಬೀಜಗಳನ್ನು 
ರಫು,ಮಾಡಲು ಹೆಚ್ಚು ಹೆಚ್ಚು ಗೇರುಮರಗನನ್ನು ಬೆಳಸಲು ಕ್ರಮಕೈಕೊಳ್ಳಬೇಕು. 


ಸಂಶೋಧನೆ: 1970ರಲ್ಲಿ ಕೇರಳದ ಕಾಸರಗೋಡಿನಲ್ಲಿ ಸ್ಮಾಪನೆಯಾದ 
ಕೇಂದ್ರ ಪ್ಲಾಂಟೇಷನ್‌ ಬೆಳೆಗಳ ಸಂಶೋಧನಾ ಸಂಸ್ಥೆಯು ಗೇರುಬೀಜಗಳ ವಿವಿಧ 
ಅಂಶಗಳ ಬಗ್ಗೆ ಸಂಶೋಧನೆ ನಡೆಸುವ ಹೊಣೆಹೊತ್ತಿದೆ. ಕೇರಳ, ಕರ್ನಾಟಕ, 
ತಮಿಳುನಾಡು, ಆಂಧ್ರ ಪ್ರಬೇಶ, ಮಹಾರಾಷ್ಟ್ರ ಮತ್ತು ಅಸ್ಸಾಮ್‌ಗಳಲ್ಲಿ ರಾಜ್ಯ 
ಸಂಶೋಧನಾ ಕೇಂದ್ರಗಳಿವೆ. ` 





ಕೋಪ ಕ 15 
ಭಾರತದ ವಿವಿಧ ರಾಜ್ಯಗಳಲ್ಲಿ ಗೇರುಬೀಜದ (ಕಚ್ಚಾ ಗೇರುಬೀಜ) ಉತ್ಪಾದನೆ 
1968-69 1973-74 
ನ್‌್‌ 
ಫ್ರಾ 3 OE 
ಟ್ಟಿ ಎದ್ದ 3 
ಆ ಭ್‌ ್ಥ್ಟ ಸತ್ತೆ ಸಶಿ ತ್ತ 
Ws 2 30 Wp wR ಲು 
& 85 EE - ಸಶಿ 63 $F 
ತಮಿಳು ನಾಡು 82.9 9.8 1.18 102.7 12.9 1.26 
ಕೇರಳ 69.4 67.4 9.71 756 80.1 10,59 
ಕರ್ನಾಟಕ 44.8 12.1 2.70 578 18.8 3.25 
ಗೋವಾ 21.1 3.5 1.66 29,7 ಸಿ.4 1.82 
ಆಂಧ್ರ ಪ್ರದೇಶ 17.9 10.8 6 03. 19.0 11.8 6.21 
ಮಹಾರಾಷ್ಟ 15.7 4.8 3.06 58.6 6.8 1.16 
ಶರಿಸ್ಸಾ 69 1.0 1.45 14,5 1.7 1.17 
ಪಶ್ಚಿಮ ಬಂಗಾಳ 2,7 1.5 5.55 2.7 1.8 6.67 
ಇತರ ರಾಜ್ಯಗಳು 2.9 0.4 1.38 3.4 0,7 2.06 


ಒಟ್ಟು 2643 11.3 4.21 364.0 140.0 3.85 
ಆಧಾರ : ರಾಷ್ಟ್ರೀಯ ವ್ಯವಸಾಯ ಮಂಡಳಿಯ ವರದಿ ೪], 1976. 


ಅಭಿವೃದ್ಧಿ : ಗೇರುಬೀಜ ಆಭಿವೃದ್ಧಿ ನಿರ್ದೇಶನಾಲಯ 1966 ರಿಂದಲೂ 
ಕೇರಳದ ಎರ್ನಾಕುಲಮ್‌ನಲ್ಲಿರುವ ಕೇಂದ್ರ ವ್ಯವಸಾಯ ಮತ್ತು ನೀರಾವರಿ ಸಚಿವ 
ಶಾಖೆಯ ಕೆಳಗೆ ಕಾರ್ಯನಿರ್ವಹಿಸುತ್ತಿದೆ. ಇದು ಇಲಾಖೆಗೆ ಸೇರಿದ ಪ್ರದೇಶಗಳಲ್ಲಿ 
ಗೇರು ಬೆಳೆಯ ವಿಸ್ತರಣೆ, ಪೂರ್ವಭಾವಿ ಸಸ್ಯಸಂರಕ್ಷಣಾ ಕಾರ್ಯಕ್ರಮಗಳನ್ನು 
ಕೈಕೊಳ್ಳುವುದು, ಒಳ್ಳೆಯ ಮರಗಳ ಗೂಟಿ (ಏರ್‌ಲೇಯರ್‌)ಗಳನ್ನು ಉತ್ಪಾದಿ 
ಸುವುದು, ಗೇರುಬೀಜ ಕೃಷಿಯ ಸುಧಾರಿತ ಕ್ರಮಗಳ ಬಗ್ಗೆ ತಿಳಿಸುವ ಸಣ್ಣ ಪ್ರಾತ್ಯಕ್ಷಿಕೆ 


ಗೇರುಬೀಜ 201 


ತೋಪುಗಳನ್ನು ಬೆಳೆಸುವುದು. ಮುಂತಾದ ಅಭಿವ ದ್ಧಿ ಕಾರ್ಯಕ್ರಮಗಳ ಬಗ್ಗೆ 
ನೋಡಿಕೊಳ್ಳುತ್ತದೆ. ಗೇರುಮರದ ತೋಪುಗಳು ಆರಣ್ಯ ಪ್ರದೇಶಗಳಲ್ಲಿ ಕಂಡು 
ಬರುತ್ತವೆ, ಮಹಾರಾಷ್ಟ್ರ, ಒರಿಸ್ಸಾ ಮತ್ತು ಕರ್ನಾಟಕದ ಕೆಲವು ಭಾಗಗಳಲ್ಲಿ 
ಗೇರುಮರವನ್ನು ಹೆಚ್ಚಾಗಿ ಮಣ್ಣು ಸುಧಾರಣಾ ಪ್ರದೇಶಗಳಲ್ಲಿ ಬೆಳೆಯುವುದರಿಂದೆ 
ಅವುಗಳಿಂದ ಬರುವ ಬೆಳೆ ಬಹಳ ಕಡಿಮೆ. ಕೇರಳ ರಾಜ್ಯದಲ್ಲಿ ವಿಸ್ತಾರವಾದ ಖಾಸಗಿ 
ಗೇರುಮರದ ತೋಪುಗಳಿವೆ. ಇವು ಆ ರಾಜ್ಯದಲ್ಲಿರುವ ಒಟ್ಟು ಗೇರುತೋಪುಗಳ 
ಶೇಕಡಾ 94 ರಷ್ಟಾಗಂತ್ತವೆ. 

ವಂಶಾಭಿವೃದ್ಧಿ : ಗೇರುಮರವನ್ನು ಹೆಚ್ಚಾಗಿ ಬೀಜಗಳಿಂದ ಬೆಳೆಯುತ್ತಾರೆ. 
ಸಾಧಾರಣವಾಗಿ ಮಣ್ಣು ಸುಧಾರಣಾ ಕ್ಷೇತ್ರಗಳಲ್ಲಿ ಬೀಜಗಳನ್ನು ಹೂಳುತ್ತಾರೆ. 
ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಿದೆ ಸುಮಾರು 30 ಸೆ.ಮಿ. ಎತ್ತರದ ಸಸಿಗಳನ್ನು 
ಮಳೆಗಾಲದಲ್ಲಿ ಗುಣಿಗಳಲ್ಲಿ ನೆಡುವ ಪರಿಪಾಠವೂ ಇದೆ. ಗೇರುಮರದ ಎಲೆಗಳನ್ನು 
ದನಕರುಗಳು ಮೇಯುವುದಿಲ್ಲವಾದ್ದರಿಂದ ಈ ಮರದ ತೋಪುಗಳಿಗೆ ಬೇಲಿಯ 
ಅವಶ್ಯಕತೆಯಿಲ್ಲ ಮತ್ತು ಬರಡು ಪ್ರದೇಶಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಜಂಬಿಟ್ಟಿಗೆ 
ಮಣ್ಣಿನ ಪ್ರದೇಶಗಳಲ್ಲಿ ಹೆಚ್ಚು ಕಷ್ಟವಿಲ್ಲದೆ ಈ ಮರಗಳನ್ನು ಬೆಳೆಸಬಹುದು. ಗೂಟಿ 
ಆಥವಾ ಏರ್‌ಲೇಯರಿಂಗ್‌, ಗೇರುಮರವನ್ನು ನಿರ್ಲಿಂಗ ರೀತಿಯಲ್ಲಿ ಸಸ್ಮವೃದ್ಧಿ 
ಮಾಡುವ ಒಂದು ಉತ್ತಮ ವಿಧಾನ. ಆದರೆ ಉತ್ತಮ ತಳಿಯ ತಾಯಿ ಮರಗಳು 
ದೊರ ದೂರದಲ್ಲಿರುವುದರಿಂದ ಈ ವಿಧಾನವನ್ನು ಅನುಸರಿಸುವುದು ಕಷ್ಟ. ಆದೂ 
ಅಲ್ಲದೆ ಈ ವಿಧಾನದಲ್ಲಿ ತಾಯಿಬೇರಿನ ಬೆಳವಣಿಗೆ ಅಷ್ಟೊಂದು ತೃಪ್ತಿಕರ 
ವಾಗಿರುವುದಿಲ್ಲ. ಸುತಾನಾಭಿವೃದ್ಧಿ ಮಾಡುವ ಇನ್ನೊಂದು ವಿಧಾನವೆಂದರೆ ಸ್ಥಳ 
ದಲ್ಲಿಯೇ ಕಸಿಮಾಡುವುದು. ಅದರಲ್ಲಿಯೂ ವಿಶೇಷವಾಗಿ “ಬದಿಕಸಿ” (ಸೈಡ್‌ 
ಗ್ರಾಪ್ಟಿಂಗ್‌) ಒಂದು ಉತ್ತಮ ವಿಧಾನ. ಈ ವಿಧಾನ ಒಳ್ಳೆಯ ಫಲಿತಾಂಶ ಕೊಟ್ಟರೆ 
ತೋಪುಗಳಲ್ಲಿ ಮರಗಳ ನಡುವೆ ಅಲ್ಲಲ್ಲಿ ಹೊಸ ಸಸಿಗಳನ್ನು ನೆಟ್ಟು ಕಸಿಮಾಡಿ ಬೆಳೆಸಿ, 
ಹಳೆಯಂ, ಉತ್ಪತ್ತಿಯಿಲ್ಲದ ಮರಗಳನ್ನು ತೆಗೆಯಬಹುದು. 

ಗೇರುಬೀಜದ ಉತ್ಪಾದನೆ: ಈಗ ನಮ್ಮ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 
360,000 ಟನ್ನುಗಳಷ್ಟು ಗೇರು ಬೀಜಗಳನ್ನು ಸಂಸ್ಕರಿಸಲಾಗುತ್ತಿದೆ. ಇದು 
ಕ್ರಿ.ಶ. 2000ದ ಹೊತ್ತಿಗೆ ವರ್ಷಕ್ಕೆ 700,000 ಟನ್ನುಗಳಷ್ಟು ಆಗಬೇಕೆಂಬುದು 
ರಾಷ್ಟ್ರೀಯ ವ್ಯವಸಾಯ ಮಂಡಳಿಯ ಗುರಿಯಾಗಿದೆ. ಸದ್ಯಕ್ಕೆ ಗೇರುಬೀಜದ ಇಳುವರಿ 
ಪ್ರತಿ ಹೆಕ್ಟೇರಿಗೆ 2 ಟನ್ನುಗಳಷ್ಟಿದೆ. ಈಗ 220,000 ಹೆಕ್ಟೇರುಗಳಷ್ಟು ಪ್ರದೇಶ 
ದಲ್ಲಿ ಗೇರುಮರದ ತೋಪುಗಳಿವೆ. ಆದರೆ ನವಂಗೆ ಅಗತ್ಯವಾದ 7 ಲಕ್ಷ ಟನ್ನುಗಳಷ್ಟು 
ಗೇರುಬೀಜಗಳನ್ನು ಉತ್ಪಾದಿಸಲು ಈ ಪ್ರದೇಶ 3,50,000 ಹೆಕ್ಟೇರಂಗಳಷ್ಟಾಗ 
ಬೇಕಾಗಿದೆ. ಇಷ್ಟಾದರೆ ನಮ್ಮ ದೇಶ ಗೇರುಬೀಜಗಳೆ ಅಮದಿನ ಮೇಲೆ ಅವಲುಬಿ 
ಸುವುದು ತಪ್ಪುತ್ತದೆ. 


ಅಧ್ಯಾಯ 31 


ಬೀಡಿ ಎಲೆಗಳು 


ಹಿಂದಿ ಭಾಷೆಯಲ್ಲಿ ತೆಂಡು ಎಲೆಗಳೆದೂ ಕರೆಯುವ ಬೀಡಿ ಎಲೆಗಳನ್ನು 
ಡೈಯೋಸ್ಟೈರಾಸ್‌ ಮೆಲನೋಗ್ಸೈಲಾನಸ್‌ ಎಂಬ ಗಿಡಗಳಿಂದ ಸಂಗ್ರಹಿಸುತ್ತಾರೆ... ಈ 
ಜಾಯ ಗಿಡವು ಉತ್ತರ ಪ್ರದೇಶದಿಂದ ಹಿಡಿದು ದೇಶದ ಎಲ್ಲ ಶುಷ್ಕ ಪ್ರದೇಶ 
ಗಳಲ್ಲಿಯೂ ಬೆಳೆಯುತ್ತದೆ. ಆದರೆ ಈ ಜಾತಿ ಅಸ್ಸಾಮ್‌ ಈಶಾನ್ಯ ವಂತ್ತು 
ವಾಯವ್ಯದ ರಾಜ್ಯಗಳಲ್ಲಿ ಹಾಗೂ ಕೇರಳದಲ್ಲಿ ಬೆಳೆಯುವುದಿಲ್ಲ. 


ಭಾರತದಲ್ಲಿ 1887 ರಲ್ಲಿ ಪ್ರಾರಂಭವಾದ ಬೀಡಿ ಉದ್ದಿಮೆ ಈಗ ನಮ್ಮ 
ದೇಶದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿದೆ. ಬೀಡಿ ತಯಾರಿಕೆ ಹೆಚ್ಚಾಗಿ ಒಂದು ಗೃಹ 
ಕೈಗಾರಿಕೋದ್ಯಮವಾಗಿದೆ. ದೇಶದಲ್ಲಿ ಒಟ್ಟೂ 2171 ಗೃಹ ಬೀಡಿತಯಾರಿಕಾ 
ಕೇಂದ್ರಗಳಿವೆ. ಸುಮಾರು 7.8 ಲಕ್ಷ ಕಾರ್ಮಿಕರು ಬೀಡಿ ಎಲೆ ಸಂಗ್ರಹಣೆ ಮತ್ತು 
ಅವುಗಳ ತಯಾರಿಕೆಯಲ್ಲಿ ನಿರತರಾಗಿದ್ದಾರೆ. ಎಲೆಗಳನ್ನು ಉತ್ತರ ಭಾರತದಿಂದ 
ಆಮದು ಮಾಡಿಕೊಳ್ಳುತ್ತಿದ್ದರೂ ಸಹ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 
ಹೆಚ್ಚಾಗಿ ಮತ್ತು ಇತರ ಕೆಲವು ಜಿಲ್ಲೆಗಳಲ್ಲಿ ಸ್ವಲ್ಪಮಟ್ಟಿಗೆ ಬೀಡಿ ಉದ್ದಿವೆಂ ಅಭಿವೃದ್ಧಿ 
ಹೊಂದಿದೆ. ಬೀದರ್‌, ಗುಲ್ಬರ್ಗ ಮತ್ತು ಇತರ ಶುಷ್ಕ ಜಿಲ್ಲೆಗಳಲ್ಲಿ ಬೀಡಿ ಎಲೆ 
ಗಳನ್ನು ಅಮುಖ್ಯ ಅರಣ್ಯ ಉತ್ಪನ್ನದಂತೆ ಮಾರುತ್ತಾರೆ. 


ಎಲ್ಲ ಬಗೆಯ ತೆಂಡು ಎಲೆಗಳನ್ನು ಬೀಡಿ ತಯಾರಿಕೆಯಲ್ಲಿ ಉಪಯೋಗಿಸುವುದ 
ಕ್ಯಾಗುವುದಿಲ್ಲ. ಈ ಕೆಳಗೆ ತಿಳಿಸಿರುವ ಕೆಲವು ಒಳ್ಳೆಯ ಗುಣಗಳಿರುವ ಎಲೆಗಳಿಗೆ 
ಮಾತ್ರ ಬೀಡಿ ತಯಾರಿಕೆಯಲ್ಲಿ ಬಹಳ ಬೆಲೆ ಇದೆ. 


1) ವಿಶೇಷ ಸಂವಾಸನೆ. 

2) ಚರ್ಮದೋಪಾದಿಯಂಲ್ಲಿ ಮಣಿಯುವುದು 

3) ಸುಲಭವಾಗಿ ಕೆಲಸಮಾಡಲು ಬರುವಂತಹದು 
4) ಕೆಡದಂತಿರುವುದು 


ಬೇರು ಮರಗಳಿಂದ ಹುಟ್ಟಿದ ಎಲೆಗಳು ಕಚ್ಚಿಗರು ಮತ್ತು ಸಮರಿದ ರೆಂಬೆ 
ಗಳಿಂದ ಹುಟ್ಟಿದ ಎಲೆಗಳಂತೆ ಅಗಲವಾಗಿಯೂ, ಮೆತುವಾಗಿಯೂ ಮತ್ತು ಬೇಕಾ 
ದಂತೆ ಮಣಿಯುವ ಗುಣವುಳ್ಳವಾಗಿಯೂ ಇರುತ್ತವೆ. ಕೇಂದ್ರ ಸರ್ಕಾರ ತೆಂಡು 


ಬೀಡಿ ಎಲೆಗಳು 203 


ಎಲೆಗಳ ವರ್ಗೀಕರಣ ನಿಯಮಗಳೆ ಬಗ್ಗೆ ಒಂದು 'ವಿಧಾಯಕ ಮಾಡಿ ತೆಂಡು (ಬೀಡಿ 
ಹೊದಿಕೆ) ಎಲೆ ವರ್ಗೀಕರಣ ಮತ್ತು ಮಾರಾಟ ನಿಯಮಗಳನ್ನು (1963) 
ಪ್ರಕಟಿಸಿತು ಈ ನಿಯಮ 1937ರ ವೃ್ಯವಸಾಯೋತ್ಸನ್ನ (ವರ್ಗೀಕರಣ ಮತ್ತು 
ಮಾರಾಟ) ಕಾಯಿದೆಯೊಳಗೆ ಬರುತ್ತದೆ. "ಸೂಚಿಸಿದ ಮಾನದಂಡದ ಪ ಗ್ರಕಾರ ತೆಂಡು 
ಎಲೆಗಳನ್ನು ವ೯ಕರಿಸದಿದ್ದರೆ ಅವುಗಳ ರಫ್ತನ್ನು ಈ ಕಾಯಿದೆ ನಿರ್ಬಂಧಿಸುತ್ತ ದೆ. 


ಪ್ರಪಂಚದಲ್ಲಿ ಉತ್ಪಾದನೆಯಾಗುವ ತೆಂಡಂ ಎಲೆಗಳಲ್ಲಿ ಸುಮಾರು ಶೇಕಡಾ 85 


ಬ್ರ 


ಭಾಗ ನಮ್ಮ ದೇಶದಲ್ಲಿ ಉತ್ಪಾದನೆಯಾಗುತ್ತದೆ. 


ಕ್ರ 


ಭಾರತ ದೇಶ 1971 ರಿಂದ 1974ನೇ ವರ್ಷದವರೆಗೆ ಪ್ರತಿವರ್ಷ ಸರಾಸರಿ 
86.13 ಲಕ್ಷ ರೂಪಾಯಿ ಬಿಲೆಬಾಳುವ ಎಲೆಗಳನ್ನು ರಫ್ತುಮಾಡಿತು. 


ತೆಂಡು ಎಲೆಗಳ ಉತ್ಪಾದನೆಯಲ್ಲಿ ಮಧ್ಯ ಪ್ರದೇಶ ಪ್ರಮುಖವಾಗಿದೆ. ಬೀಡಿ 
ಉತ್ಪಾದನೆಯಲ್ಲಿ ಸಹ ಈ ರಾಜ್ಯ ಬಹಳ ಮುಂದಿದೆ. ಸಂಗ್ರಹಿಸಿದ ಸುಮಾರು 
ಶೇಕಡಾ 70 ಭಾಗ ಎಲೆಗಳನ್ನು ರಾಜ್ಯದಲ್ಲೇ ಬೀಡಿ ತಯಾರಿಕೆಗಾಗಿ ಉಪಯೋಗಿಸಿ 
ಕೊಳ್ಳಲುಗುತ್ತದೆ. ಉಳಿದ ಎಲೆಗಳನ್ನು ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳ, 
ಕರ್ನಾಟಕ ಮತ್ತು ಉತ್ತರ ಪ್ರದೇಶಗಳಿಗೆ ಕಳಿಸಲಾಗುತ್ತದೆ. ಮಹಾರಾಷ್ಟ್ರ ರಾಜ್ಯ 
ದಲ್ಲಿ ಉತ್ಪಾದನೆಯಾದ ಶೇಕಡಾ 65 ರಿಂದ 70 ಭಾಗವನ್ನು ರಾಜ್ಯದಲ್ಲೇ ಉಪ 
ಯೋಗಿಸಿಕೊಳ್ಳಲಾಗುತ್ತದೆ. ಉಳಿದ ಭಾಗ ಕರ್ನಾಟಕ, ಕೇರಳ ಮತ್ತು ತಮಿಳು 
ನಾಡುಗಳಿಗೆ ಹೋಗುತ್ತದೆ. ಒರಿಸ್ಸಾ ರಾಜ್ಯ ಗಣನೀಯ ಪ್ರಮಾಣದಲ್ಲಿ ಬೀಡಿ ಎಲೆ 
ಗಳನ್ನು ಇತರ ದೇಶಗಳಿಗೆ ರಫ್ತು ಮಾಡುತ್ತದೆ. ಉಳಿದ ಭಾಗವನ್ನು ಮುಖ್ಯವಾಗಿ 
ಪಶ್ಚಿ ಮ ಬಂಗಾಳ ಮತ್ತು ಮಹಾ ರಾಷ್ಟ ಗಳಿಗೆ ಸರಬರಾಜು ಮಾಡುತ್ತದೆ. ಆಂಧ್ರ 
ಪ್ರದೇಶ, ಕೇರಳದ ಶೇಕಡಾ 60 ರಿಂದ 7 ಭಾಗ ತೆಂಡು ಎಲೆಗಳ ಅವಶ್ಯಕತೆಯನ್ನು 


ಪೂರೈಸುತ್ತದೆ. 


ಮಧ್ಯ ಪ್ರದೇಶವಲ್ಲಿ ತೆಂಡು ಎಲೆಗಳ ವ್ಯಾಪಾರವನ್ನು ರಾಷ್ಟ್ರೀಕರಿಸಲಾಗಿದೆ. 
ಆದ್ದರಿಂದ ಅಲ್ಲಿಯ ಅರಣ್ಯ ಇಲಾಖೆ ತೆಂಡು ಎಲೆಗಳ ಬಗ್ಗೆ ಸರಿಯಾದ ಆಂಕಿ ಅಂಶ 
ಗಳನ್ನು ಸಂಗ್ರಹಿಸಿಟ್ಟಿದೆ. ಮಧ್ಯ ಪ್ರದೇಶದಲ್ಲಿ 1971 ರಿಂದ 1974ರ ಮರೆಗಿನ 
ತೆಂಡು ಎಲೆಗಳೆ ಉತ್ಪಾದನೆ 363,630 ಟನ್ನುಗಳಷ್ಟದೆ. 


ಬೀಡಿ ಎಲೆಗಳ ಸರಾಸರಿ ವಾರ್ಷಿಕ ಸಂಗ್ರಹಣೆ ಸುಮಾರು 3 ಲಕ್ಷ ಟನ್ನುಗಳ 
ಹದ್ದು ಇದರಲ್ಲಿ ಕೇವಲ 4000 ಟನ್ನುಗಳಷ್ಟು ಎಲೆಗಳನ್ನು ಮಾತ್ರ ಶ್ರೀಲಂಕಾ, 
ಬಾಂಗ್ಲಾದೇಶ ಮತ್ತು ನೇಪಾಳೆಳಿಗೆ ರಫ್ತು ಮಾಡಲಾಗುತ್ತದೆ. ಇತ್ತೀಚಿನ ವರ್ಷ 
ಗಳಲ್ಲಿ ರಫ್ತಿನ ಪ್ರಮಾಣ ಕ್ರಮೇಣ ಕಡಮೆಯಾಗುತ್ತಿದೆ. ಬಹುಶಃ ಇದಕ್ಕೆ ಬೀಡಿ 


204 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಎಲೆಗಳ ಕಳ್ಳ ಸಾಗಣೆ ಕಾರಣವಾಗಿರಬಹುದು. ಈ ಕಳ್ಳ ಸಾಗಣೆಯನ್ನು ನಮ್ಮ 
ಸರ್ಕಾರ ಸಂಪೂರ್ಣವಾಗಿ ತಡೆಗಟ್ಟಲು ಪ್ರಯತ್ನಿಸುತ್ತಿದೆ. ಈ ಕಳ್ಳಸಾಗಣೆ ನಿಂತರೆ 
ಬೀಡಿ ಎಲೆಗಳ ರಫ್ತು 4500 ಟನ್ನುಗಳಷ್ಟಕ್ಕೆ ಏರಬಹುದು. 1973ನೇ ವರ್ಷದ 
ಬೆಲೆಯ ಪ್ರಕಾರ ಇದರ ಮೌಲ್ಯ ವರ್ಷಕ್ಕೆ 100 ರಿಂದ 125 ಲಕ್ಷ ರೂಪಾಯಿಗಳಷ್ಟಾ 
ಗುತ್ತದೆ. 


ನಮ್ಮ ದೇಶದಲ್ಲಿ ತಯಾರಿಸಿದ ಬೀಡಿಗಳನ್ನು ಆಫೀಘಾನಿಸ್ಕಾನ್‌, ಪಶ್ಚಿಮ 
ಏಶಿಯಾ, ಮಲೇಸಿಯ, ಸಿಂಗಪೂರ್‌, ನೆದರ್‌ಲ್ಯಾಂಡ್ಸ್‌, ಸ್ವಿಟ್ಲರ್‌ಲ್ಮಾಂಡ್‌ ಮತ್ತು 
ಇಂಗ್ಲೆಂಡ್‌ಗಳಿಗೆ ರಫ್ತು ಮಾಡಲಾಗುತ್ತದೆ. ಸಿಗರೇಟು ಸೇದುವವರಿಗಿಂತ ಬೀಡಿ 
ಸೇದುವವರಿಗೆ ಕ್ಯಾನ್ಸರ್‌ ರೋಗ ಬರುವುದು ಕಡವೆಂಯೆಂಬ ನಂಬಿಕೆ ಇದೆ. ಇದ 
ರಿಂದಾಗಿ ಬೀಡಿಗಳ ಮತ್ತು ಬೀಡಿ ಎಲೆಗಳ ರಫ್ತು ವ್ಯಾಪಾರ ಹೆಚ್ಚಾಗುವ ಸಂಭವ 
ಬಹಳವಾಗಿದೆ. ಆಂತರಿಕ ಮತ್ತು ರಫ್ತು ವ್ಯಾಪಾರದ ಅವಶ್ಯಕತೆಗಳನ್ನು ಪೂರೈಸಂ 
ವುದೆಕ್ಕೋಸ್ಕರ ಸಾಮಾಜಿಕ ಆರಣ್ಯ ಪದ್ಧತಿಯಲ್ಲಿ ಎಲ್ಲೆಲ್ಲಿ ಸಾಧ್ಯವಿದೆಯೋ ಅಲ್ಲಲ್ಲಿ 
ಬೀಡಿ ಎಲೆಗಳ ಮರಗಳನ್ನು ಬೆಳೆಯುವುದು ಬಹಳ ಅವಶ್ಯಕವಾಗಿದೆ. 


ಅಧ್ಯಾಯ 33 
ಕೋಕೊ 


ಕೋಕೊವನ್ನು ಕೋಕೊ ಮರದ ಉತ್ತಮ ಜಿಳವಣಿಗೆಗೆ ಆರ್ದ್ರತೆಯಿಂದ 
ಕೂಡಿದ ಉಷ್ಣವಲಯದ ಹವಾಗುಣ ಮತ್ತು ತೇವಾಂಶಭರಿತ ಫಲವತ್ತಾದ ಮಣ್ಣು 
ಅವಶ್ಯಕ ; ಆದರೆ, ಇದು ನೀರು ನಿಲ್ಲುವ ಪ್ರದೇಶಗಳಫ್ಲಿ ಮತ್ತು ಬಿಸಿಲಿನ ತಾಪ 
ಹೆಚ್ಚಿರುವ ಕಡೆ ಚೆನ್ನಾಗಿ ಬೆಳೆಯಬಾರದು. ಸ್ವಲ್ಪ ಮಟ್ಟಿನ ನೆರಳಿದ್ದರೆ ಇದು ಚೆನ್ನಾಗಿ 
ಬೆಳೆಯುತ್ತದೆ. 

ಕೋಕೊ ಬೆಳೆಯುವ ದೇಶಗಳು: ಪ್ರಪಂಚದಲ್ಲಿ ಉತ್ಪಾದನೆಯಾಗುವ 1,5 
ದಶಲಕ್ಷ ಟನ್ನು ಕೋಕೊದಲ್ಲಿ ಹೆಚ್ಚಿನ ಭಾಗ ಆಂದರೆ ಶೇಕಡ 80 ಭಾಗ ಘಾನ, 
ನೈಜೀರಿಯ, ಐವರಿಕೋಸ್ಟ್‌, ಕೆಮರೂನ್‌ ಮತ್ತು ಬ್ರೆಜಿಲ್‌ ದೇಶಗಳಲ್ಲಿ ಉತ್ಪಾದನೆ 
ಯಾಗುತ್ತದೆ. ಕೋಕೊವನ್ನು ಮೊದಲು ಈಸ್ಟ್‌ ಇಂಡಿಯ ಕಂಪನಿಯವರು 18ನೇ 
ಶತಮಾನದ ಕೊನೆಯಲ್ಲಿ ನಮ್ಮ ದೇಶಕ್ಕೆ ತಂದರು. 1930-35ರಲ್ಲಿ ಕೋಕೊ ಗಿಡ 
ಗಳನ್ನು ತಮಿಳುನಾಡಿನ ನೀಲಗಿರಿ ಬೆಟ್ಟದ ತಪ್ಪಲಿನಲ್ಲಿರುವ ಕಲ್ಲಾರ್‌ ಹಣ್ಣು ಸಂಶೋ 
ಧನಾ ಕೇಂದ್ರದಲ್ಲಿ ನೆಡಲಾಯಿತು. ಆ ನಂತರ ಭಾರತದಲ್ಲಿ ಕೋಕೊ ಅಭಿವ್ಯ ದ್ದಿಗೆ ಈ 
ಕೇಂದ್ರದಲ್ಲಿ ಬೆಳೆದ ಕೋಕೊ ಅಭಿವೃದ್ಧಿಗೆ ಈ ಕೇಂದ್ರದಲ್ಲಿ ಬೆಳೆದ ಕೋಕೊ ಮರಗಳೇ 
ಮೂಲಾಧಾರವಾದವು. 1950ರ ವರೆವಿಗೂ ಕೋಕೊ ಒಂದು ಉದ್ಯಾನ ವೃಕ್ಷವಾ 
ಗಿತ್ತಿ. ಆ ನಂತರದ ವರ್ಷಗಳಲ್ಲಿ ಕೋಕೊವನ್ನು ಭಾರತದಲ್ಲಿ ಯಶಸ್ವಿಯಾಗಿ 
ಬೆಳೆಯಬಹುದೆಂದು ಸಂಶೋಧನಕಾರರು ಕಂಡುಕೊಂಡರು. ಅದೂ ಅಲ್ಲದೇ ಮೊದಲು 
ಬೆಳೆಸಿದ ಗಿಡಗಳಿಂದ ಉತ್ಪತ್ತಿಯಾದ ಬೀಜಗಳು ಇತರ ದೇಶಗಳಲ್ಲಿ ಉತ್ಪತ್ತಿಯಾದ 
ಬೀಜಗಳಿಗಿಂತ ಶ್ರೇಷ್ಠಮಟ್ಟದವೆಂದು ತಿಳಿದುಕೊಂಡರು, ಕೋಕೊ ಬೆಳೆಗೆ ಸರಿಯಾದ 
ಪ್ರದೇಶಗಳೆಂದರೆ ಅಂಡಮಾನ್‌ ಮತ್ತು ನಿಕೋಬಾರ್‌ ದ್ವೀಪಗಳು, ದಕ್ಷಿಣ ಭಾರತ, 
ಒರಿಸ್ಸಾ, ಅಸ್ಲಾಂ ಮತ್ತು ತ್ರಿಪುರಾ ರಾಜ್ಯಗಳು. ಕರ್ನಾಟಕ, ತಮಿಳುನಾಡು ಮತ್ತು 
ಕೇರಳಗಳಲ್ಲಿ ಒಂದಂ ದಶಕದಿಂದಲೂ ಕೋಕೊ ತೋಪುಗಳನ್ನು ಬೆಳೆಯುತ್ತಿದ್ದಾರೆ. 
ಕರ್ನಾಟಕ ಅರಣ್ಯ ಇಲಾಖೆಯವರು ಮೊದಲು ಕ್ಕಾಡ್‌ಬರಿ ಪ್ರೈ (ಇಂಡಿಯಾ) 
ಕಂಪನಿಯವರ ಮೂಲಕ ಆಫಿ_ಕದಿಂದ ಬೀಜಗಳನ್ನು ತರಿಸಿಕೊಂಡರು. ಸದ್ಯಕ್ಕೆ 
ಕರ್ನಾಟಕದಲ್ಲಿರುವ ಎಲ್ಲ ಕೋಕೊ ತೋಪುಗಳೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿವೆ. ಪ್ರತಿ 
ಯೊಂದು ತೋಪು 30 ರಿಂದ 80 ಹೆಕ್ಟೇರುಗಳಿದ್ದು ಅಲ್ಲಲ್ಲಿ ಚೆಲ್ಲುವರಿದಿವೆ. ಕರ್ನಾಟಕ 
ದಲ್ಲಿ ಒಟ್ಟು 800 ಹೆಕ್ಟೇರುಗಳಷ್ಟು ಕೋಕೊ ತೋಪುಗಳಿವೆ. ಇವು ಈಗ ಕರ್ನಾಟಕ 
ಅರಣ್ಯ ತೋಪು ಕಾರ್ಪೊರೇಷನ್ನಿನ ಹತೋಟಿಯೆಲ್ಲಿವೆ. 


೩೦6 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಸಂಶೋಧನೆ: ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಕೋಕೊ ಬೆಳೆಯ 
ಮೇಲೆ ನಡೆಯುವ ಸಂಶೋಧನೆಯನ್ನು ಕೇರಳದ ಕಾಸರಗೋಡಿನಲ್ಲಿರುವ ಕೇಂದ್ರ 
ತೋಪು ಬೆಳೆ ಸಂಶೋಧನಾ ಸಂಸ್ಥೆಗೆ ವಹಿಸಿದೆ. 


ಬೆಳೆಯ ವಿಸ್ತರಣೆ: ಕ್ಕುಡ್‌ಬರಿ ಪ್ರೈ (ಇಂಡಿಯ) ಕಂಪನಿಯವರು 
ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಗ್ಲೆನ್‌ಕೂರ್ಗ್‌ನಲ್ಲಿ, ತಮಿಳುನಾಡಿನ ಕನ್ಮಾ 
ಕುಮಾರಿ ಜಿಲ್ಲೆಯ ಕುಲಶೇಕರಮ್‌ ಮತ್ತು ಕೇರಳ ರಾಜ್ಯದ ವೈನಾಡ್‌ ಪ್ರಾಂತ್ಯದ 
ಚುಂಡೇಲ್‌ ಎಂಬಲ್ಲಿ ಕೋಕೊ ತೋಪುಗಳನ್ನು ಬೆಳೆಸಿದ್ದಾರೆ ಮತ್ತು ಆಲ್ಲಿ ಸಣ್ಣ 
ಪ್ರಾತ್ಮಕ್ಷಿಕ ಕೋಕೊ ಠೋಪುಗಳೂ ಸಹ ಇವೆ. ಈ ಕಂಪನಿಯವರು ಕೋಕೊ ಸಸಿ 
ಗಳನ್ನು ಖಾಸಗಿ ತೋಟಗಾರರಿಗೆ ಮತ್ತು ರೈತರಿಗೆ ಆವರಿಗೆ ಸೇರಿದ ಭೂಮಿಯಲ್ಲಿ 
ನೆಡಲು ಹಂಚುತ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ರೈತರು ತಮ್ಮ ಅಡಿಕೆ 
ತೋರ್ಟಳಲ್ಲಿ ಯಶಸ್ವಿಯಾಗಿ ಕೋಕೊವನ್ನು ಬೆಳೆದಿದ್ದಾ ರೆ ಕ್ಯಾಡ್‌ಬದಿ ಫ್ರೈ J 
ಕಂಪನಿಯವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲೊಂದು ಮತ್ತು ಸುಳ್ಯದ 
ಲ್ಲೊಂದು ಕೋಕೊ ಕಾಯಿ ಸಂಗ್ರಹಣಾ ಕೇಂದ್ರಗಳನ್ನು ತೆರೆದಿದ್ದಾರೆ. ಈ ಕೇಂದ್ರ 
ಗಳ ಸಿಬ್ಬಂದಿಯವರು ಆ ಪ್ರದೇಶದ ಸುತ್ತಮುತ್ತಲ ರೈತರಿಂದ ಮತ್ತು ಅಡಿಕೆ ತೋಟ 
ಗಾರರಿಂದ ಕೋಕೊ ಕಾಯಿಗಳನ್ನು ಕೊಂಡು ಪುತ್ತೂರಿನಲ್ಲಿರುವ ಕೋಕೊ ಸಂಸ್ಕರಣಾ 
ಕೇಂದ್ರಕ್ಕೆ ಕಳುಹಿಸುತ್ತಾರೆ. ಇಲ್ಲಿ ಕೋಕೊ ಕಾಯಿಗಳನ್ನು ಸಂಸ್ಕರಿಸಿ, ಕಾಯಿಗಳಿಂದ 
ಬೀಜಗಳನ್ನು ಬೇರ್ಪಡಿಸಿ ಒಣಗಿಸುತ್ತಾರೆ. ಆಮುಲ್‌ ವಿಲ್ಸ್‌ ಪ್ರಾಡಕ್ಟ್ಸ್‌ ಲಿ. ಕಂಪನಿ 
ಯವರೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ಮತ್ತು ಪುತ್ತೂರಿನಲ್ಲಿ ಒಂದೊಂದು 
ಕೋಕೊ ಕಾಯಿ ಸಂಗ್ರಹಣಾ ಕೇಂದ್ರೆವನ್ನು ತೆರೆದಿದ್ದಾರೆ. 


ವಿಸ್ತೀರ್ಣ : ಕರ್ನಾಟಕ, ತಮಿಳುನಾಡು ಹಾಗೂ ಕೇರಳ 1300 ಹೆಕ್ಕೇರು 
ಗಳಷ್ಟು ಪ್ರದೇಶದಲ್ಲಿ ಕೋಕೊ ಬೆಳೆಯುತ್ತಿದೆ, ಪ್ರತಿ ಮರದಿಂದ ಬರುವ ಕೋಕೊ 
ಕಾಯಿಯ ಇಳುವರಿ ಆಯಾ ಮರದ ವಯಸ್ಸಿಗನುಗುಣಮಗಿರುತ್ತದೆ. ಕೋಕೊ 
ಇತ್ತೀಚೆಗೆ ನೆಡುತ್ತಿರುವ ಬೆಳೆಯಾದ್ದರಿಂದ ಒಂದು ಪ್ರದೇಶದಿಂದ ಬರುವ ಕೋಕೊ 
ಬೀಜಗಳ ಉತ್ಪತ್ತಿಯನ್ನು ಅಂದಾಜು ಮಾಡುವುದು ಕಷ್ಟ. ಮೊದಮೊದಲು ಇಳು 
ವರಿ ಕಡಮೆ ಇದ್ದು ಮರ ಬೆಳೆದಂತೆ ಕೋಕೊ ಕಾಯಿಯ ಬೆಳೆ ಸುಧಾರಿಸುತ್ತದೆ. 
ಮಿಶ್ರ ಬೆಳೆಯಲ್ಲಿ ಒಂದು ಹೆಕ್ಟೇರಿಗೆ ಒಂದು ಟನ್ನು ಬೀಜ ಉತ್ಪತ್ತಿಯಾದರೆ ಉತ್ತಮ 
ಇಳುವರಿ ಎಂದು ಹೇಳಬಹುದು. ಅದೇ ಶುದ್ಧ ಬೆಳೆಯಲ್ಲಿ ಹೆಕ್ಟೇರಿಗೆ ಎರಡು ಟನ್ನು 
ಬೀಜ ಉತ್ತಮ ಎಂದು ಹೇಳಬಹುದು. 

1978-78ರಲ್ಲಿ ಕರ್ನಾಟಕ ರಾಜ್ಯ ಸುಮಾರು 2 ಟನ್ನುಗಳಷ್ಟು ಕೋಕೊವನ್ನು 
ಉತ್ಪಾದಿಸಿತ್ತು. ರೈತರು ತಮ್ಮ ಜಮಿನುಗಳಲ್ಲಿ ಕೆಲವು ಕೋಕೊ ಮರಗಳನ್ನು 
ಮಿಶ್ರ ಬೆಳೆಯಾಗಿ ಬೆಳೆದು ತಮ್ಮ ಆದಾಯವನ್ನು ಹೆಚ್ಚಿಸಿಕೊಳ್ಳಬಹುದು. 


ಭಾಗ4 
ಸಾಮಾಜಿಕ ಅರಣ್ಯಗಳಲ್ಲಿ ಬೆಳಸುವ 
ಮರಗಿಡಗಳು 


ಅಧ್ಯಾಯ 33 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 


ನಮ್ಮ ಕಾಡುಗಳಲ್ಲಿ ಬೆಳೆಯುವ ಮರಗಳ ವಿವಿಧ ಭಾಷೆಯ ಬಳಕೆಯ ಹೆಸರು 
ಗಳು, ಅವುಗಳ ಪ್ರಾದೇಶಿಕತೆ, ಲಕ್ಷಣಗಳಂ ಮತ್ತು ಉಪಯೋಗಗಳ ಬಗ್ಗೆ ಪೂ 
ಅಧ್ಯಾಯದಲ್ಲಿ ವಿವರಣೆ ಇದೆ. 


1. ಅಗಸೆ (ಚೊಗಚಿ): ಬಸ್ನ (ಹಿ); ಬುಕ್ಕ ಬಾಕ್‌, ಅಗಸ್ತ (ಬೆ); 
ಅಗುಸ್ತ (ಮ) ; ಆಗತಿ, ಅವಧಿ (ತ): ಅವೆಸ (ತೆ) ; ಸೆಸ್‌ಬೇವಿಯ ಗ್ರಾಂಡಿಫ್ಲೊರ 


ಇದು ದಕ್ಷಿಣ ಭಾರತದಲ್ಲಿ ಬೆಳೆಸುವ ಬಿಳಿ, ಗುಲಾಬಿ ಅಥವಾ ನಸುಗೆಂಪು 
ಹೂವುಗಳನ್ನು ಬಿಡುವ ಸುಂದರವಾದ ಮರ. ಮಧ್ಯಪ್ರದೇಶ ಮತ್ತು ದಕ್ಷಿಣ 
ಭಾರತದ ಕೆಲವು ಭಾಗಗಳಲ್ಲಿ ಈ ಮರವನ್ನು ಬಿದಿರಿನ ಬದಲಾಗಿ ಉಪಯೋಗಿಸ 
ಬಹುದಾದ ಕಾಂಡಕ್ಕಾಗಿ ಬೆಳೆಯುತ್ತಾರೆ. ದಕ್ಷಿಣ ಭಾರತದ ತೋಟಗಳಲ್ಲಿ ಇದನ್ನು 
ವೀಳೆಯದೆಲೆ ಬಳ್ಳಿಗೆ ಅಸರೆಯಾಗಿ ಬೆಳೆಯುತ್ತಾರೆ. 


ಇದರ ಮರ ಬಿಳಿಯಾಗಿದ್ದು ಮೆತುವಾಗಿರುತ್ತದೆ. ಈ ಮರವನ್ನು ವ್ಯವಸಾಯ 
ಭೂಮಿಯ ಬದಂಗಳ ಮೇಲೆ ಗಾಳಿಯ ತಡೆಯಾಗಿ ಬೆಳೆಯುತ್ತಾರೆ. ಇದರ ಎಲೆ, 
ಹೂವು ಮತ್ತು ಎಳೆಯ ಹಣ್ಣುಗಳನ್ನು ಆಡಿಗೆಗಾಗಿ ಉಪಯೋಗಿಸುತ್ತಾರೆ ಮತ್ತು 
ದನಕರುಗಳ ಮೇವಾಗಿಯೂ ಉಪಯೋಗಿಸುತ್ತಾರೆ. 


2. ಅಳಲೆ (ಹಲ್ಲ, ಹೀರ್ದ) : ಚಬುಲಿಕ್‌ ಅಥವಾ ಬ್ಲಾಕ್‌ ಮೈರೊಬಲಾನ್‌ 
ವಂರ (ಇ); ಹೆರ, ಹಾರ್‌, ಹರ್ರಾರ (ಹಿ); ಹರಿತಕಿ (ಬೆ); ಹಿಲಿಖ (ಆ) ; 
ಕರೆಧ, ಹೊರಡ (ಒ) ; ಹಾಲ್‌ರ, ಹರ್‌ಲ, ಹಿರ್ಡ (ವಂ) ; ಕಡುಕ್ಕೆ, ಕಡಕ್ಕ (ತ); 
ಕಡುಕ್ಕ (ಮಲ); ಕರಕ, ಕಡುಕಾರ್‌ (ತೆ); ಟರ್‌ಮಿನೇಲಿಯ ಚಬುಲ. 


ಇದು ಸಣ್ಣ ಅಥವಾ ದೊಡ್ಡದಾಗಿ ಬೆಳೆಯುವ ಉದುರೆಲೆ ಮರ. ಈ ಮರ 
ಹಿಮಾಲಯದ 1300 ಮಾ, ಎತ್ತರ ಪ್ರದೇಶದಿಂದ ಹಿಡಿದು ಡೆಕ್ಕನ್‌ ಮತ್ತು ದಕ್ಷಿಣ 
ಭಾರತದ ವರೆಗಿನ ದೇಶದ ಎಲ್ಲ ಪ್ರದೇಶಗಳಲ್ಲಿಯೂ ಬೆಳೆಯುತ್ತದೆ. ತೇವದ ಪ್ರದೇಶ 
ಗಳಲ್ಲಿ ದೊಡ್ಡ ಮರವಾಗಿ ಮತ್ತು `ಒಣ ಉದುರೆಲೆ ಅರಣ್ಯಗಳಲ್ಲಿ ಸಣ್ಣ ಮರವಾಗಿ 


14) 


210 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ' 


ಬೆಳೆಯುತ್ತದೆ. ಬಹಳ ಒಣ ಪ್ರದೇಶಗಳಲ್ಲಿ ಈ ಮರ ಬೆಳೆಯುವುದಿಲ್ಲ. ಪಶ್ಚಿಮ 
ಘಟ್ಟಗಳಲ್ಲಿ 900 ಮಾ. ಎತ್ತರದವರೆಗೆ ಬೆಳೆಯುತ್ತದೆ. 


ಇದರ ಹಣ್ಣಿನಲ್ಲಿ ಶೇಕಡಾ 30 ರಿಂದ 40ರಷ್ಟು ಒಗಚಿರುವುದರಿಂದ ಈ 
ಮರಕ್ಕೆ ಪ್ರಾಮುಖ್ಯತೆ ಬಂದಿದೆ. ವಾಣಿಜ್ಯೋದ್ಯಮದಲ್ಲಿ ಉಪಯೋಗಿಸುವ ಮೈರೊ 
ಬಲಾನ್‌ಗಳಲ್ಲೆಲ್ಲ ಚಬುಲ ಹಣ್ಣಿನ ಮೈರೊಬಲಾನ್‌ ಶ್ರೇಷ್ಠವಂಟ್ಟದ್ದು. ಇದರ 
ಮೈರೊಬಲಾನನ್ನು ಚರ್ಮ ಹದಮಾಡಲು, ಬಣ್ಣಗಳ ತಯಾರಿಕೆಯಲ್ಲಿ ಮತ್ತು 
ದೇಶೀಯ ಔಷಧಿಗಳಲ್ಲಿ ಉಪಯೋಗಿಸುತ್ತಾರೆ. 


ಬಿಳಿ ಮರ ಬೂದು ಬಣ್ಣ ಅಥವಾ ಹಳದಿಬೂದು ಬಣ್ಣದ್ದಾಗಿದ್ದು ಕೆಲವು 
ವೇಳೆ ಹಸಿರು ಛಾಯೆಯಿಂದ ಕೂಡಿರುತ್ತದೆ. ಚೇಗು ಗಾಢ ಕಂದು ಬಣ್ಣದಿಂದ ಕೆಂಪು- 
ಕಂದು ಬಣ್ಣವಾಗಿರುತ್ತದೆ. ಇದು ಬಹಳ ಗಟ್ಟೆ, ಭಾರದಿಂದ ಬಹಳ ಭಾರವಾಗಿದ್ದು, 
ವಿಶಿಷ್ಟ ಗುರುತ್ವ ಒಣ ಸ್ಥಿತಿಯಲ್ಲಿ 0.84 ಮತ್ತು 1.14ರ ಒಳಗಿರುತ್ತದೆ. 


ಇದರ ಹಣ್ಣುಗಳು ಬೆಲೆಯುಳ್ಳವಾದ್ದರಿಂದ ಈ ಮರವನ್ನು ಸಾಮಾನ್ಯವಾಗಿ 
ದಿಮ್ಮಿಗಾಗಿ ಕಡಿಯುವುದಿಲ್ಲ : ಆದರೆ, ದಿಮ್ಮಿ ದೊರಕುವಾಗ ಅದನ್ನು ಮನೆಯ ತೊಲೆ 
ಗಳಿಗೆ, ಸಣ್ಣತೊಲೆಗಳಿಗೆ, ಕಂಬಗಳಿಗೆ ಬಾಗಿಲು ಮತ್ತು ಕಿಟಕಿಗಳ ಚೌಕಟ್ಟುಗಳಿಗೆ 
ಉಪಯೋಗಿಸುತ್ತಾರೆ. ಮರವನ್ನು ವ್ಯವಸಾಯ ಮುಟ್ಟುಗಳಿಗೆ, ಉಪಕರಣದ 
ಹಿಡಿಗಳಿಗೆ ಮತ್ತು ಗಾಡಿಗಳಿಗೆ ಸಹ ಉಪಯೋಗಿಸುತ್ತಾರೆ. 


3. ಅಶೋಕ: ಅಹೋಕ್‌ (ಅ), ಆಶೋಕ (ಬೆ); ಅಶೋಕ್‌ (ಹಿ); 
ಅಶೋಕಮ್‌ (ಮಲ); ಜಸವಂತ್‌ (ಮ): ಅಶೋಕೊ (ಒಬ); ಅಶೋಕ್‌ (ಪ); 
ಅಶೋಕಮ್‌ (ತ) ; ಅಶೋಕಮು (ತೆ) ; ಸರಾಕ ಇಂಡಿಕ, 


ಇದು ಅಸ್ಸಾಮ್‌, ಬಂಗಾ, ಒರಿಸ್ಸಾ ಮತ್ತು ಆಂಧ್ರ ಪ್ರದೇಶದ ಕೆಲವು ಭಾಗ 
ಗಳಲ್ಲಿ ಮತ್ತು ಕರ್ನಾಟಕ, ಮಹಾರಾಷ್ಟ ಗಳ ಪಶ್ಚಿಮ ಘಟ್ಟಗಳ ನಿತ್ಮಹರಿನ್ನ ರ್ಣ 
ಕಾಡುಗಳಲ್ಲಿ ಬೆಳೆಯುವ ಸಣ್ಣ ಮರ. ಇದನ್ನು ಅಲಂಕಾರದ ರಸ್ತೆಮರವಾಗಿ ಬೆಳೆ 
ಯುತ್ತಾರೆ, ಇದನ್ನು ಬೀಜಗಳಿಂದ ಸುಲಭವಾಗಿ ಬೆಳೆಸಬಹುದು. 


ಇದರ ಮರ ಹಳದಿ ಮಿಶ್ರಿತ ಕಂದು ಬಣ್ಣವಾಗಿದ್ದು, ಸಾಧಾರಣ ಗಟ್ಟಿ ಮತ್ತು 
ಹಗುರವಾಗಿದ್ದು ಸಾಧಾರಣ ಭಾರವಾಗಿರುತ್ತದೆ. ಮರ ಬಾಳಿಕೆ ಬರುವುದಿಲ್ಲ. 


ಈ ಮರ ಹಿಂದುಗಳಿಗೆ ಮತ್ತು ಬೌದ್ಧರಿಗೆ ಪೂಜನೀಯವಾದ ಮರೆ. ಕಿತ್ತಳೆ 
ಕೆಂಪುಬಣ್ಣದ ಹೂವುಗಳನ್ನು ದೇವರ ಪೂಜೆಗಾಗಿ ಉಪಯೋಗಿಸುತ್ತಾರೆ. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು. 211 


4. ಆವರಿಕೆ (ತಂಗಡಿ) : ಟ್ಮಾನರ್ಸ್‌ ಕ್ಕಾಶಿಯ (ಇ); ತಾರ್‌ವಾರ್‌, ಆವಲ್‌ 
(ಹಿ) ; ಆವಾರಮ್‌ (ತ) ; ಆವಾರಮ್‌ (ಮಲ); ತರ್‌ವಾಡ್‌ (ಮ); ತಾಂಗಾರ್‌, 
ತಾಂಗೆಡು (ತೆ); ಕ್ಕಾಶಿಯ ಅರಿಕ್ಕುಲೇಟ. '` 

ಇದು ಉಪಯುಕ್ತ ಮತ್ತು ಬೆಲೆಯುಳ್ಳ ಹೊದರು. ಒಣ ಕಲ್ಲುಮಣ್ಣು 
ಪ್ರದೇಶಗಳಲ್ಲಿ, ದಿಣ್ಣೆಗಳ ಮೇಲೆ ಮತ್ತು ಕಪ್ಪು ಹತ್ತಿ ಮಣ್ಣಿನಲ್ಲಿ ಬೆಳೆಯುತ್ತದೆ. 
ಮಧ್ಯಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ ಮತ್ತು 
ತಮಿಳುನಾಡಿನಲ್ಲಿ ಇದು ಬೆಳೆಯುತ್ತದೆ. 

ಕಂದಕದಿಣ್ಣೆ ತೋಪಗಳ ದಿಣ್ಣೆಗಳ ಪಾದದಲ್ಲಿ ಬಿತ್ತಿದ ಬೀಜಗಳಿಂದ ಸುಲಭ 
ವಾಗಿ ಬೆಳೆಯುತ್ತದೆ. ಇದು ಬಹಳ ಚೆನ್ನಾಗಿ ಕಚ್ಚಿಗರು ತಳ್ಳುವ ಹೊದರು. 

ತೊಗಟೆ ತೆಳುವಾಗಿ, ನಯವಾಗಿ ಬೂದು-ಕಂದು ಬಣ್ಣದಿಂದ ಕೂಡಿರುತ್ತದೆ. 
ತೊಗಟಿಯಲ್ಲಿ ಶೇಕಡಾ 19ರಷ್ಟು ಒಗಚಿರುತ್ತದೆ. ಈ ಹೊದರಿನ ಕಾಂಡವನ್ನು 
ಕತ್ತರಿಸಿ ತೊಗಟೆಯನ್ನು ಚರ್ಮ ಹದ ಮಾಡುವುದಕ್ಕಾಗಿ ತರಿದು ತೆಗೆದು ಉಪಯೋ 
ಗಿಸುತ್ತಾರೆ. ತೊಗಟೆಯನ್ನು ತೆಗೆದ ಕಡ್ಡಿಗಳನ್ನು ಸೌದೆಗಾಗಿ ಉಪಯೋಗಿಸುತ್ತಾರೆ. 

ಇದು ಒಳ್ಳೆಯ ಮಣ್ಣು ಹಿಡಿಯಂವ ಗುಣದ ಗಿಡವಾದ್ದರಿಂದ ಇದನ್ನು ಬರಡು 
ಪ್ರದೇಶಗಳಲ್ಲಿ ಸುಲಭವಾಗಿ ಬೆಳೆಸಬಹುದು. ಎಲೆಗಳಿಂದ ಅತ್ಯುತ್ತಮ ಹಸುರೆಲೆ 
ಗೊಬ್ಬರವನ್ನು ತಯಾರಿಸಬಹುದು. 


5. ಆಸ್ಟ್ರೇಲಿಯನ್‌ ಬ್ಲಾಕ್‌ಉಡ್‌ (ಬ್ಲಾಕ್‌ ವ್ಯಾಟಲ್‌) : ಅಕೇಶಿಯ ಮೆಲೆನೋ 
ಗ್ಲೈಲಾನ್‌, 

ಇದು ತಮಿಳುನಾಡು (ನೀಲಗಿರಿ), ಪಂಜಾಬ್‌ ಮತ್ತು ಸಿಕ್ಕಿಮ್‌ಗಳಲ್ಲಿ ಬೆಳೆ 
ಯುವ ದೊಡ್ಡ ಸುಂದರವಾದ ನಿತ್ಯಹಸುರು ಮರ. ನೀಲಗಿರಿ ಗುಡ್ಡಗಳ ತೋಪು 
ಗಳಲ್ಲಿ ಈ ಮರವನ್ನು ಬೀಜಗಳಿಂದ ಬೆಳೆಸಲಾಗಿತ್ತು. ಇದು ಚೆನ್ನಾಗಿ ಕಚ್ಚಿಗರು ತಳ್ಳು 
ವದಿಲ್ಲ. ನೈಸರ್ಗಿಕ ಪುನರಾಭಿವ ದ್ಧಿ ಬಹಳ ಕಡಮೆ. ಇದು ಸುಮಾರು ಶೀಘ್ರವಾಗಿ 
ಬೆಳೆಯುವ ಮರ. 

ಇದರ ಚೇಗು ತಿಳಿಕಂದು ಬಣ್ಣವಾಗಿದ್ದು ಬಾಳಿಕೆ ಬರುವುದಿಲ್ಲ. ತೊಗಟೆಯಲ್ಲಿ 
ಒಗಚಿದ್ದರೂ ಇದನ್ನು ಒಗಚಿಗಾಗಿ ಉಪಯೋಗಿಸುವುದಿಲ್ಲ... ಮರವನ್ನು ಸೌದೆಗಾಗಿ 
ಉಪಯೋಗಿಸುತ್ತಾರೆ. 


6. ಕಕ್ಕೆ (ಕೊನ್ನಿ) : ಇಂಡಿಯನ್‌ ಲೆಬರ್‌ನಮ್‌ ಆಥವಾ ಗೋಲ್ಡನ್‌ ಶವರ್‌ 
(ಇ) ; ಅಮಶ್‌ತಾಸ್‌ (ಹಿ); ಕಿಂಜಾಲ್‌ (ಕಾ); ಮೊನ್ನ (ಮಲ); ಬೋಯ 
(ಮ) ; ರಾಜ್‌ಬೃಷಿ (ನೇ); ಕಾರಂಗಲ್‌ (ಪ); ಕೊನ್ನೈ, ತಿರ್ರಕೊಂಟೈ (ತ): 
ರೇಲ ಸುವರ್ಣಂ (ತೆ) ; ಕ್ಕಾಶಿಯ ಫಿಸ್ಟುಲ. 


212 ಭಾರತದಲ್ಲಿ ಸಾಮಾಜಿಕೆ ಅರಣ್ಯಶಾಸ್ತ್ರ 


ಇದು ಮಧ್ಯಮ ಗಾತ್ರದ ಉದುರೆಲೆ ಮರ. ಹಿಮಾಲಯ ತಪ್ಪಲಿನ 1200 
ಮಾ. ಎತ್ತರ ಪ್ರದೇಶದಿಂದ ಹಿಡಿದು ಭಾರತದ ಎಲ್ಲ ಕಡೆಗಳಲ್ಲೂ ಬೆಳೆಯುತ್ತದೆ. 
ಜೋತಾಡುವ ಸುವರ್ಣ ಹಳದಿ ಬಣ್ಣದ ಹೂ ಗೊಂಚಲುಗಳನ್ನು ಬಿಡುವ ಈ ಸುಂದರ 
ವಾದ ಮರವನ್ನು ಉದ್ಯಾನಗಳಲ್ಲಿ ಬೆಳೆಯುತ್ತಾರೆ. ಈ ಮರವನ್ನು ನೇರವಾಗಿ ಬೀಜ 
ಗಳನ್ನು ಬಿತ್ತಿ ಬೆಳೆಸುವುದು ಯಶಸ್ವಿಯಾಗಿಲ್ಲ. ಒಂದು ವರ್ಷ ವಯಸ್ಸಿನ ಬೀಜಗಳಿಂದ 
ಸಸಿ ಮಡಿಗಳಲ್ಲಿ ಸಸಿಗಳನ್ನು ಬೆಳೆಸಿ ಆನಂತರ ಪಾಲಿಥೀನ್‌ ಚೀಲಗಳಲ್ಲಿ ನಾಟಿ ಮಾಡಿ 
ಮಳೆಗಾಲದಲ್ಲಿ ಈ ಸಸಿಗಳನ್ನು ಗುಣಿಗಳಲ್ಲಿ ನೆಟ್ಟು ಬೆಳೆಸುತ್ತಾರೆ. ಇದು ಚೆನ್ನಾಗಿ 
ಕಚ್ಚಿಗರು ತಳ್ಳುವ ಮರ. 


ಇದರ ಮರವನ್ನು ಮನೆಯ ಕಂಬಗಳಿಗೆ, ವ್ಯವಸಾಯ ಮುಟ್ಟುಗಳಿಗೆ, ಎತ್ತಿನ 
ಬಂಡಿಯ ಭಾಗಗಳಿಗೆ, ಬಿಡಾರ ಗೂಟಗಳಿಗೆ, ಕಡೆತದ ಸಾಮಾನುಗಳಿಗೆ ಮತ್ತು ಉಪ 
ಕರಣಗಳ ಹಿಡಿಗಳಿಗೆ ಉಪಯೋಗಿಸುತ್ತಾರೆ. ಸಾಮಾನುಗಳೆ ತಯಾರಿಕೆಗೆ ಉಪಯೋಗ 
ವಿಲ್ಲದ ಮರವನ್ನು ಸೌದೆಗಾಗಿ ಮತ್ತು ಇದ್ದ ಲು ತಯಾರಿಸಲು ಉಪಯೋಗಿಸುತ್ತಾರೆ. 


ತೊಗಟೆಯನ್ನು ಚರ್ಮ ಹದೆಮಾಡಲು ಉಪಯೋಗಿಸುತ್ತಾರೆ, ಎಲೆಗಳನ್ನು 


"ಇ 


ಬೇಯಿಸಿ ಸೌಮ್ಮ ವಿರೇಚಕವಾಗಿ ಉಪಯೋಗಿಸುತ್ತಾರೆ. 


7. ಕಗ್ಗಿ (ಕಾಚು): ಕಚ್‌ ಟ್ರಿ (ಇ); ಖೈರ್‌ (ಹಿ) : ಕರಂಗಲ್ಲಿ, ಒಥಾಲೈ 
(ತ); ಸಂದ್ರ, ನಲ್ಲಸಂದ್ರ (ತೆ): ಖೈರ (ಮ); ಅಕೇಶಿಯ ಕೆಟಚು. 

ಇದು ಸಣ್ಣ ಅಥವಾ ಸಾಧಾರಣ ಗಾತ್ರದ ಮುಳ್ಳಿನ ಉದುರೆಲೆ ಮರ. ಈ 
ಮರ ಹಿಮಾಲಯ ತಪ್ಪಲಿನ 900 ಮಾ. ಎತ್ತರ ಪ್ರದೇಶದಿಂದ ಹಿಡಿದು ದೇಶದ 
ಅನೇಕ ಕಡೆಗಳಲ್ಲಿ ಗುಂಪು ಗುಂಪಾಗಿ ಬೆಳೆಯುತ್ತದೆ. ಇದರ ತೊಗಟೆ ಗಾಢ ಬೂದು 
ಬಣ್ಣದಿಂದೆ ತಿಳಿ ಕಪ್ಪು ಬಣ್ಣವಾಗಿದ್ದು ಲಂಬಾಕಾರದೆ ಸೌಮ್ಯ ಸೀಳುಗಳಿಂದ ಕೂಡಿರು 
ತ್ತದೆ. ಇದರ ಬೀಜಗಳು ಚೆನ್ನಾಗಿ ಮೊಳೆತು ಬೆಳೆಯುವ ಶಕ್ತಿಯನ್ನು ಹೊಂದಿವೆ. 
ಕಂದಕ-ದಿಣ್ಣೆ ತೋಪುಗಳ ದಿಣ್ಣೆಗಳ ಮೇಲೆ ಬೇಜ ಬಿತ್ತಿ ಇದರ ಕೃತಕ ಪುನರಾಭಿವ್ಯ ದ್ಧಿ 
ಮಾಡಬಹುದು. ಇದು ಚೆನ್ನಾಗಿ ಕಚ್ಚಿಗರು ತಳ್ಳುವ ಮರ. 

ಖೈರ್‌ ಮರಕ್ಕೆ ಬುಪ್ಪೆಶ್ಟಿಡ್‌ ಜಾತಿಗೆ ಸೇರಿದ ಬೆಲಿಯೊನೋಟ ಸ್ಕುಟೆಲ್ಲಾರಿಸ್‌ 
ಮತ್ತು ಸ್ಧೊ ್ರಿಮೇಟಿಯವರ್‌ ಎಂಬ ಜೀರುಂಡೆ ಕೀಟಗಳು ಬಾಧಿಸಂತ್ರವೆ. ಒಂದು 
ಸಿರಾಂಬಿಸಿಡ್‌ ಜಾತಿಯ ಕೀಟವೂ ಸಹ ಈ ಮರಕ್ಕೆ ಬೀಳುತ್ತದೆ. 


ಇದರ ಬಿಳಿಮರೆ ಕೆನೆಬಣ್ಣದಿಂದ ಹಳದಿ ಮಿಶ್ರಿತ ಬಿಳಿ ಬಣ್ಣವಾಗಿದ್ದು, ಚೇಗು 
ತಿಳಿ ಕಂದುಬಣ್ಣದಿಂದ ಗಾಢ ಕೆಂಪುಛಾಯೆಯ ಕಂದುಬಣ್ಣವಾಗಿರುತ್ತದೆ. ಇದರ ಬಿಳಿ 
ಮರ ಬೇಗನೆ ಕೆಡುತ್ತದೆ, ಆದರೆ ಚೇಗು ಬಾಳಿಕೆ ಬರುತ್ತದೆ. ಈ ಮರಕ್ಕೆ ಶಿಲೀಂಧ್ರ, 
ಗೆದ್ದಲು ಮತ್ತು ಸಮುದ್ರ ಕೀಟಗಳ ಬಾಧೆ ಇಲ್ಲ. ಮರ ಬಹಳ ಗಟ್ಟೆ, ಭಾರ ಮತ್ತು 


ನಮ್ಮಾ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 213 


ಗಡುಸಾಗಿರುತ್ತದೆ. ಇದನ್ನು ಮನೆಗಳ ಕಂಬಗಳಿಗೆ, ನೇಗಿಲುಗಳಿಗೆ, ಕೊಟ್ಟಣೆಗಳಿಗೆ, 
ಎಣ್ಣೆ ಮತ್ತು ಕಬ್ಬಿನ ಗಾಣಗಳಿಗೆ, ಬಿಡಾರ ಗೂಟಗಳಿಗೆ, ಉಪಕರಣಗಳ ಹಿಡಿಗಳಿಗ್ಗೆ 
ದೋಣಿಗಳ ಅಡಿಗಟ್ಟು ಮತ್ತು ಕೀಲುಗಳಿಗೆ ಉಪಯೋಗಿಸುತ್ತಾರೆ. 


ಅಕೇಶಿಯ ಕೆಟಚು ಪ್ರಭೇದದ ಒಂದಂ ತಳಿಯಾದ ಅಕೇಶಿಯ ಸುಂದ್ರ ಮರದ 
ಚೇಗಿನ` ಚೂರುಗಳನ್ನು ನೀರಿನಲ್ಲಿ ಕುದಿಸಿ ಬರುವ ಕಷಾಯೆದಿಂದ 'ಕಚ್‌'ಅನ್ನು ತಯಾ 
ರಿಸುತ್ತಾರೆ. 

ಕಗ್ಗಲಿ ಮರವನ್ನು ಆರಗಿನ ಹುಳುಗಳಿಗೆ ಅಕಿಥೇಯ ಮರವಾಗಿಯೂ ಬೆಳೆಸ 
ಬಹುದು, 


8. ಕತ್ತಿಕಾಯಿ ಮರ: ಗೋಲ್ಡ್‌ ಮೊಹರ್‌, ಫ್ಲಾಮ್‌ಬಯಾಂಟ್‌, ಮೇ 
ಫ್ಲವರ್‌ (ಇ); ಗುಲ್‌ಮೊಹರ್‌ (ಹಿ); ಪಂಜಾಡಿ (ತ); ಪೆದ್ದ ತುರಾಯಿ (ತೆ); 
ಆಲಸಿಪ್ಪು (ಮಲ) ; ಡೆಲೊನಿಕ್ಸ್‌ ರಿಜಿಯ, 

ಈ ಉದುರೆಲೆ ಮರ ಮಡಗಾಸ್ಕರ್‌ನಿಂದ ನಮ್ಮ ದೇಶಕ್ಕೆ ಬಂದದ್ದು. ಈ 
ಮರವ ಸ್ನ ಹೂದೋಟಗಳಲ್ಲಿ ಮತ್ತು ಹೆದ್ದಾರಿಯೆ ಮರವಾಗಿ ಬೆಳೆಯುತ್ತಾರೆ. ಇದು 
ಹರಡಿದ ಚಂಡದೆ ದೊಡ್ಡ ಮರವಾಗಿ ಬೆಳೆಯುತ್ತದೆ. ಮಾರ್ಚ್‌, ಏಪ್ರಿಲ್‌, ಮೇ 
ತಿಂಗಳುಗಳಲ್ಲಿ ಕಡುಗೆಂಪು ಬಣ್ಣದ ಸುಂದರವಾದ ಹೂವುಗಳನ್ನು ಬಿಡುತ್ತದೆ. ಈ 
ಮರವನ್ನು ಬೀಜಗಳಿಂದ ಸುಲಭವಾಗಿ ಬೆಳೆಸಬಹುದು. 


ಇದರ ಮರ ಹಳದಿ ಮಿಶ್ರಿತ ಬೂದುಬಣ್ಣದಿಂದ ತಿಳಿಕಂದು ಬಣ್ಣವಾಗಿರುತ್ತದೆ. 
ಬಿಳಿ ಮರದ ಬಣ್ಣಕ್ಕೂ ಮತ್ತು ಚೇಗಿನ ಬಣ್ಣಕ್ಕೂ ಇರುವ ವ್ಯಶ್ಯ್ಶಾಸವನ್ನು ಸರಿಯಾಗಿ 
ದಾಖಲು ಮಾಡಿಲ್ಲ. ಮರ ಮೆತು ಮತ್ತು ಹಗುರವಾಗಿರುವುದರಿಂದ ಪೆಟ್ಟಿಗೆಗಳ 
ತಯಾರಿಕೆಗೆ ಉಪಯೋಗವಾಗಬಹುದು. ಮರ ಬಾಳಿಕೆ ಬರುವುದಿಲ್ಲ. 


ಈ ಕಾಲದಲ್ಲಿಯೂ ಸಹ ಇದು ಒಂದು ಜನಪ್ರಿಯ ಹೆದ್ದಾರಿ ಮರವಾಗಿದೆ. 


9. ಕರೆಕಾಯ್‌ (ಹೆಗ್ಗರಿಗೆ) : ಕರೌಂಡ, ಕರಾನ್‌, ಕೋರಿಂಡ, ಗೊಧೊ 
(ಹ) ; ಕರುಮಚ, ಬೈಯಿಂಚಿ (ಬೆ) : ಕಲಿವಿ, ಕಲಿಕಾಯ್‌ (ತೆ) ; ಕಲಾಹ, ಪೆರುಂಕಿಲ 
(ತ) ; ಕರವಾಂಡ್‌ (ಮ); ಕೆರೆಂಡೊಕುಲಿ (ಒ) ; ಕ್ಕಾರಿಸ್ಸ ಕರಾಂಡಾಸ್‌. 

ಇದು ದೊಡ್ಡ ಹೊದರಿನಂತೆ ಆಥವಾ ಸಣ್ಣ ಮರವಾಗಿ ಬೆಳೆಯುತ್ತದೆ. ಹೆಚ್ಚು 
ಮಳೆ ಬೀಳುವ ಪ್ರದೇಶಗಳಲ್ಲಿ ಸಮೃದ್ಧವಾಗಿ ಬೆಳೆಯಂತ್ತದೆ. ಇದು ಉತ್ತರಪ್ಪದೇಶ, 
ಮಧ್ಯಪ್ರದೇಶ, ಪಶ್ಚಿಮ ಬಂಗಾಳ ಮತ್ತು ದಕ್ಷಿಣ ಭಾರತದ ಶುಷ್ಕ ಅರಣ್ಯಗಳಲ್ಲಿ 
ಬೆಳೆಯುತ್ತದೆ. ಕರ್ನಾಟಕದಲ್ಲಿ ಇದು ದಕ್ಷಿಣ ಮತ್ತು ಉತ್ತರೆ ಕನ್ನಡ ಜಿಲ್ಲೆಗಳಲ್ಲಿ 
ಬೆಳೆಯುತ್ತದೆ. 


214 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಇದರ ಮುಳ್ಳು ರೆಂಬೆಗಳನ್ನು ಬೇಲಿಗಾಗಿ ಉಪಯೋಗಿಸುತ್ತಾರೆ. ಹೆಚ್ಚು 
ಮಳೆಯ ಪ್ರದೇಶಗಳಲ್ಲಿ ಇದನ್ನು ಹಸುರು ಬೇಲಿಯಾಗಿ ಬೆಳೆಯಬಹುದು. ಹಣ್ಣು 
ಗಳಿಂದ ಉಪ್ಪಿನಕಾಯಿ ಮತ್ತು ಹಣ್ಣು ಕಡುಬನ್ನು ತಯಾರಿಸುತ್ತಾರೆ. 


ಇದರ ಬಿಳಿಮರ ಬಿಳಿ ಬಣ್ಣವಾಗಿದ್ದು, ಚೇಗು ಬೂದು ಅಥವಾ ಕಿತ್ತಳೆ-ಹಳದಿ 
ಬಣ್ಣವಾಗಿರುತ್ತದೆ (ಗ್ಯಾಂಬಲ್‌ರ ಪ್ರಕಾರ). ಗಟ್ಟಿಯಾದ ಇದರ ಮರವನ್ನು 
ನೆಲ್ಲೂರು ಜಿಲ್ಲೆಯಲ್ಲಿ ಬಾಚಣಿಗೆ ಮತ್ತು ಚಮಚಗಳನ್ನು ತಯಾರಿಸಲು ಉಪ ಸೋಗಿ 
ಸುತ್ತಾರೆ. ಇದನ್ನು ಸೌದೆಯಾಗಿಯೂ ಬಳಸುತ್ತಾರೆ. 


10. ಕರಿಮತ್ತಿ (ಮತ್ತಿ, ಕರಿಮಡ್ಡಿ) : ಲಾಠರೆಲ್‌ (ಇ); ಅಮರಿ (ಅ); 
ಪೈಸಲ್‌ (ಬೆ); ಹಾದ್ರಿ, ಸಾದ್ರಿ (ಗು); ಐನ್‌, ಅಸಾಯಿನ, ಆಸ್ಪ, ಆಸನ್‌, ಅತ್ನ 
ಸಾದರ್‌, ಸದೋರ, ಸಾದ್ರ, ಸಾದ್ರಿ, ಸಾಯಿನ್‌, ಸಾಜ್‌ (ಹಿ) ; ಕರಿಮರತ್ತು, ಕರು 
ಮರಡು, ಥೆಂಬಾವ, ಥೆಂಪು (ಮಲ) ; ಐನ್‌, ಮಾಡಟ್‌, ಸಡಡ, ಸಾಜ್‌, ಸಾಜಡ್‌, 
ಯನ್‌ (ಮ) ; ಕಲಾ ಶಾಜು, ಸಹಜು, ಸಾಜೊ (ಒ) ; ಐಸನ್‌, ಸಾಯಿನ್‌ (ಪ) ; 
ಕರಿಮರುಡು, ಕರಿಮರುತ್ತು (ತ) ; ಇನುಮಡ್ಡಿ, ಮಡ್ಡಿ, ನಲ್ಲಮಡ್ಡಿ, ಟಾನಿ (ತೆ); 
ಟರ್‌ಮಿನೇಲಿಯ ಟೊಮೆಂಟೋಸ, 

ಇದು ದೇಶದ ತುಂಬ ಹರಡಿರುವ ದೊಡ್ಡ ಉದುರೆಲೆ ಮರ. ಪಂಜಾಬಿನಿಂದ 
ಹಿಡಿದು ಅಸ್ಸಾವರ್‌ನ ಗೋಲ್‌ಪ್ಕಾರವರೆಗೆ ಈ ಮರ ಬೆಳೆಯುವುದು ಕಂಡುಬರುತ್ತದೆ. 
ಹಿಮಾಲಯ ತಪ್ಪಲಿನ 1200 ಮಾ. ಎತ್ತರದವರೆಗೂ ಇದು ಬೆಳೆಯುತ್ತದೆ. ರಾಜಾ 
ಸ್ಥಾನದ ಶುಷ್ಕ ಪ್ರದೇಶಗಳನ್ನು ಬಿಟ್ಟು ಉಳಿದ ಭಾರತ ಪ್ರಸ್ಥಭೂಮಿಯ ಎಲ್ಲ ಕಡೆಗೂ 
ಇದು ಹರಡಿದೆ, 

ಬೀಜಗಳಿಂದ ಇದರೆ ಮಶಾಭಿವೃದ್ಧಿಯಾಗುತ್ತದೆ. ಇದು ಕೆಲವು ಸ್ಥಳಗಳಲ್ಲಿ 
ಚೆನ್ನಾಗಿ ಮತ್ತು ಕೆಲವು ಸ್ಥಳಗಳಲ್ಲಿ ಸುಮಾರಾಗಿ ಕಚ್ಚಿಗರು ತಳ್ಳುತ್ತದೆ. ಈ ಮರ 
ವನ್ನು ಸಾಗುವಳಿ ಮಾಡಿ ಬೆಳೆಸುವುದು ಸುಲಭ. 

ಬಿಳಿಮರ ನಸುಬೂದು, ನುಬಗೆಂಪ್ರಬೂದು ಅಥವಾ ಕೆಲವು ಮರಗಳಲ್ಲಿ ನಸು 
ಗೆಂಪು-ಬಿಳಿಯಾಗಿರುತ್ತದೆ. ಚೇಗು ತಿಳಿಕಂದು ಬಣ್ಣದಿಂದ ಗಾಢ ರೇಖೆಗಳಿಂದ ಕೂಡಿದೆ 
ದಟ್ಟಕಂದು ಬಣ್ಣದ್ದಾಗಿದ್ದು ಬಹಳ ಸುಂದರವಾಗಿರುತ್ತದೆ. ವರ ಗಟ್ಟೆಯಿಂದ ಬಹಳ 
ಗಟ್ಟಿ, ಸಾಮಾನ್ಯವಾಗಿ ಭಾರದಿಂದ ಬಹಳ ಭಾರವಿರುತ್ತದೆ, ಓಣ ಮರದ ವಿಶಿಷ್ಟ 
ಗುರುತ್ವ 0.71 ರಿಂದ 1.16ರೊಳಗಿರುತ್ತದೆ. 


ಇದು ಬಹೋಪಯೋಗಿ ಮರ, ಇದನ್ನು ಕಟ್ಟಡ ಕಟ್ಟಣೆಯಲ್ಲಿ, ಕಂಬಗಳಿಗೆ, 
ಗೂಟಗಳಿಗೆ, ತೇರುಗಳಿಗೆ, ತೊಲೆಗಳಿಗೆ, ಬಾಗಿಲು ಮತ್ತು ಕಿಟಕಿಗಳ ಚೌಕಟ್ಟುಗಳಿಗೆ 
ಮತ್ತು ಇನ್ನೂ ಮುಂತಾದ ಕಟ್ಟಡ ಕೆಲಸಗಳಿಗಾಗಿ ಉಪಯೋಗಿಸುತ್ತಾರೆ. ರೈಲ್ವೆ 


ನಮ್ಮ ಅರಣ್ಮದಲ್ಲಿ ಕಂಡುಬರುವ ಗಿಡಮರಗಳು 215 


ಸ್ಲೀಪರ್‌ಗಳಿಗೆ, ವಿದ್ಮುತ್‌ ಕಂಬಗಳಿಗೆ, ರೈಲ್ವೆ ಬೋಗಿಗಳ ಕಟ್ಟಣೆಗೆ ಮತ್ತು ಲಾರಿ 
ಬಾಡಿಗಳನ್ನು ಕಟ್ಟಿಲೂ ಸಹ ಉಪಯೋಗಿಸುತ್ತಾರೆ. ಮರವನ್ನು ವ್ಯವಸಾಯ ಮುಟ್ಟು 
ಗಳಿಗೆ, ಉಪಕರಣದ ಹಿಡಿಗಳಿಗೆ, ಗುಣಿ ಆನಿಕೆಗಳಿಗೆ ಉಪಯೋಗಿಸುತ್ತಾರೆ. 


11. ಕಮರ (ಕರಾಚಿ): ಅಂಜನ್‌ (ಹಿ); ಅಂಜನ್‌ (ಮ); ಮೆಲೈಧಿ, 
ಉರ (ತ); ಎಪ್ಪ, ನರವಎಪಿ (ತೆ): ಆಚ (ಮಲ); ಹಾರ್ಡ್‌ವಿಕಿಯ ಬೈನ್ಮಾಟ. 


ಕಮರ ಸುಂದರವಾಗಿ ಕಾಣುವ ಉಮರೆಲೆ ಬುಠ. ಅನುಕೂಲಕರ ಪರಿಸರದಲ್ಲಿ 
ಬಹು ಎತ್ತರಕ್ಕೆ ಬೆಳೆಯುತ್ತದೆ. ಇದು ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶ, 
ಆಂಧ್ರಪ್ರದೇಶ ಮತ್ತು ತಮಿಳುನಾಡಿನ ಶುಷ್ಕ ಆರಣ್ಮಗಳಲ್ಲಿ ಬೆಳೆಯುತ್ತದೆ. ಇದರ 
ಕೃತಕ ಪುನರಾಭಿವೃದ್ಧಿಯನ್ನು ಕಂದಕದಿಣ್ಣೆ ತೋಪುಗಳ ದಿಣ್ಣೆಗಳ ಮೇಲೆ ಮಳೆ 
ಗಾಲದ ಪ್ಲಾರಂಭಕ್ಕೆ ಸ್ವಲ್ಪ ಮೊದಲು ಬಿತ್ತಿ ಮಾಡುತ್ತಾರೆ. ಪಾಲಿಥೀನ್‌ ಬೇಲ 
ಗಳಲ್ಲಿ ಬೆಳೆಸಿದ ಸಸಿಗಳನ್ನು ಕಂದಕಗಳಲ್ಲಿ ಅಥವಾ ಗುಣಗಳಲ್ಲಿ ನಾಟಿಮಾಡಿಯೂ ಸಹ 
ಇದನ್ನು ಬೆಳೆಸಬಹುದು ಇದು ಚೆನ್ನಾಗಿ ಕಚ್ಚಿಗರು ತಳ್ಳುವ ಮರ. 


ದನಕರುಗಳಿಗೆ ಒಳ್ಗೆ ಯ ಮೇವಾದ ಇದರ ಎಲೆಗಳಿಗಾಗಿ ರೆಂಬೆಗಳನ್ನು ಬಹಳ 
ವಾಗಿ ತರಿಯುತ್ತಾರೆ. ಎಲೆಗಳನ್ನು ಹಸುರೆಲೆ ಗೊಬ್ಬರವಾಗಿಯೂ ಉಪಯೋಗಿಸು 
ತ್ತಾರೆ. ಇದರ ತೊಗಟೆಯಿಂದ ತೆಗೆಯುವ ಒಳ್ಳೆಯ ನಾರಿನಿಂದ ಗಟ್ಟೆಮುಟ್ಟಾದ 
ಹಗ್ಗವನ್ನು ತಯಾರಿಸುತ್ತಾರೆ. ತೊಗಟೆಯಲ್ಲಿ ಒಗಚಿನ ಅಂಶವೂ ಇರುತ್ತದೆ. 


ಬಿಳಿಮರ ಕೆನೆಬಣ್ಣದಿ:ದ ತಿಳಿಹಳದಿ ಎಂಶ್ರಿತ ಕಂದು ಬಣ್ಣವಾಗಿರುತ್ತದೆ. ಚೇಗು 
ಕಡುಗೆಂಪು ಕಂದು ಬಣ್ಣದಿಂದ ಊದಾ-ಕಂದು ಬಣ್ಣವಾಗಿದ್ದು ಮುಟ್ಟಿದರೆ ಸ್ವಲ್ಪ 
ಜಿಡ್ಡಾಗಿರುತ್ತದೆ. ಮರ ಗಟ್ಟಿಯಿಂದ ಆಅತ್ಯಂತಗಟ್ಟಿ, ಭಾರದಿಂದ ಬಹಳ ಭಾರ 
ವಾಗಿರುತ್ತದೆ, ಚೇಗು ಬಹಳಕಾಲ ಬಾಳಿಕೆ ಬರುತ್ತದೆ. ಇದರ ಮರವನ್ನು ಕಡಮೆ 
ಬೆಲೆಯ ಮನೆಗಳಲ್ಲಿ ತೊಲೆಗಳಿಗೆ, ಸಣ್ಣ ತೊಲೆಗಳಿಗೆ, ಮತ್ತು ಕಂಬಗಳಿಗೆ ಉಪ 
ಯೋಗಿಸುತ್ತಾರೆ. ಎತ್ತಿನ ಬಂಡಿಗಳಿಗ್ಗೆ ಗಣಿಗಳಲ್ಲಿ ಆಸರೆ ಕಂಬಗಳಿಗೆ, ನೇಗಿಲುಗಳಿಗೆ, 
ಹೆಂಟೆ ಒಡೆಯುವ ಬಡಿಗೆಗಳಿಗೆ, ಸಣ್ಣ ಉಪಕರಣಗಳ ಹಿಡಿಗಳಿಗೆ, ವಾಚು ತಯಾರಿಕರಿಗೆ 
ಉಪಯೋಗವಾಗುವ ಸಣ್ಣ ಸುತ್ತಿಗೆಗಳಿಗೆ, ಉಪಯೋಗಿಸುತ್ತಾರೆ. ಇದರ ಮರವನ್ನು 
ಅಚ್ಚಿನ ಭಾಗಗಳಲ್ಲಿ ಒಳ್ಳೆಯ "ಲಿಗ್‌ನಂ ವೈಟೆ'ಯಂತೆ ಉಪಯೋಗಿಸಬಹುದು. ಈ 
ಮರದಿಂದ ಒಳ್ಳೆಯ ಸೌದೆ ಮತ್ತು ಇದ್ದಲು ದೊರೆಯುತ್ತದೆ. 


12. ಕಂಚವಾಳ (ಕಾಂಚನಾರ) : ಕುರಿಯಲ್‌, ಪಾದ್ರಿಯನ್‌ (ಹಿ); 
ಕುರೋಲ್‌ (ಅ) ; ರಕ್ಷಕಮ್ಹಾರ್‌ (ಬೆ); ಥಾರ್‌ (ಮ): ಸೆಗಪ್ರ್ಪ ಮಂಚಾರಿ (ತ): 
ದೇವ ಕಾಂಚನಮಖ, ಮಂದಾರಿ (ತೆ) ; ಬಾಹಿನಿಯ ವೇರಿಗೇಟ. 


216 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಇದು ಹಿಮಾಲಯ ತಪ್ಪಲಿನಲ್ಲಿ, ಪೂರ್ವ, ಮಧ್ಯ ಮತ್ತು ದಕ್ಷಿಣ ಭಾರತದಲ್ಲಿ 
ಬೆಳೆಯುವ ಮಧ್ಯಮ ಗಾತ್ರದ ಉದುರೆಲೆ ಮರ. ಬೇಸಿಗೆಯಲ್ಲಿ ಎಲೆಗಳುದುರಿ ಬಿಳಿ 
ಮತ್ತು ಬಣ್ಣಬಣ್ಣದ ಪಕಳೆಗಳ ಹೂವುಗಳಿಂದ ತುಂಬಿದ ಈ ಮರ ಬಹು ಸುಂದರ 
ವಾಗಿ ಕಾಣುತ್ತದೆ. 


ಮರವನ್ನು ಪೆಟ್ಟಿಗೆಗಳು ವ್ಯವಸಾಯ ಮುಟ್ಟುಗಳಿಗಲ್ಲದೆ ಕಡಿಮೆ ಬೆಲೆಯ 
ಮನೆ ಕಟ್ಟಡಗಳಲ್ಲಿಯೂ ಉಪಯೋಗಿಸುತ್ತಾರೆ. ಯಾವ ಸಾಮಾನುಗಳನ್ನೂ ತಯಾರಿ 
ಸಲು ಯೋಗ್ಯವಲ್ಲದ ಮರವನ್ನು ಸೌದೆಯಾಗಿ ಉಪಯೋಗಿಸುತ್ತಾರೆ. 


ಈ ಮರವನ್ನು ನಗರ ಮತ್ತು ಪಟ್ಟಣಗಳಲ್ಲಿ ಹೆದ್ದಾರಿ ಮರವಾಗಿ 
ಬೆಳೆಯುತ್ತಾರೆ. 


13, ಕೆಂಪುಕಂಚಿವಾಳ: ಕಾಯ್‌ನಾರ್‌, ಕೊಲೈರ್‌, ಕ್ರಾರ್‌, ಸೋನ (ಹಿ); 
ಚುವನ್ನೆ ಮಂದಾರಂ (ಮಲ) ; ದೇವಕಾಂಚನ್‌, ಕೊಯ್‌ರಾಲ್‌ (ಬೆ); ಅತ್‌ಮತ್ತಿ 
(ಮ); ಟಂಕಿ (ನೇ) : ಕರಾರ್‌ (ಪ); ಸೇಗಪ್ಪು-ಮುದಾರೈ (ತ); ಕಂಚಾನಮ್‌ 
(ತೆ) ; ಕುರೈಲ್‌ (ಆ) ; ಬಾಹಿನಿಯ ಪರ್‌ಪೂರಿಯ, 


ಇದು ಮಧ್ಯಮ ಗಾತ್ರದೆ ಪೊದೆಯಂತಿರುವ ನಸುಗೆಂಪು ಹೊವು ಬಿಡುವ ನಿತ್ಯ 
ಹಸುರು ಮರ. ಈ ಮರ ಹಿಮಾಲಯ ತಪ್ಪಲಿನಲ್ಲಿ 1200 ಮಾ. ಎತ್ತರದವರೆಗೆ 
ಮತ್ತು ಮಧ್ಯ, ಪಶ್ಚಿಮ ಮತ್ತು ದಕ್ಷಿಣ ಭಾರತದಲ್ಲಿ ಬೆಳೆಯುತ್ತದೆ. 


ಚೇಗು ನಸುಗೆಂಪು ಬಿಳಿಬಣ್ಣವಾಗಿದ್ದು ಹಳೆಯದಾದಂತೆ ಗಾಢ ಕಂದುಬಣ್ಣಕ್ಕೆ 
ತಿರುಗುತ್ತದೆ. ಮರ ಸಾಧಾರಣ ಭಾರದಿಂದ ಭಾರ ಮತ್ತು ಸಾಧಾರಣ ಗಟ್ಟಿಯಿಂದ 
ಗಟ್ಟಿಯಾಗಿರುತ್ತದೆ. 


ಇದರ ಮರವನ್ನು ವ್ಯವಸಾಯ ಮುಟ್ಟುಗಳಿಗೆ, ಸೋವಿ ಮನೆಗಳ ಕಟ್ಟಡದಲ್ಲಿ 
ಉಪಯೋಗಿಸುತ್ತಾರೆ, ಸಾಮಾನುಗಳ ತಯಾರಿಕೆಗೆ ಉಪಯೋಗವಿಲ್ಲದ ಮರವನ್ನು 
ಸೌದೆಗಾಗಿ ಉಪಯೋಗಿಸುತ್ತಾರೆ. 


ಇದರ ಹೂವಿನ ಮೊಗ್ಗುಗಳನ್ನು ಉಪ್ಪಿನಕಾಯಿ ತಯಾರಿಸಲು ಉಪಯೋಗಿಸು 
ತ್ತಾರೆ. ಎಲೆಗಳನ್ನು ದನಕರುಗಳಿಗೆ ಮೇವಾಗಿ ಉಪಯೋಗಿಸುತ್ತಾರೆ. 


14. ಕೆಂಪು ಗಂಧಗರಿ(ಗಂಧಗರಿಗೆ, ನೊಗೆ, ಬೆಲಂದಿ) : ರೆಡ್‌ಸಿಡಾರ್‌, ಟೂಸ್‌ 
(ಇ) ; ಟುಸ್‌, ಬುನಿ. ಲಿಮ್‌, ಮಹಾನಿಮ್‌ (ಹಿ); ಟುನ್‌, ಟುನಿ, ಲುಡ್‌ (ಬೆ); 
ಮಹಾಲಿಂಬು (ಬ) ; ದರ್ವಿ (ಪ): ಸಂತಾನವೆಂಬು (ತ) ; ಮಥಗಿರಿವೆಂಬು (ಮು): 
ದೇವದಾರಿ, ತೊಡಂ ಮಹಾನಿಮ್‌, ಹುರುಕ್‌, ಕುರುಕ್‌ (ಮ) ; ಟೂನ ಸಿಲಿಯೇಟ, 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 217 


ಇದು ಒಂದು ದೊಡ್ಡ ಉದುರೆಲೆ ಮರ. ಈ ಮರ ಹಿಮಾಲಯ ತಪ್ಪಲು 
ಪ್ರದೇಶದ ಅರಣ್ಯಗಳಲ್ಲಿ ಸರಾಸರಿ 1300 ಮಾ. ಎತ್ತರದವರೆಗೆ ಮತ್ತು ಪಂಜಾಬಿ 
ನಿಂದ ಪೂರ್ವಕ್ಕೆ ಅಸ್ಸಾಮ್‌ವರೆಗಿನ ಕಣಿವೆ ಪ್ರದೇಶಗಳಲ್ಲಿ ಮತ್ತು ದಕ್ಷಿಣ ಭಾರತದ 
ಪಶ್ಚಿಮ ಘಟ್ಟಗಳಲ್ಲಿ ಬೆಳೆಯುತ್ತದೆ. ಗಂಧಗರಿ ಮರವನ್ನು ದೊಡ್ಡ ಪ್ರಮಾಣದಲ್ಲಿ 
ಬೆಳೆಸುತ್ತಾರೆ, ಇಂತಹ ಪ್ರದೇಶಗಳಲ್ಲಿ ಈ ಮರದ ನೈಸರ್ಗಿಕ ಪುನರಾಭಿವೃದ್ಧಿ 
ಯಾಗುತ್ತಿಕಿತ್ತಿದಿ. ಹೆಚ್ಚು ಮುಳಿ ಬೀಳುವ ಪ್ರುಸೀತಿಗಳಿಲ್ಲಿ ಇದನ್ನು ತೆಣ್ಮಾದಿಕು 
ಮರವಾಗಿ ಬೆಳೆಸುತ್ತಾರೆ. ಬೀಜಗಳು ಬಹಳ ಸಣ್ಣ ಮತ್ತು ಹೆಗುರವಾಗಿರುತ್ತವೆ. 
ಚೆನ್ನಾಗಿ ಮೊಳೆಯುತ್ತವೆ. ಸಾಮಾನ್ಯವಾಗಿ ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆದ ಸಸಿ 
ಗಳನ್ನು ನಾಟಿಮಾಡುತ್ತಾರೆ ಇದು ಬಹು ಬೇಗ ಬೆಳೆಯುವ ಮರ. ಇದರ ಬೇರುಗಳಂ 
ಆಳಕ್ಕೆ ಹೋಗದೆ ಮೇಲೆಯೇ ಇರುವುದರಿಂದ ಈ ಮರವನ್ನು ಕೃಷಿ ಜಮಾನುಗಳ 
ಅಂಚಿನಲ್ಲಿ ಬೆಳೆಯಬಾರದು. ಜಾನ್‌ ಕೆಮೆರಾನ್‌ ಪ್ರಕಾರ ಈ ಮರ ಕರ್ನಾಟಕದ 
ಮೈದಾನ ಪ್ರದೇಶಗಳಲ್ಲಿಯೂ ಬೆಳೆಯುತ್ತದೆ: ಆದರೆ, ಬೆಳವಣಿಗೆ ಮಾತ್ರ ಸ್ವಲ್ಪ 
ಕುಂಠಿತಗೊಂಡಿರುತ್ತದೆ. 


ಅ. ಮರದ ಎಲೆಗಳನ್ನು ಚಿಗರೆಗಳು ಆಗಾಗ ಮೇಯುತ್ತವೆ. ಹೈಪ್ಲಿಡೈಲ 
ರೊಬಸ್ಟೃ ಎಂಬ ಟೂನ್‌ ರೆಂಬೆ ಕೊರೆಯುವ ಹುಳ್ಳ ಕಾಂಡ ಮತ್ತು ರೆಂಬೆಗಳನ್ನು 


ಕೊರೆದು ಹಾನಿಮಾಡುತ್ತದೆ ; ಆದರೆ, ಕೆಲವು ಕಾಲದ ನಂತರ ಈ ಮರಗಳು ಮತ್ತೆ, 
ಚೇತರಿಸಿಕೊಳ್ಳುತ್ತವೆ. 


ಈ ಮರವ ತೊಗಟೆಗೆ ಬಂಧಕ ಗುಣವಿರುವುದರಿಂದ ಇದನ್ನು ಜ್ವರ ತಗ್ಗಿಸುವ 
ಔಷಧವಾಗಿ ಉಪಯೋಗಿಸುತ್ತಾರೆ. ಎಲೆಗಳನ್ನು ದನಕರುಗಳಿಗೆ ಮೇವಾಗಿ ಉಪ 
ಯೋಗಿಸುತ್ತಾರೆ. 


ಇದರ ಚೇಗು ಇಟ್ಟಿಗೆ ಕೆಂಪಿನಿಂದ ಕೆಂಪುಮಿಶ್ರಿತ ಬೂದುಬಣ್ಣವಾಗಿರುತ್ತದೆ. 
ಸಾಧಾರಣ ಮೆತು ವಂತ್ತು ಹಗುರವಾಗಿ ಸುವಾಸನೆಯಿಂದ ಕೂಡಿದ್ದು ಹೆಚ್ಚು ಬಾಳಿಕೆ 
ಬರುತ್ತದೆ ಮತ್ತು ಇದಕ್ಕೆ ಗೆದ್ದಲು ಹತ್ತುವುದಿಲ್ಲ. ಇದರ ಮರವನ್ನು ಕೆತ್ತನೆ 
ಕೆಲಸಕ್ಕಾಗಿ ಅಂಕಣ ಫಲಕಗಳಿಗೆ ಮತ ಪೀಠೋಪಕರಣಗಳಿಗಾಗಿ ಉಪಯೋಗಿಸು 
ತ್ತಾರೆ. ಹಿಂದೆ ಇದರ ಮರದಿಂದ ಚಹಾಪೆಟ್ಟಿಗೆಗಳನ್ನು ತಯಾರಿಸುತ್ತಿದ್ದರಂ, 
ದಕ್ಷಿಣ ಭಾರತದಲ್ಲಿ ಸಿಗಾರ್‌ ಪೆಟ್ಟಿಗೆಗಳಿಗಾಗಿ ಇದರ ಮರವನ್ನು ಉಪಯೋಗಿಸುತ್ತಾರೆ. 
ಕರ್ನಾಟಕದ ಕೊಡಗಿನಲ್ಲಿ ಇದರ ಮರದಿಂದ ಬಂಡಿಯ ನೊಗಗಳನ್ನು ತಯಾರಿಸುತ್ತಾರೆ. 


15. ಕೊಡೆಮುಳ್ಳು ಜಾಲಿ (ಛಶ್ರಿಮರ, ಬುಡ್ಡೆಜಾಲಿ): ದಿ ಅಂಬ್ರೆಲ ಟ್ಟಿ 
(ಇ); ಒಡೈ, ಉಡ್ಕೆ (ತ); ಸಾಲೆ (ತೆ); ಅಕೇಶಿಯ ಪ್ಲಾನಿಫ್ಟಾನ್ಸ್‌. 


218 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಇದು ಸಣ್ಣ ಮರ, ಹರಡಿದಂತಿರುವ ಇದರ ಚಂಡ, ಛತ್ರಿಯಂತೆ ಒಳ ಬಾಗಿದ್ದು 
ನೋಡಲು ಸುಂದರವಾಗಿ ಕಾಣುತ್ತದೆ. ತೊಗಟೆ ಬೂದುಮಿಶ್ರಿತ ಕ:ದುಬಣ್ಣವಾಗಿದ್ದು 
ಮೇಲೆ ಅಡ್ಡಗುರುತುಗಳಿರುತ್ತವೆ. ಹೊ ಬಿಡುವ ಕಾಲದಲ್ಲಿ ಬಿಳಿ ಹೂವುಗಳಿಂದ 
ತುಂಬಿದ ಛತ್ರಿಮರೆ ಬಹಳ ಸುಂದರವಾಗಿ ಕಾಣುತ್ತದೆ. ದಕ್ಷಿಣ ಭಾರತದ ಕೆಲವು 
ಭಾಗಗಳಲ್ಲಿ ಈ ಮರ ಬೆಳೆಯುತ್ತದೆ. ಕರ್ನಾಟಕದಲ್ಲಿ ಬಳ್ಳಾರಿ ಜಿಲ್ಲೆಯ ಕೆಲವು 
ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಇದು ಮರಳು ಮತ್ತು ಜೇಡಿಮಣ್ಣಿನಲ್ಲಿ ಚೆನ್ನಾಗಿ 
ಬೆಳೆಯುತ್ತದೆ. ಈ ವಂರ ದಪ್ಪ ಮರಳು ಮಣ್ಣಿನಲ್ಲಿ ಚೆನ್ನಾಗಿ ಬೆಳೆಯುತ್ತದೆಂದು 
ಹೇಳುತ್ತಾರೆ. ಕತ್ತರಿಸಿದ ಮರದ ಬುಡದಿಂದ ಕಚ್ಚಿಗರುಗಳು ಬೆಳೆಯುತ್ತವೆ. 


ಬಿಳಿಮರ ಬಿಳಿ ಬಣ್ಣವಾಗಿದ್ದು ಚೇಗಂ ಕೆಂಪು ಮಿಶ್ರಿತ ಕಂದು ಬಣ್ಣವಾಗಿರು 
ತ್ತದೆ. ಇದರ ಮರ ಗಟ್ಟೆ ವಂತ್ತು ಭಾರವಾಗಿದ್ದು ವ್ಯವಸಾಯ ಮುಟ್ಟುಗಳ ತಯಾ 
ರಿಕೆಗೆ ಇದನ್ನು ಉಪಯೋಗಿಸುತ್ತಾ ರೆ. ಮರವನ್ನು ಸೌದೆಯಾಗಿಯೂ 'ಉಪಯೋಗಿ 
ಸುತ್ತಾರೆ. ಬಲಿತ ಕಾಯಿಗಳನ್ನು ದನಕರುಗಳು ಮತ್ತಿ ಮೇಕೆಗಳು ತಿನ್ನತ್ತವೆ. 


ಲವಣ ಮತ್ತು ಕ್ಷಾರ ಮಣ್ಣಿನ ಬೀಳು ಭೂವಿಂಗಳನ್ನು ಈ ಮರವನ್ನು ಬೆಳೆಸಿ 
ಸುಧಾರಿಸಬಹುದು. 


16. ಕಾಮನ್‌ವ್ಯಾಟಲ್‌ : ಅಕೇಶಿಯ ಡಿಕೆರೆನ್ಸ್‌, 


"ಸಿಲ್ವರ್‌ ವ್ಯಾಟಲ್‌'ನಂತೆ ಸಣ್ಣ ಮರವಾದ ಈ ಪ್ರಭೇದವನ್ನು ಆಸ್ಟ್ರೇಲಿಯ 
ದಿಂದ ನಮ್ಮ ದೇಶದ ನೀಲಗಿರಿಗೆ ತಂದು ಬೆಳೆಸಲಾಯಿತು. ಇದು ಬಹು ಶೀಘ್ರವಾಗಿ 
ಬೆಳೆಯುವ ಮರ. ಇದರ ತೊಗಟೆಯಲ್ಲಿ ಹೆಚ್ಚಿನಾಂಶ ಒಗಚಿದ್ದರೂ ಸಹ ಒಗಚಿನ 
ಉತ್ಪಾದನೆಗಾಗಿ ಇದನ್ನು ಉಪಯೋಗಿಸುವುದಿಲ್ಲ. ಒಗಚಿನಲ್ಲಿ ಕೆಂಪು ಬಣ್ಣದ 
ಪಬಾರ್ಥಗಳಿದ್ದು ಚರ್ಮಕ್ಕೆ ಇವುಗಳಿಂದ ಕೆಂಪು ಬಣ್ಣ ಬರುವುದೇ ಇದಕ್ಕೆ ಕಾರಣ. 


ಬಿಳಿಮರ ಬಿಳಿಬಣ್ಣ ಹಾಗೂ ಬಿಳಿ ಮಿಶ್ರಿತ ಹಳದಿ ಬಣ್ಣವಾಗಿದ್ದು ಚೇಗು 
ನಸುಗೆಂಪು ಅಥವಾ ತಿಳಿಗೆಂಪು ಬಣ್ಣವಾಗಿರುತ್ತದೆ. ಮರ ಗಟ್ಟಿ ಮತ್ತು ಭಾರವಾಗಿರು 
ತ್ತದೆ. ಇದನ್ನು ಸೌದೆಗಾಗಿ ಉಪಯೋಗಿಸುತ್ತಾರೆ. 

ವ್ಯಾಟಲ್‌ ಮರವನ್ನು ಗಾಳಿಯ ತಡೆಗಳಲ್ಲಿ ಬೆಳೆಸಬಹುದು. 


17. ಕ್ಲೈಸ್ಟಾಂತಸ್‌ ಕೊಲ್ಲಿನಸ್‌ : ಕಂಡ, ಕೊರಡ, ಕೊರೇರೆ (ಒ): 
ಗರಾರಿ (ವಂ); ಕೊಸ್ಲಿ, ಕೊದರ್ಲಿ, ಓದೆಶ್ಶ, ಕದಿಶೆನ್‌ (ತೆ) ; ಓಡಯ, ವಡ್ಡನ್‌ (ತ). 


ಇದೊಂದು ಸಣ್ಣ ಉದುರೆಲೆ ಮರೆ, ಮಧ್ಯಪ್ರದೇಶ, ಬಿಹಾರ ಮತ್ತು ದಕ್ಷಿಣ 
ಪ್ರಸ್ಥಭೂಮಿಯಲ್ಲಿ ಇದು ಕಂಡುಬರುತ್ತದೆ. ಆಂಧ್ರಪ್ರದೇಶದ ತೆಲಂಗಾಣದಲ್ಲಿ 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಮರಗಿಡಗಳು 219 


ಇದೊಂದು ಬಹ ಮುಖ್ಯವಾದ ಮರ, ಕಡಿದ ಮರ ಚೆನ್ನಾಗಿ ಕಚ್ಚೆಗರು ತಳ್ಳುತ್ತದೆ. 
ದನಕರುಗಳು ಇದನ್ನು ಮೇಯುವುದಿಲ್ಲ. 


ಇದರ ಮರ ಕೆಂಪು ಮಿಶ್ರಿತ ಕಡು ಕಂದುಬಣ್ಣದ್ದಾಗಿದ್ದು ಸಾಧಾರಣ ಗಟ್ಟಿ 
ಮತ್ತು ಭಾರವಾಗಿರುತ್ತದೆ ಮತ್ತು ಹೆಚ್ಚು ಬಾಳಿಕೆ ಬರುತ್ತದೆ. ಹಳೆಯ ಹೈದರಾ 
ಬಾದ್‌ ಪ್ರಾಂತ್ಯದಲ್ಲಿ ಈ ಮರ ಬಹಳ ಬೆಲೆ ಬಾಳುವುದಾಗಿತ್ತು. 45 ರಿಂದ 55 
ಸೆಂ.ವಿಜ. ದಪ್ಪದ ಮರವನ್ನು ಮನೆಯ ಕಂಬಗಳಿಗಾಗಿ ಬಹುವಾಗಿ ಉಪಯೋಗಿಸು 
ತ್ತಿದ್ದರು. ಈ ಮರದ ಈಚುಗಳನ್ನು ಸಹ ಒಂದಂ ತುದಿಯಿಂದ ಇನ್ನೊಂದು 
ತಂದಿಯವರೆಗೆ ಸೀಳಿ ಉಪಯೋಗಿಸುತ್ತಾರೆ. ಇದರ ಮರದಿಂದ ಸುಂದರವಾದ 
ಸಾಮಾನುಗಳನ್ನು ತಯಾರಿಸಬಹುದು. ಇದೊಂದು ಉತ್ತಮ ಸೌದೆ ಮರವೂ 
ಹೌದು. 


ಈ ಮರವನ್ನು ದನಗಳು ಮೇಯಂವುದಿಐ್ಲವಾದ್ದರಿಂದ ಇದನ್ನು ಗ್ರಾಮೀಣ 
ಸಾರ್ವಜನಿಕ ಭೂವಿಂಯಲ್ಲಿ ಮತ್ತು ಆಶ್ರಯಪಟ್ಟೆಗಳಲ್ಲಿ ಮತ್ತು ಇನ್ನೂ ಕೆಲವು ಕಡೆ 
ಬೆಳೆಸಬಹುದು. | 


18, ಗರ್‌ೌಂಡ: ಕರೌಂಡ, (ಹಿ); ಗಾರಿಂಡ (ಪ); ಕರುಂಡ, ಅಂಕಕೋಲಿ 
(ಒ) ; ಕೋಳಿಕಾಯಿ (ತೆ); ಕಿಲಟ್ಟೆ (ತ) : ಕ್ಕಾರಿಸ್ಸ ಸ್ಪೈನೇರಮ್‌. 


ಇದಂ ನಿತ್ಯಹಸಂರಿನ ಮುಳ್ಳು ಹೊದರು. ಈ ಮರ ಹಿಮಾಲಯ ತಪ್ಪಲಿನ 
ಕೆಳಭಾಗದ ಶುಷ್ಕಪ್ರದೇಶಗಳಲ್ಲಿ, ಕಾಶ್ಮೀರ ಮತ್ತು ಪಂಜಾಬಿನ ಪೂರ್ವಕ್ಕೆ ಸಿಕ್ಕಿಮ್‌ 
ವರೆಗೂ ಅನಂತರ ದಕ್ಷಿಣದ ಕಡೆ ಭಾರತ ಪರ್ಯಾಯದ್ವೀಪದ ಎಲ್ಲ ಶುಷ್ಕ ಭಾಗ 
ಗಳಲ್ಲಿಯೂ ಬೆಳೆಯುತ್ತದೆ. ಇದು ಕಲ್ಲು ಮಣ್ಣು ಪ್ರದೇಶಗಳಲ್ಲಿ ಬೆಳೆಯುವ ಮುಖ್ಯ 
ವಾದ ಕಾಡುಹೊದರು. ಸಾಧಾರಣವಾಗಿ ಇದರ ಬೆಳವಣಿಗೆ ನಿಧಾನ. ಈ 
ಹೊದರನ್ನು ಲಾಭದಾಯಕವಾಗಿ ಮಣ್ಣು ಪೋಷಣಾಕ್ಷೇತ್ರಗಳಲ್ಲಿ ಬೆಳೆಸಬಹುದು. 
ಕುರಿ ಮತ್ತು ಮೇಕೆಗಳು ಈ ಹೊದರನ್ನು ಬಹಳವಾಗಿ ಮೇಯುತ್ತವೆ. ಸತತವಾಗಿ 
ಮೇಯುವಿಕೆಗೆ ತುತ್ತಾದರೂ ಇದು ಬದುಕಿ ಉಳಿದುಕೊಂಡು ಬೆಳೆಯುತ್ತ ಹೋಗು 
ತ್ತದೆ. ಇದರ ಮುಳ್ಳು ರೆಂಬೆಗಳನ್ನು ಬೇಲಿಗಾಗಿ ಉಪಯೋಗಿಸುತ್ತಾರೆ. ಹಣ್ಣು 
ಗಳನ್ನು ತಿನ್ನಲು ಮತ್ತು ಹಣ್ಣು ಕಡುಬು ಮಾಡಲು ಉಪಯೋಗಿಸುತ್ತಾರೆ. 


ಇದರ ಬಿಳಿಮರ ಬಿಳಿಯಾಗಿದ್ದು ಚೇಗು ಬೂದು ಅಥವಾ ಕಂದು ಅಥವಾ 
ಕಿತ್ತಳೆಕುದು ಬಣ್ಣವಾಗಿದ್ದು ಕೆಲವುವೇಳೆ ಕಪ್ಪರೇಖೆಗಳಿರುತ್ತವೆ. ಮರವನ್ನು 
ಬಾಚಣಿಗೆ, ಚಮಚಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಇದನ್ನು ಸೌದೆ 
ಯಾಗಿಯೂ ಉಪಯೋಗಿಸುತ್ತಾರೆ. 


220 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಇದು ಮುಳ್ಳಿನ ಹೊದರಾದ್ದರಿಂದ ಮತ್ತು ತಿನ್ನುವ ಹಣ್ಣು ಕೊಡುವುದರಿಂದ 
ಇದನ್ನು ಹಸಿ ಬೇಲಿಗಳಲ್ಲಿ, ಮಣ್ಣು ಪೋಷಣಾಪ್ರದೇಶಗಳಲ್ಲಿ ಮತ್ತು ಕಲ್ಲುಮಣ್ಣಿನ 
ನಿಸ್ಸಾರ ಭೂಮಿಗಳಲ್ಲಿ ಬೆಳೆಸಬಹುದು. 





ಚಿತ್ರ 26. ಕೃಷಿ ವಿಶ್ವವಿದ್ಯಾನಿಲಯ, ಹೆಬ್ಬಾಳದಲ್ಲಿ ಬೆಳೆದ ನಾಲ್ಕೂವರೆ ವರ್ಷದ ವಯಸ್ಸಿನ 
ಅಕೇಶಿಯ ಅರಿಕುಲಿ ಫಾರ್‌ಮಿಸ್‌ ಮರ. ಒಳಚಿತ್ರ ಬೀಜ ಮತ್ತು ಅವುಗಳಿಗೆ 
ಅಂಟಿಕೊಂಡಿರುವ ದಾರದಂತಹ ಎಳೆಗಳನ್ನು ತೋರಿಸುತ್ತದೆ. 


ನಮ್ಮ ಆರಣ್ಮದಲ್ಲಿ ಕಂಡುಬರುವ ಗಿಡಮರಗಳು 221 


19. ಗಂಧ (ಶ್ರೀಗಂಧ): ಸ್ಮಾಂಡಲ್‌ (ಇ) ; ಚಂದನ್‌, ಚಂದಲ್‌ (ಹಿ); 
ಸಂದಣಮ್‌ (ತ); ಸೆಂಟಾಲಮ್‌ ಅಲ್ಬಮ್‌. 


ಶ್ರೀಗಂಧದ ಮರ ಕರ್ನಾಟಕ ರಾಜ್ಯದ ಅಮುಖ್ಯ ಅರಣ್ಯ ಪದಾರ್ಥಗಳಲ್ಲಿ 
ಪ್ರಾಮುಖ್ಯವಾದದ್ದು, ಇದರ ತವರು ಕರ್ನಾಟಕ. ಇದರ ಇನ್ನೊಂದು ತವರು ಪಕ್ಕದ 
ತಮಿಳುನಾಡೆಂದು ಹೇಳಬಹುದು. ಶ್ರೀಗಂಧ, ಆಂಧ್ರಪ್ರದೇಶ, ಕೇರಳ, ಮಹಾರಾಷ್ಟ್ರ 
ರಾಜ್ಯಗಳಲ್ಲಿ ಅಲ್ಲಲ್ಲಿ ಬೆಳೆಯುವುದು ಕುಡುಬರುತ್ತದೆ. ಉತ್ತರ ಪ್ರದೇಶ ಮತ್ತು 
ಭಾರತದ ಇತರ ಉತ್ತರ ರಾಜ್ಯಗಳಲ್ಲಿ ಇದರ ಬೆಳೆ ಬಹಳ ಕಡಮೆ, 
` ಶ್ರೀಗಂಧದ ಚೇಗಿನಲ್ಲಿ ಮಾತ್ರ ಸುಗುಧ ತೈಲವಿರುವುದರಿಂದ ಆ ಭಾಗ 
ಸುವಾಸನೆಯಿಂದ ಕೂಡಿರುತ್ತದೆ ಇದರ ಬಳಿಮರ. ಎಲೆ ಮತ್ತು ತೊಗಟೆಗೆ ಈ 
ಸುವಾಸನೆ ಇರುವುದಿಲ.. ಮರದ ಸುಮಾರು 15 ನೆಯ ವಯಸ್ಸಿನಲ್ಲಿ ಚೇಗು ರೂಪು 
ಳೈಲು ಪ್ರಾರಂಭವಾಗಂತ್ತದೆ : ಆದರೆ, ಕೆಲವು ಪ್ರದೇಶಗಳಲ್ಲಿ ಮೂರರಿಂದ 
ಮೂರುವರೆ ವರ್ಷಗಳಲ್ಲಿಯೇ ಚೇಗು ರೂಪಗೊಳ್ಳಲು ಪ್ರಾರುಭವಾಗುತ್ತಬೆ. 
ಅಸ್ಸಾಮ್‌ ಮತ್ತು ಕರ್ನಾಟಕದ ಕೆಲವು ಪ್ರದೇಶಗಳ ಜೇಡಿಮಣ್ಣಿನಲ್ಲಿ ಬೆಳೆದ ಮರ 
ಗಳಲ್ಲಿ ಸಾಮಾನ್ಯವಾಗಿ ಚೇಗು ಇರುವುದಿಲ್ಲ. ಎಲ್ಲ ಗಂಧದ ಮರಗಳೂ ಸಾಮಾನ್ಮ 
ವಾಗಿ ಒಂದೇ ರೀತಿಖಂಲ್ಲಿರುವುದಿಲ್ಲ ಮರದ ಗಾತ್ರ ಹೋಲಿಕೆ, ಎಲೆಯ ಬಣ್ಣ, 
ಹೂವಿನ ಭಾಗಗಳ ಗಾತ್ರ, ಹಣ್ಮಿನಗಾತ್ತ ಮತ್ತು ಬಣ್ಣಗಳಲ್ಲಿ ವ್ಯತ್ಯಾಸವಿರುತ್ತದೆ. 


ಎಂ. ೩ ಕರ್ನಾಟಕ ರಾಜ್ಯವು ಶ್ರೀಗಂಧದ ವ್ಯವಹಾರದಲ್ಲಿ ಸಂಪೂರ್ಣ ಸ್ವಾಮ್ಯವನ್ನು 
ಪಡೆದಿದೆ... ಈ ಮರ ಖಾಸಗಿ ಜಮೀನಿನಲ್ಲೇ ಬೆಳೆದಿರಲಿ ಆಥವಾ ಸರ್ಕಾರಿ 
ಸ್ವಾಮ್ಯದ ಭೂಮಿಯಲ್ಲೇ ಬೆಳೆವಿರಲಿ ಅದು ಸರ್ಕಾರದ ಸ್ವತ್ತು. ಭೂ ಮಾಲೀಕರು 
ತಮ್ಮ ಭೂಮಿಯಲ್ಲಿ ಈ ಮರವನ್ನು ಬೆಳೆಸಲು ಮೊದಮೊದಲು ಆಷ್ಟಾಗಿ ಇಷ್ಟ 
ಪಡುತ್ತಿರಲಿಲ್ಲ; ಏಕೆಂದರೆ, ಬಹಳ ಕಷ್ಟಪಟ್ಟು ಬೆಳೆಸಿದ ಮೇಲೆ, ಸರ್ಕಾರ ಬಹಳ 
ಕಡಮೆ ಬೆಲೆಕೊಟ್ಟು ಇವುಗಳನ್ನು ಕೊಂಡುಕೊಳ್ಳುತ್ತಿತ್ತು. ಇದರಿಂದಾಗಿ ಈ 
ಮರವನ್ನು ಬೆಳೆದವರಿಗೆ ಬಹಳ ಹಾನಿಯಾಗುತ್ತಿತ್ತು. ಈ ಪರಿಸ್ಥಿತಿಯನ್ನು ಪರಿ 
ಶೀಲಿಸಿ ಕರ್ನಾಟಕ ಸರ್ಕಾರ 1969 ನೇ ಇಸವಿಯಲ್ಲಿ ಗಂಧದ ಕಾನೂನಿನಲ್ಲಿ ಕೆಲವು 
ಮಾರ್ಪಾಟುಗಳನ್ನು ಮಾಡಿತು. ಈ ಕಾನೂನಿನ ಪ್ರಕಾರ ಖಾಸಗಿ ಭೂಮಿಯಲ್ಲಿ 
ಬೆಳೆದ ಮರಕ್ಕೆ ಅರಣ್ಯ ಇಲಾಖೆಯವರು ಮರವನ್ನು ಕಡಿದು ಬೆಲೆಕಟ್ಟಿದಾಗ ಬರುವ 
ಆದಾಯದಲ್ಲಿ ಹರ್ಚುಕಳೆದು ಶೇಕಡ 50 ಭಾಗ ಮಾಲೀಕರಿಗೆ ಹೋಗಿ ಉಳಿದ 50 
“ಭಾಗ ಸರ್ಕಾರಕ್ಕೆ ಸೇರುತ್ತದೆ. ಈಗ ಚಾಲ್ತಿಯಲ್ಲಿರುವ ಬೆಲೆಗಳನ್ನು ಸರ್ಕಾರ ಕೆಲವು 
ವರ್ಷಗಳ ಹಿಂದೆ ಹೊಂದಿಸಿತ್ತು. ಈ ಬೆಲೆಗಳು ಹಿಂದೆ ಸರ್ಕಾರೀ ಗಂಧದ ಎಣ್ಣೆ 
ಕಾರ್ಬಾನೆಗಳಿಗೆ ಗಂಧದ ಮರವನ್ನು ಒದಗಿಸುವಾಗ ಎಷ್ಟಿತ್ತೊ ಅಷ್ಟೇ ಇವೆ. ಆ 


ad 


“ಬೆಲೆಗಳು ಮುಂದಿನ ಪುಟದಲ್ಲಿನಂತಿವೆ : ಸ ಸೆ 


222 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


1. ಅಪ್ಪಟ ಗಂಧದ ಮರ ಒಂದು ಟನ್ನಿಗೆ ರೂ. 8000 
2. ಮಿಶ್ರಿತ ಗಂಧದ ಮರ ಒಂದು ಟನ್ನಿಗೆ ರೂ. 4750 


ಮೇಲೆ ತಿಳಿಸಿದ ಬೆಲೆಗಳು ಈಗ ಚಾಲ್ತಿಯಲ್ಲಿರುವ ಮಾರುಕಟ್ಟೆ ಬೆಲೆಗಳಿಗಿಂತ ಅಥವಾ 
ಸರ್ಕಾರೀ ಗಂಧದ ಎಣ್ಣೆ ಕಾರ್ಬಾನೆಗಳು ಕೊಂಡುಕೊಳ್ಳುವ ಬೆಲೆಗಳಿಗಿಂತ ಬಹಳ 
ಕಡಮೆ ಇವೆ. ಉದಾಹರಣೆಗೆ ಬೆ:ಗಳೂರಿನಲ್ಲಿ ಯಾವುದೇ ಖಾಸಗಿ ಮನೆ ಆವರಣದಲ್ಲಿ 
ಯಾಗಲಿ ಅಥವಾ ಖಾಸಗಿ ಬೀಳು ಜಮೀನಿನಲ್ಲಿಯೇ ಆಗಲಿ ಬೆಳೆದ ಗಂಧದ ಮರವು 
ಅದಂ ಸುಮಾರು 30 ವರ್ಷದ್ದಾಗಿದ್ದು ಸಂಮಾರು 85 ಸೆ.ಮಾ. ಸುತ್ತಳತೆ 
ಹೊಂದಿದ್ದರೆ ಅದಕ್ಕೆ ಇತರ ಖರ್ಚುಗಳನ್ನು ಕಳೆದು ಸುಮಾರು 500 ರೂ. ಬೆಲೆ 
ಬರುತ್ತದೆ. ಆದರೆ ಇದೇ ಮರ ಬೇರೆ ರಾಜ್ಯಗಳಲ್ಲಿ ಆಂದರೆ ಎಲ್ಲ ಶ್ರೀಗಂಧದ ಮರ 
ಸರ್ಕಾರಿ ಸ್ವತ್ತಲ್ಲವೋ ಅಲ್ಲಿ ಬೆಳೆದಿದ್ದರೆ ಮರದ ಒಡೆಯನಿಗೆ ಸುಮಾರು 3000 ರೂ. 
ದೊರಕುತ್ತಿತ್ತು. ಇದರಿಂದ ಗಂಧದ ಮರಕ್ಕೆ ಬೆಲೆಗಳಲ್ಲಿರುವ ಅಗಾಧ ವ್ಯತ್ಕಾಸ 
ತಿಳಿಯುತ್ತದೆ. 


ಗಂಧಕದ ಮರಕ್ಕೆ 'ಸ್ಟೈಕ್‌' ಎಂಬ ಭಯಂಕರವಾದ ರೋಗ ಬರುತ್ತದೆ. ಈ 
ರೋಗ ತಗುಲಿದ ಮರಗಳು ಬದುಕಿ ಉಳಿಯುವುದು ವಿರಳ. ಈ ರೋಗದಿಂದಾಗಿ 
ಗಂಧದ ಮರದ ಸರಬರಾಜು ಬಹಳ ಕಡಮೆಯಾಗುತ್ತಿದೆ. 1961-62ರಲ್ಲಿ 
ಗಂಧದ ಎಣ್ಣೆ ಕಾರ್ಯಾನೆಗಳಿಗೆ 2142 ಟನ್ನುಗಳಷ್ಟು ಮರವನ್ನು ಒದಗಿಸಲಾಗಿತ್ತು. 
1974-75 ರನ್ರಿ ಈ ಪ್ರಮಾಣ 1575 ಟನ್ನುಗಳಿಗೆ ಇಳಿದು, 1975-76 ರಲ್ಲಿ 
1167 ಟನ್ನುಗಳಷ್ಟಾಯಿತು. ಸರ್ಕಾರಿ ಅರಣ್ಯ ಇಲಾಖೆಯು ಗಂಧದ ಮರವನ್ನು 
ಗಂಧದ ಎಣ್ಣೆ ಕಾರ್ಯಾನೆಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ಸರಬರಾಜು ಮಾಡಲು 
ಸಾಧ್ಯವಾಗುತ್ತಿಲ್ಲವಾದ್ದರಿಂದ ವನಕ್ತ ಮಾರುಕಟ್ಟೆಯಲ್ಲಿ ಮರದ ಮಾರಾಟವನ್ನು 
ಬಹಳ ಮಟ್ಟಿಗೆ ಕಡಮೆ ಮಾಡಿದೆ, ಆದರೆ ಸರಬರಾಜು ಮಾಡುವ ಪ್ರಮಾಣವನ್ನು 
ಮಾತ್ರ ಕಡವೆಂ ಮಾಡಿಲ್ಲ. ಕರ್ನಾಟಕ ಸರ್ಕಾರದ ಅರಣ್ಯ ಇಲಾಖೆಯು ಗಂಧದ 
ಎಣ್ಣೆ ಕಾರ್ಯಾನೆಗಳಿಗೆ ಗಂಧದ ಮರವನ್ನು ಎರಡು ರೀತಿಯಲ್ಲಿ ವರ್ಗೀಕರಿಸಿ ಮಾರಾಟ 
ಮೌಡುತ್ತದೆ. ಮೊದಲನೆಯದು " ಚೇಗುಮರ ವರ್ಗ' ಮತ್ತು ಎರಡನೆಯದು 
“ ಮಿಶ್ರಿತ ಮರ ವರ್ಗ' ಇವುಗಳನ್ನು ಕೃಮವಾಗಿ ಟನ್ನಿಗೆ 30,000 ರೂ. ಮತ್ತು 
20,000 ರೂ. ಗಳಂತೆ ಸರಬರಾಜು ಮಾಡುತ್ತದೆ. 


ಗಂಧದ ಮರವನ್ನು ಅನೇಕ ರೀತಿಯಲ್ಲಿ ಬೆಳೆಸಬಹುದು. ಮಳೆಗಾಲದಲ್ಲಿ 
ಬೀಜಗಳನ್ನು ಪೊದೆಗಳ ಮಧ್ಯೆ ಹೂಣಿ ಅಥವಾ ಕಂದಕದಿಣ್ಣೆ ತೋಪುಗಳಲ್ಲಿ 
ಆತಿಥೇಯ ಮರಗಳಾದ ಕಕ್ಕೆ, ಚುಜ್ಜಲು, ಹುಣಿಸೆ ಮತ್ತು ಬಂಗಾಳ ಜಾಲಿ ಮರಗಳ 
ಬೀಜಗಳೊಡನೆ ಸೇರಿಸಿ ಬಿತ್ತಿ ಬೆಳೆಸಬಹುದು. ಇದನ್ನು ಸಸಿಗಳನ್ನು ನೆಟ್ಟು ಸಹ 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 223 


ಬೆಳೆಸಬಹುದು. ಸಸಿ ಮಡಿಗಳಲ್ಲಿ ಎರಡು ಎಲೆಗಳು ಹುಟ್ಟಿದ ಸಸಿಗಳನ್ನು ಪಾಲಿಥೀನ್‌ 
ಚೀಲಗಳಲ್ಲಿ ನೆಡಬೇಕು. ನೆಡುವಾಗ ಅತಿಥೇಯ ಮರಗಳ ಬೀಜಗಳಾದ ಜಾಲಿ, 
ಬಾಗೆ, ಕಕ್ಕೆ ಮುಂತಾದ ಬೀಜಗಳನ್ನು ಗಂಧದ ಸಸಿಗಳ ಜೊತೆ ಹೂಣಬೇಕು. 
ಆಧಿತೇಯ ಮತ್ತು ಗಂಧದ ಸಸಿಗಳು ಸುಮಾರು 50 ಸೆ.ಮಾ. ಎತ್ತರ ಬೆಳೆದಾಗ 
ಅವುಗಳನ್ನು ಮಳೆಗಾಲದಲ್ಲಿ ಗುಣಿಗಳಲ್ಲಿ ನೆಡಬೇಕು. ಮೇಲೆ ತಿಳಿಸಿದ ಕ್ರಮಗಳಲ್ಲಿ 
ಸೂಕ್ತ ಕ್ಷಮವನ್ನು ನುಸರಿಸಿ ಮನೆಯ ಆವರಣದಲ್ಲಾಗಲೀ, ಗದ್ದೆಗಳ ಬದುಗಳ 
ಮೇಲಾಗಲಿ, ಬೀಳು ಭೂಮಿ ಅಥವಾ ಬೇಲಿಯಗುಂಟವಾಗಲಿ ಗಂಧದ ಮರವನ್ನು 
ಬೆಳೆಸಬಹಂದು. 


ಗಂಧದ ಮರದ ಚೇಗು ವಾಣಿಜ್ಯೋದ್ಯಮದಲ್ಲಿ ಬಹಳ ಪ್ರಾಮುಖ್ಯ ಮತ್ತು 
ಬೆಲೆಯುಳ್ಳದ್ದು. ಚೇಗು ಸುಗಂಧವಸ್ತುಗಳಲ್ಲಿ, ಔಷಧಿಗಳಲ್ಲಿ, ಆಗರಬತ್ತಿ ತಯಾರಿಕೆ 
ಯಲ್ಲಿ ಉಪಯೋಗಿಸುವ ಬೆಲೆ ಬಾಳುವ ಗಂಧದ ಎಣ್ಣೆಯನ್ನು ಕೊಡುತ್ತದೆ. ಇದು 
ಬಹಳ ಕಾಲ ಬಾಳಿಕೆ ಬರುವುದರಿ:ದ ಹೊರ ವಾತಾವರಣದಲ್ಲಿ ತನ್ನ ಗುಣಮಟ್ಟವನ್ನು 
ಕಾಪಾಡಿಕೊಳ್ಳುತ್ತದೆ. ಗಂಧದ ಮರ ಕೆತ್ತನೆಯ ಕೆಲಸಕ್ಕೆ ಬಹಳ ಒಪ್ಪವಾದ ಮರ. 
ಪಾರ್ಸಿ ಮತ್ತು ಹಿಂದುಗಳು ಪೂಜೆಗೆ ಬಹುವಾಗಿ ಉಪಯೋಗಿಸುತ್ತಾರೆ. ಗಂಧದ 
ಎಣ್ಣೆಯನ್ನು ತೆಗೆದು ಉಳಿದ ಮರದ ಪುಡಿಯನ್ನು ಅಗರಬತ್ತಿ ತಯಾರಿಕೆಯಲ್ಲಿ 
ಉಪಯೋಗಿಸುತ್ತಾರೆ. ಪ್ರಪಂಚದಲ್ಲಿ ತಯಾರಾಗುವ ಶೇಕಡ 70 ರಿಂದ 80 ಭಾಗ 
ಗೆಂಧದ ಎಣ್ಣೆಯನ್ನು ಭಾರತವೊಂದೇ ಉತ್ಪಾದಿಸುತ್ತದೆ. 


ಈಚೆಗೆ ಇದರ ಬಿಳಿ ಮರಕ್ಕೆ ಸಹ ಬೇಡಿಕೆ ಇದೆ. ಗಂಧದ ಕೊರಡುಗಳಿಂದ 
ಬಿಳಿಮರವನ್ನು ಕತ್ತರಿಸಿ ತೆಗೆದು ಚೇಗನ್ನು ಬೇರ್ಪಡಿಸುತ್ತಾರೆ. ಜೇಗನ್ನು ಬೇರ್ಪಡಿಸು 
ವಾಗ ಬರುವ ಬಿಳಿ ಮರದ ಚೂರುಗಳಿಗೆ 'ಬಿಳಿಚೂರು'ಗಳೆಂದು ಕರೆಯುತ್ತಾರೆ. 
ಕೆಲವು ಕೊರಡುಗಳಲ್ಲಿ ಚೇಗು ಇರುವುದಿಲ್ಲ ಇದಕ್ಕೂ ಬಿಳಿಚೂರು ಎಂದು ಹೆಸರು. ಈ 
ಬಿಳಿಚೂರುಗಳನ್ನು ಟನ್ನಿಗೆ 200 ರಿಂದ 600 ರೂ.ಗಳುತೆ ಊದುಬತ್ತಿ ತಯಾರಕರಿಗೆ 
ಮಾರುತ್ತಾರೆ. ಉಳಿದ ಚೂರುಗಳನ್ನು ಸೌದೆಯಾಗಿ ಮಾರುತ್ತಾರೆ. ಆದರೆ ಇಂತಹ 
ಒಳ್ಳೆಯ ಕೊರಡನ್ನು ಸೌದಯಾಗಿ ಉಪಯೋಗಿಸುವುದು ಅಷ್ಟೊಂದು ಒಳೆ [ಯದಲ್ಲ ; 
ಏಕೆಂದರೆ, ಇದು ಉತ್ತಮ ಕಡೆತದ ಮರ. ಇದರಿಂದ ಅನೇಕ ಬಗೆಯ ಕಡೆತದ 
ಸಾಮಾನುಗಳನ್ನು ಮತ್ತು ಬೊಂಬೆಗಳನ್ನು ತಯಾರಿಸಬಹುದು. ಇದರಂತೆ ಕಡೆತದ 
ಕೆಲಸಕ್ಕೆ R ಒಪ್ಪವಾದ ಹಾಲೆ ಮರ ಸಿಗುವುದಂ ಕಡಮೆಯಾಗಿರುವುದರಿಂದ ಅದರ ಬದಲು 
ಕಡೆತದ ಕೆಲಸಕ್ಕೆ ಹೆಚ್ಚು ಹೆಚ್ಚಾಗಿ ಬಳಸಬಹುದು. ಬಿಳಿಮರ ಒಳ್ಳೆಯ ಅರಗಿನ 
ಮೆರಗನ್ನು ತೆಗೆದುಕೊಳ್ಳುವುದರಿಂದ ಅಂದವಾದ ಬೊಂಬೆಗಳು ಮತ್ತು ಇತರ ಕಡೆತದ 
ಸಾಮಾನುಗಳನ್ನು ತಯಾರಿಸಬಹುದು. 


224 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಗಂಧದ ಚೇಗಂ ಮತ್ತು ಬಿಳಿಮರ ಎರಡೂ ಬಹಳೆ ಉಪಯುಕ್ತ ಮತ್ತು ಬೆಲೆ 
ಬಾಳುವ ಮರಗಳಾದ್ದರಿಂದ ಸಾಮಾಜಿಕ ಆರಣ್ಯ ಪದ್ಧತಿಯಲ್ಲಿ ಎಲ್ಲೆಲ್ಲಿ ಸಾಧ್ಯವಿದೆಯೊ 
ಅಲ್ಲಲ್ಲಿ ಗಂಧದ ಮರವನ್ನು ಬೆಳೆಸಬೇಕು. 


20. ಗೇರು (ಗೇರುಬೀಜದ ಮರ, ಗೋಡಂಬಿ ಮರ, ಕೆಂಪುಗೇರು, 
ಗೋವಿ. ಜಿಡಿ, ಜಿಡಿವಾಟೆ, ತುರುಕ ಗೇರು): ಕ್ಯಾಶೂನಟ್‌ ಟ್ರಿ (ಇ); ಹಿಜ್ಜಿ 
ಬಾದಾಮ್‌, ಕಾಜು (ಬೆ); ಕಾಜು (ಹಿಂ); ಕಾಜು (ಮ); ಅಂಡಿ ಪರುಪ್ಪು, 
ಕಪ್ತಲ್‌ ಮಾವು (ಮಲ) ; ಹಿಜಿಲ ಬೊದಾಮೊ, ಲಂಕಾ ಅಂಬೊ, ಲೊಂಕ- 
ಭೊಲ್ಲಿಯ (ಓ) ; ಕೆಳಮಾವು, ಕೊಟ್ಟೆ ಮುಂಡಿ, ಮಿಂಡ್ರಿ, ಮುಂತ್ರಿ, ಮುಂತ್ರಿ 
ಕೊಟ್ಟಿ (ತ; ಜೀದಿ ಪಪ್ಪು, ಮುಂತ-ಮಾಮಿಡಿ (ತೆ); ಅನುಕಾರ್ಡಿಯಮ್‌ ಆಕ್ಸಿ 
ಡೆಂಟೇಲ್‌, 


ಇದು ನಿಶ್ಯಹಸುರಿನ ಸಣ್ಣ ಮರ. ಹೊರದೇಶದಿಂದ ನಮ್ಮ ದೇಶಕ್ಕೆ 
ಬಂದದ್ದು. ಈ ಮರವನ್ನು ಬೀಜಗಳಿಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಆಂಧ್ರಪ್ರದೇಶ, 
ಒರಿಸ್ಸಾ, ಕರ್ನಾಟಕ, ಕೇರಳ, ಪಶ್ಚಿಮ ಬಂಗಾಳ ಮತ್ತು ಅಂಡಮಾನ್‌ ದ್ವೀಪಗಳಲ್ಲಿ 
ಬೆಳೆಯುತ್ತಾರೆ. 


ಹುರಿದ ಗೇರು ಬೀಜಗಳನ್ನು ಸ್ಥಳೀಯವಾಗಿ ಅಡಿಗೆಯಲ್ಲಿ, ಸಿಹಿ ಪದಾರ್ಥಗಳ 
ತಯಾರಿಕೆಯಲ್ಲಿ ಮತ್ತು ಹಾಗೇ ತಿನ್ನಲು ಉಪಯೋಗಿಸುತ್ತಾರೆ. ಹುರಿದ ಬೀಜ 
ಗಳನ್ನು ವಿದೇಶಗಳಿಗೆ ರಫ್ತು ಮಾಡುತ್ತಾರೆ. ನಮ್ಮ ದೇಶದಲ್ಲಿ ಸಾಕಷ್ಟು 
ಪ್ರಮಾಣದ ಕಚ್ಚಾ ಗೇರುಬೀಜ ದೊರಕುವುದಿಲ್ಲವಾದ್ದರಿಂದ, ಗೇರು ಬೀಜ 
ತಯಾರಿಸುವ ಕಾರ್ಯಾನೆಗಳ ಬೇಡಿಕೆಯನ್ನು ಪೂರೈಸುವುದಕ್ಕೋಸ್ಕರ ಹೊರ ದೇಶ 
ದಿಂದ ಹೆಚ್ಚಿನ ಪ್ರಮಾಣದ ಕಚ್ಚಾ ಗೇರುಬೀಜಗಳನ್ನು ಆಮದು ಮಾಡಿಕೊಳ್ಳುತ್ತಾರೆ. 
ಗೇರು ಹಣ್ಣನ್ನೂ ಸಹ ತಿನ್ನುತ್ತಾರೆ. 


ಗೇರು ಮರವನ್ನು ನೇರಪಾಗಿ ಬೀಜ ಬಿತ್ತಿ ಬೆಳೆಸುತ್ತಾರೆ, ಕಂದಕ-ದಿಣ್ಣೆ 
ತೋಪುಗಳ ದಿಣ್ಣೆಗಳ ಮೇಲೆ ಬಿತ್ತಿದ ಬೀಜಗಳಿಂದ ಬೆಂಗಳೂರು ಜಿಲ್ಲೆಯಲ್ಲಿ ಒಳ್ಳೆಯ 
ಫಲಿತಾಂಶ ದೊರಕಿದೆ. ಪಾಲಿಧೀನ್‌ ಚೀಲಗಳಲ್ಲಿ ಬೆಳೆಸಿ, ನಾಟಿಮಾಡಿದೆ ಸಸಿಗಳು 
ಇನ್ನೂ ಚೆನ್ನಾಗಿ ಹತ್ತಿಕೊಳ್ಳುತ್ತವೆ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಮತ್ತು ಮಂಳು 
ಮಣ್ಣಿನಲ್ಲಿ ಈ ಮರ ಚೆನ್ನಾಗಿ ಬೆಳೆಯುತ್ತದೆ. ಇದನ್ನು ಮಣ್ಣು ಪೋಷಣಾ 
ಕ್ಷೇತ್ರಗಳಲ್ಲಿ ಬೆಳೆಯುತ್ತಾರೆ. 

ಇದರ ಬಿಳಿಮರವನ್ನು ಚೇಗಿನಿಂದ ಗುರುತಿಸುವುದಕ್ಕಾಗುವುದಿಲ್ಲ. ಮರದ 
ಬಣ್ಣ ನಸುಬೂದು ಬಣ್ಣದಿಂದ ಕಂದುಬೂದು ಬಣ್ಣ ಅಥವಾ ಬೂದು ಕಂದುಬಣ್ಣ 
ವಾಗಿದ್ದು ಕರಿಯ ರೇಖೆಗಳಿಂದ ಕೂಡಿರುತ್ತದೆ. ಕೆಲವುವೇಳೆ ಮರಕ್ಕೆ ಕೆಂಪುಭಾಯೆ 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 225. 


ಯಿರುತ್ತದೆ. ಮರ ಹಗುರ ಮತ್ತು ಮೆತುವಾಗಿರುತ್ತದೆ. ಆದ್ದರಿಂದ ಮರವನ್ನು 
ಪೆಟ್ಟಿಗೆಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಮರವನ್ನು ಕೆಳದರ್ಜೆಯ 
ಪೀಠೋಪಕರಣಗಳಿಗೆ, ಭಾರಿ ಪೆಟ್ಟಿಗೆಗಳ ತಯಾರಿಕೆಗೆ ಉಪಯೋಗಿಸುತ್ತಾರೆ. 
ಶ್ರೀಲಂಕಾ ಮತ್ತು ಬರ್ಮಾಗಳಲ್ಲಿ ಇದರ ಮರವನ್ನು ದೋಣಿಗಳನ್ನು ತಯಾರಿಸಲು 
ಮತ್ತು ಇದ್ದಲು ತಯಾರಿಸಲು ಉಪಯೋಗಿಸುತ್ತಾರೆ. ಭಾರತದಲ್ಲಿ ಇದರ 
ಬೀಜಗಳು ಬೆಲೆಯುಳ್ಳವಾದ್ದರಿಂದ ದಿಮ್ಮಿಗಾಗಿ ಈ ಮರವನ್ನು ಕಡಿಯುವುದಿಲ್ಲ. 
ಅತಿ ಹಳೆಯ ಮತ್ತು ಕೀಟಗಳಿಂದ ಸತ್ತುಹೋದ ಮರಗಳನ್ನು ಮಾತ್ರ ಕಡಿಯುತ್ತಾರೆ. 


21. ಗ್ಲಿರಿಸೀಡಿಯ : ಗ್ಲಿರಿಸಿಡಿಯ ಸೇಪಿಯಮ್‌. 


ಅಲಂಕಾರದ ಮರವಾಗಿ ನಮ್ಮ ದೇಶಕ್ಕೆ ತರಲಾರದ ಈ ಮರವನ್ನು ಈಗ ದೇಶದ 
ಅನೇಕ ರಾಜ್ಯಗಳಲ್ಲಿ ಬೆಳೆಸಲಾಗುತ್ತಿದೆ. ಇದು ಬಹು ಬೇಗ ಬೆಳೆಯುವ ಮರ. ಕತ್ತರಿ 
ಸದೆ ಹಾಗೇ ಬಿಟ್ಟರೆ 15 ಮಾ. ಎತ್ತರದವರೆಗೂ ಬೆಳೆಯುತ್ತದೆ. ಹಸುರೆಲೆ ಗೊಬ್ಬರ 
ವಾಗಿ ಉಪಯೋಗಿ ಸುವ ಇದರ ಎಲೆಗಳು ಮಣ್ಣಿನಲ್ಲಿ ಸೇರಿದಾಗ ಬಹು ಬೇಗ ಕೊಳೆತು 
ಸಾರಜನಕವನ್ನು ಮಣ್ಣಿಗೆ ಬಿಡುಗಡೆ ಮಾಡುತ್ತವೆ. ಈ ಗುಣದಿಂದಾಗಿ ಇತ್ತೀಚಿನ 
ವರ್ಷಗಳಲ್ಲಿ ಈ ಮರ ರೈತರಿಗೆ ಬಹು ಬೆಲೆಯುಳ್ಳದ್ದಾಗಿದೆ. ಇದು ಯಾವ ಬಗೆಯ 
ಮಣ್ಣಿನಲ್ಲಾದರೂ ಬೆಳೆಯಬಲ್ಲದು. ಅತಿ ಶುಷ್ಕ ಪ್ರದೇಶಗಳಲ್ಲಿಯೂ ಚೆನ್ನಾಗಿ 
ಬೆಳೆಯುತ್ತದೆ. ಆದರೆ ಮನ್ಸು ಮತ್ತು ವಾಯುಗುಣ ಆನುಕೂಲಕರವಲ್ಲದ ಪ್ರದೇಶ 
ಗಳಲ್ಲಿ ಇದರ ಬೆಳೆ ಕುಂಠಿತಗೊಳ್ಳುತ್ತದೆ. 


ಇದರ ಹೂವುಗಳನ್ನು ಸಹ ತರಕಾರಿ ಮತ್ತು ಇತರ ತೋಟಗಳಿಗೆ ಗೊಬ್ಬರ 
ವಾಗಿ ಉಪಯೋಗಿಸುತ್ತಾರೆ. 


ರೆಂಬೆಗಳನ್ನು ಕತ್ತರಿಸಿದರೆ. ಎಲೆಗಳಿಂದ ತುಂಬಿದ ಅನೇಕ ಸೆಳೆಕೊಂಬುಗಳು 
ಮತ್ತೆ ಹುಟ್ಟಿಕೊಳ್ಳುತ್ತವೆ. ಮರದ ಗಾತ್ರಕ್ಕಾನುಗುಣವಾಗಿ ಪ್ರತಿ ವರ್ಷವೂ 
ಒಂದು ಆಥವಾ ಎರಡು ಸಾರಿ ಸೆಳೆಕೊಂಬುಗಳನ್ನು ಸಿಕೇಚರ್‌ ಆಥವಾ ಮರ ಕತ್ತರಿ 
ಯನ್ನು ಉಪಯೋಗಿಸಿ ಕತ್ತರಿಸಬಹುದು. 2 ಸೆಂ. ಮಾ. ಗಿಂತ ದಪ್ಪದ ಸೆಳೆಗೊಂಬು 
ಆಥವಾ ರೆಂಬೆಗಳನ್ನು ಅತಿಯಾಗಿ ಕತ್ತರಿಸುವುದು ಅಷ್ಟು ಒಳ್ಳೆಯದಲ್ಲ. ಕೊಂಬೆ, 
ರೆಂಬೆಗಳನ್ನು ಅತಿಯಾಗಿ ಕತ್ತರಿಸಿದರೆ ಮಠದ ನೆತ್ತಿ ತೆಳುವಾಗಿ ಎಲೆಯ ಇಳುವರಿ 
ಕಡಮೆಯಾಗುತ್ತದೆ.  ಜಮಾನಿನ ಅಂಚಿನಲ್ಲಿ ಈ ಮರವನ್ನು ಬೆಳೆದಿದ್ದರೆ ವರ್ಷ 
ವರ್ಷವೂ ಸಣ್ಣ ರೆಂಬೆಗಳನ್ನು ತರಿದು ಗೊಬ್ಬರದಂತೆ ಉಪಯೋಗಿಸಬಹುದು. 
ಹೀಗೆ ಮಾಡುವುದರಿಂದ ಈ ಮರದಿಂದ ಬೆಳೆಗಳ ಮೇಲೆ ಹೆಚ್ಚು ನೆರಳು ಬೀಳುವುದನ್ನು 
ತಪ್ಪಿಸಬಹುದು. ಹೆಚ್ಚು ಸಂಖ್ಯೆಯಲ್ಲಿ ಗ್ಲಿರಿಸಿಡಿಯಾ ಮರಗಳನ್ನು ತೋಟಗಳಲ್ಲಿ 
ಅಥವಾ ಹಸಿ ಬೇಲಿಯುತೆ ಜಮಾನಿನ ಅಂಚಿನಲ್ಲಿ ಬೆಳೆಯುತ್ತಿದ್ದಾರೆ. ಮರಗಳಿರುವ 


151 


226 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಪ್ರದೇಶವನ್ನು ಎರಡು ಅಂಕಣಗಳಾಗಿ ವಿಭಾಗಿಸಿ ಪ್ರತಿ ಅಂಕಣದ ಮರಗಳನ್ನು 
ವರ್ಷ ಬಿಟ್ಟು ವರ್ಷ ಒಂದು ಸಾರಿಯಂತೆ ತರಿಯಬಹುದು. ಹೀಗೆ ಮಾಡುವುದರಿಂದ 
ಪ್ರತಿ ಅಂಕಣದ ಮರಗಳಿಗೂ ಜೆಳೆಯಲು ಒಂದು ವರ್ಷದ ವಿಶ್ರಾಂತಿ ದೊರಕುತ್ತದೆ. 


ಗ್ಲಿರಿಸೀಡಿಯಾ ಮರದ ಬೀಜಗಳು ಚೆನ್ನಾಗಿ ಮೊಳೆಯುತ್ತವೆ. ಇದನ್ನು ಮಣ್ಣು 
ಪೋಷಣಾಪ್ರದೇಶಗಳಲ್ಲಿ ಅಥವಾ ಬರಡು ಪ್ರದೇಶಗಳಲ್ಲಿ ಕಂದಕದಿಣ್ಣೆ ತೋಪುಗಳ 
ದಿಣ್ಣೆಗಳ ಮೇಲೆ ಬೀಜಗಳನ್ನು ನೇರವಾಗಿ ಬಿತ್ತಿ ಬೆಳೆಸಬಹುದು. ಗ್ಲಿರಿಸೀಡಿಯಾ 
ತೋಟ ಅಥವಾ ತೋಪನ್ನು ಎಬ್ಬಿಸಲು 60 ಸೆಂ. ಮಾ.ರಿಂದ 75 ಸೆಂ. ಮಾ. 
ಎತ್ತರ ಬೆಳೆದ ಪಾಲಿಥೀನ್‌ ಚೀಲದ ಸಸಿಗಳನ್ನು 30 ಸೆಂ. ಮಾ. ಘನ ಅಡಿ ಗುಣಿಗಳಲ್ಲಿ 
ಮಳೆಗಾಲದಲ್ಲಿ ನೆಡಬಹುದು. ಗಿಡದಿಂದ ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ 
3.533.8 ಮಾ. ಅಥವಾ 4x4 ಮಾ. ಅಂತರ ಕೊಡಬಹಂದು. ನೆಟ್ಟ ನಂತರ 
3 ರಿಂದ 5 ವರ್ಷಗಳವರೆಗೆ ಗಿಡಗಳನ್ನು ದನಕರುಗಳಿಂದ ಮತ್ತು ಬೆಂಕಿಯಿಂದ ರಕ್ಷಿಸ 
ಬೇಕು. ಅತಿಯಾಗಿ ರೆಂಬೆಗಳನ್ನು ಕತ್ತರಿಸದಂತೆ ನೋಡಿಕೊಂಡರೆ ಮರಗಳನ್ನು 
ಆರೋಗ್ಯವಾಗಿ ಮತ್ತು ಶಕ್ತಿಯರುತವಾಗಿ ಬೆಳೆಯುವಂತೆ ಉಳಿಸಿಕೊಳ್ಳಬಹುದು. 


22. ಚುಜ್ತಲು (ಚಿಗರೆ, ತುಗ್ಲಿ): ಕೈಥ (ಹ): ಮೊಟೊ ಸಾರಿಸೊ 
(ಗು) ; ಲಾಲೈ (ಮ); ಚಲವಗೈ (ಮಲ); ಉಂಜ, ಸೆಕ್ರಿಮ್‌ (ತ) ; ಚಿಗರ, ನಲ್ಲ 
ರೆಂಗ (ತ) ; ಆಲ್ವಿಜಿಯ ಆಮರ. 


ಇದು ದಕ್ಷಿಣ ಭಾರತದಲ್ಲಿ ಬೆಳೆಯುವ ಸಣ್ಣ ಉದುರೆಲೆ ಮರ, ಪಶ್ಚಿಮ ತೀರ 
ದಲ್ಲಿ 900 ಮಾ. ಎತ್ತರದವರೆಗೆ ಬೆಳೆಯುತ್ತದೆ. ಈ ಮರವನ್ನು ಕಂದರದಿಣ್ಣೆ 
ತೋಪುಗಳ ದಿಣ್ಣೆಗಳ ಮೇಲೆ ಬೀಜಗಳನ್ನು ಬಿತ್ತಿ ಬೆಳೆಸಬಹುದಂ. 


ಬಿಳಿ ಮರ ತಿಳಿ ಹಳದಿ ಮತ್ತು ಚೇಗು ಕಂದುಬಣ್ಣವಾಗಿದ್ದು ಗಾಢ ಬಣ್ಣದ 
ರೇಖೆಗಳಿಂದ ಕೂಡಿದ ಸುಂದರವಾದ ಮೇಲ್ಭಾಗವನ್ನು ಹೊಂದಿರುತ್ತದೆ. ಚೇಗು 
ಬಹಳಗಟ್ಟಿ, ಭಾರ ಮತ್ತು ಬಲಿಷ್ಠವಾಗಿದ್ದು ಬಾಳಿಕೆ ಬರುತ್ತದೆ. ಈ ಮರದ ದೊಡ್ಡ 
ಗಾತ್ರದ ದಿಮ್ಮಿಗಳು ದೊರಕುವುದಿಲ್ಲ. ಇದರ ಮರವನ್ನು ಸ್ಥಳೀಯವಾಗಿ ಕಂಬಗಳಿಗೆ, 
ತೊಲೆಗಳಿಗೆ ಮತ್ತು ಸಣ್ಣ ತೊಲೆಗಳಿಗೆ ಉಪಯೋಗಿಸುತ್ತಾರೆ. ಇದಲ್ಲದೆ ಕೆತ್ತನೆ 
ಕೆಲಸಕ್ಕೆ, ಎತ್ತಿನ ಬಂಡಿಯ ಭಾಗಗಳಾದ ಆಚ್ಚು, ನೊಗ ಮುಂತಾದವುಗಳಿಗೆ ಮತ್ತು 
ವ್ಯವಸಾಯ ಮುಟ್ಟುಗಳಿಗೆ ಉಪಯೋಗಿಸಂತ್ತಾರೆ. ಈ ಮರ ಉತ್ತಮ ಸೌದೆ 
ಯನ್ನೂ ಸಹ ಒದಗಿಸುತ್ತದೆ. ` 


ಇದರ ಎಲೆಗಳು ದನಕರುಗಳಿಗೆ ಒಳ್ಳೆಯ ಮೇವು. ಎಲೆಗಳನ್ನು ಒಣಗಿಸಿ ಪುಡಿ 
ಮಾಡಿ ಎಣ್ಣೆಮಜ್ಜನ ಮಾಡುವಾಗ ತಲೆಗೂದಲು ತೊಳೆಯಲು ಉಪಯೋಗಿಸುತ್ತಾರೆ. 
ಆಭರಣಗಳನ್ನು ತೊಳೆಯಲೂ ಸಹ ಈ ಪುಡಿಯನ್ನು ಉಪಯೋಗಿಸುತ್ತಾರೆ. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 227 


23. ಜಂಬೆ (ಜಂಬ, ಶಿಲ್ಪಿ, ತಿರಿವ) : ಸೂರ್ಯ, ಜಂಬು (ಹಿ) ; ಇರುಲ್‌ 
(ತ); ಭೋಜ, ಕೊಂಡ, ತಂಗೇಡು (ತೆ) ; ಗ್ಕೊಲಿಯ ಗ್ರೈಲೊಕಾರ್ಪ. 

ಇದಂ ಸಣ್ಣ ಅಥವಾ ದೊಡ್ಡ ಮರವಾಗಿ ಬೆಳೆಯುವ ಉದುರೆಲೆ ಮರ. 
ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇರಳದ ಒಣ ಉದುರೆಲೆ ಕಾಡುಗಳಲ್ಲಿ ಬೆಳೆಯು 
ತ್ತದೆ. ಮಧ್ಯಪ್ರದೇಶದಲ್ಲಿ ಅಲ್ಲಲ್ಲಿ ಹರಡಿದಂತೆ ಬೆಳೆಯುತ್ತದೆ. ಆಂಧ್ರಪ್ರದೇಶ 
ಮತ್ತು ಒರಿಸ್ಸಾದ ಪೂರ್ವ ಘಟ್ಟಗಳಲ್ಲಿಯೂ ಸಹ ಇದು ಕಾಣಬರುತ್ತದೆ. ಸಾಧಾ 
ರಣವಾಗಿ ಕಾಡಿನಲ್ಲಿ ಇದರ ಬೀಜಗಳು ಯಥೇಷ್ಟವಾಗಿ ಮೊಳೆಯುತ್ತವೆ. ಬೆಂಕಿ ಬಿದ್ದ 
ಪ್ರದೇಶಗಳಲ್ಲಿ ಬೀಜಗಳು ಚೆನ್ನಾಗಿ ಮೊಳೆಯುತ್ತವೆಂದು ಹೇಳುತ್ತಾರೆ. ಇದರ ಎಲೆ 
ಗಳನ್ನು ದನಕರುಗಳು ತಿನ್ನುವುದಿಲ್ಲ. ಇದಂ ನೆರಳಿನಲ್ಲಿ ಬೆಳೆಯಬಲ್ಲದು. 

ಇದರ ಬಿಳಿಮರ ತಿಳಿಕಂದು ಬಣ್ಣದಿ:ದ ತಿಳಿನಸುಗೆಂಪು ಬಣ್ಣವಾಗಿರುತ್ತದೆ. 
ಕೆಂಪುಕಂದು ಬಣ್ಣದ ಚೇಗು ಹಳೆಯದಾದಂತೆ ಗಾಢ ಕೆಪ್ಪಕುದು ಬಣ್ಣಕ್ಕೆ ತಿರುಗು 
ತ್ತದೆ. ಬಿಳಿ ಮರ ಬಾಳಿಕೆ ಬರುವುದಿಲ್ಲ; ಆದರೆ, ಚೇಗು ಹೊರಪ್ರದೇಶಗಳಲ್ಲಿಯೂ 
ಹೆಚ್ಚ ಬಾಳಿಕೆ ಬರುತ್ತದೆ. ಇದರ ಮರ ಬಹಳ ಗಟ್ಟಿ ಮತ್ತು ಭಾರದಿಂದ ಬಹಳ 
ಭಾರವಾಗಿರುತ್ತದೆ. ಇವೆರಡು ಗುಣಗಳಿಂದಾಗಿ ಮತ್ತು ಇದರ ಬಾಳಿಕೆ ಬರುವ ಗುಣ 
ದಿಂದಾಗಿ ಇದನ್ನು ಐರನ್‌ಉಡ್‌ ಎಂದು ಕರೆಯುತ್ತಾರೆ. 

ಇದು ಒಂದು ಅತ್ಯುತ್ತಮ ಕಟ್ಟಣೆಯ ದಿಮ್ಮಿ ಮರ. ಇದರ ಮರವನ್ನು 
ರೈಲ್ವೆ ಸ್ಲೀಪರ್‌ಗಳಿಗಾಗಿ, ಆಸರೆ ದಿಮ್ಮಿಯಾಗಿ, ಬೇಲಿ ಗೂಟಗಳಿಗೆ, ವಿದ್ಯುತ್‌ ಕಂಬ 
ಗಳಿಗೆ, ರೈಲ್ವೆ ಬೋಗಿಗಳು ವಂತ್ತೂ ಲಾರಿ ಬಾಡಿಗಳಿಗೆ ಉಪಯೋಗಿಸಂತ್ತಾರೆ. ಬಹಳ 
ಗಡುಸಾಗಿರುವುದರಿಂದ ಇದನ್ನು ಗಾಲ್ಫ್‌ ದಾಂಡಿನ ತಲೆಗಳಿಗೆ, ಬಿಡಾರ ಗೂಟಗಳಿಗೆ, 
ಎಣ್ಣೆ ಗಾಳಗಳಿಗೆ, ನೇಗಿಲುಗಳಿಗೆ, ಅಚ್ಚು ಗಂಡಿಯು ಬಳೆಗಳಿಗೆ, ರೋಲರ್‌ಗಳಿಗೆ ಉಪ 
ಯೋಗಿಸುತ್ತಾರೆ. ಕಟ್ಟಡ ಕಟ್ಟಣೆಯಲ್ಲಿ ಇದರ ಮರವನ್ನು ತೊಲೆಗಳಿಗೆ, ಸಣ್ಣ 
ತೊಲೆಗಳಿಗೆ, ಕಂಬಗಳಿಗೆ, ಬಾಗಿಲು ಮತ್ತು ಕಿಟಕಿಗಳ ಚೌಕಟ್ಟುಗಳಿಗೆ ಮತ್ತು ಗೇಟು 
ಗಳಿಗೆ ಉಪಯೋಗಿಸುತ್ತಾರೆ. 

ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಮರವನ್ನು ಆಶ್ರಯಪಟ್ಟೆಗಳಲ್ಲಿ 
ಬೆಳೆಯಬಹುದು. 


24, ಜಾಲಿ (ಕರಿಜಾಲಿ) : ಬಾಬುಲ್‌ (ಹಿಂ): ಕರುವೇಲಮ್‌ (ತ); 
ತುಮ, ನೆಲ್ಲತುಮ (ತೆ) ; ಕಿಕರ್‌ (ಪಂ) ; ಅಕೇಶಿಯ ಅರೇಬಿಕ, ಅಕೇಶಿಯ ನಿಲೋಟಿಕ, 

ಇದು ಸಣ್ಣ ಅಥವಾ ಮಧ್ಯಮ ಗಾತ್ರದ ನಿತ್ಯೆಹಸುರು ಮರ. ಇದರ ತೊಗಟೆ 
ಬೂದಂಮಿಶ್ರಿತ ಕಂದುಬಣ್ಣದಿಂದ ಗಾಢ ಕಂದುಬಣ್ಣವಾಗಿದ್ದು , ಒರಟಾಗಿರುತ್ತದೆ 
ಇದು ಗುಜರಾತ್‌, ರಾಜಾಸ್ಕಾನ, ಅಂಧ್ರಪ್ರದೇಶ, ಕರ್ನಾಟಕ ಮತ್ತು ತಮಿಳುನಾಡಿ 


228 ಭಾರತದಲ್ಲಿ ಸಾಮಾಜಕ ಅರಣ್ಯಶಾಸ್ತ್ರ 


ನಲ್ಲಿ ಕಾಡು ಮರದಂತೆ ಬೆಳೆಯುತ್ತದೆ. ಕಾಡಿನಲ್ಲಿ ಆಲ್ಲೊಂದು ಇಲ್ಲೊಂದರಂತೆ ಈ 
ಮರ ಬೆಳೆಯುತ್ತದೆ. ದಕ್ಷಿಣ ಭಾರತದಲ್ಲಿ ಈ ಮರವನ್ನು ಜಮಾನುಗಳ ಬದುಗಳ 
ಮೇಲೆ ಮತ್ತು ಅಂಚಿನಲ್ಲಿ ಬೆಳೆಯುತ್ತಾರೆ, ಆಅರೆಶುಷ್ಠ ಮತ್ತು ಶುಷ್ಕ ಪ್ರದೇಶಗಳಲ್ಲಿ 
ಬೆಳೆಯಲು ಇದು ಸೊಕ್ತವಾದ ಮರ. ಇದು ಕಪ್ಪ ಹತ್ತಿ ಬೆಳೆಯುವ ಮಣ್ಣು ಗಳಲ್ಲಿ 
ಚೆನ್ನಾಗಿ ಮತ್ತು ಇತರ ಬಗೆಯ ಮಣ್ಣುಗಳಲ್ಲಿ ಸುಮಾರಾಗಿ ಬೆಳೆಯುತ್ತದೆ. ಇದು 
ಲವಣ ಮತ್ತು ಕ್ಷಾರಯುಕ್ತ ಮಣ್ಣುಗಳಲ್ಲಿಯೂ ಚೆನ್ನಾಗಿ ಬೆಳೆಯಬಲ್ಲದು. 


ಈ ಮರ ರೈತರ ಸ್ನೇಹಿತ. ಇದರ ತೊಗಟೆ, ಮರ, ಕಾಯಿಗಳು ಉಪಯುಕ್ತ 
ವಾದವು. ತೊಗಟೆ ಮತ್ತು ಕಾಮಿಗಳಲ್ಲಿ ಒಗಚಿರುತ್ತದೆ. ಕಾಯಿಗಳನ್ನು ಕುರಿ, 
ಮೇಕೆ ಮತ್ತು ದನಕರುಗಳು ತಿನ್ನುತ್ತವೆ. ಬೀಜಗಳಿಗೆ ಕೀಟಗಳ ಪೀಡೆ ಹೆಚ್ಚು. 
ಮೇಕೆಗಳು ತಿಂದ ಬೀಜಗಳು ಅವುಗಳ ಹೊಟ್ಟೆಯಲ್ಲಿ ಜೀರ್ಣವಾಗದೇ ಹಿಕ್ಕೆಯೊಡನೆ 
ಹೊರಬಿದ್ದು ಮೊಳೆಯುತ್ತವೆ. ಬೀಜಗಳಿಗೆ ದಪ್ಪ ಸಿಪ್ಪೆ ಇರುವುದರಿಂದ ಬಿತ್ತುವ 
ಮೊದಲು ಅವುಗಳನ್ನು ಉಪಚರಿಸಬೇಕಾಗುತ್ತದೆ. ಬೀಜಗಳನ್ನು 24 ಗಂಟೆಗಳ ಕಾಲ 
ನೀರಿನಲ್ಲಿ ನೆನಸಿ ಆಥವಾ ಗಂಧಕಾಮ್ಲದಲ್ಲಿ 10 ನಿಮಿಷ ನೆನೆಸಿ ಉಪಚರಿಸಿ ಅನಂತರ 
ನೀರಿನಲ್ಲಿ ಚೆನ್ನಾಗಿ ತೊಳೆದು ಬಿತ್ತಿದರೆ ಚೆನ್ನಾಗಿ ಮತ್ತು ಬೇಗ ಮೊಳೆಯುತ್ತವೆ. 
ಈ ಮರ ಸಣ್ಣ ಎಲೆಗಳಿಂದ ಕೂಡಿದ ಮತ್ತು ಸಣ್ಣ ಚಂಡದ ಮರವಾದ್ದರಿಂದ ಹೆಚ್ಚು 
ನೆರಳು ಕಟ್ಬವುದಿಲ್ಲ.. ಆದ್ದರಿಂದ ಇದನ್ನು ಜಮಿನುಗಳಲ್ಲಿ ಬೆಳೆದರೂ ಕೃಷಿ ಬೆಳೆಗಳ 
ಮೇಲೆ ಹೆಚ್ಚು ನೆರಳು ಬೀಳುವುದಿಲ್ಲವಾದ್ದರಿಂದ ಅವುಗಳ ಬೆಳವಣಿಗೆಗೆ ತೊಂದರೆಯಾ 
ಗುವುದಿಲ್ಲ. ಅದೂ ಅಲ್ಲದೇ ಈ ಮರ ಆಳವಾಗಿ ಬೇರೂರಿ ಬೆಳೆಯುವ ಮರವಾದ್ದ 
ರಿಂದ ಕೃಷಿ ಬೆಳೆಗಳ ಜೊತೆ ಇದು ನೀರಿಗಾಗಿ ಸ್ಪರ್ಧಿಸುವುದಿಲ್ಲ. 


ಈ ಮರಕ್ಕೆ ಪ್ಯಾಕಿಡಿಸ್ಸಸ್‌ ಹೊಲೊಸೆರೆಸಿಯಸ್‌ ಕೀಟ ಭಾದಿಸುತ್ತದೆ. ಇದು 
ಮರದಲ್ಲಿ ದೊಡ್ಡ ದೊಡ್ಡ ತೂತಂಗಳನ್ನು ಕೊರೆಯುತ್ತದೆ. ಕೊಯ್‌ಲೊಸ್ಟರ್ನ 
ಸ್ಟಿನೇಟರ್‌ ಜೀರುಂಡೆ ಜಾತಿಯ ಕೀಟ ಎಳೆಯ ಮರಗಳಿಗೆ ಬೀಳುತ್ತದೆ. 


ಇದು ಬಹು ಉಪಯುಕ್ತ ಮರವಾದ್ದರಿಂದ ರೈತರು ತಮ್ಮ ಜಮಾನುಗಳ 
ಬದುಗಳ ಮೇಲೆ ಈ ಮರವನ್ನು ಬೆಳೆಯುತ್ತಾರೆ. 


ಇದರ ಬಳಿಮರ ಬಿಳಿಯಾಗಿದ್ದು, ಚೇಗು ನಸುಗೆಂಪುಮಿಶ್ರಿತ ಬಿಳಿ ಬಣ್ಣದಿಂದ 
ಗಾಢ ರೇಖೆಗಳಿಂದ ಕೂಡಿದ ಕಂದುಬಣ್ಣವಾಗಿರುತ್ತದೆ. ಇದರ ಮರ ತೇಗದ ಮರ 
ಕ್ಕಿಂತ ಗಟ್ಟಿಯಾಗಿರುತ್ತದೆ. ಮರ ಬಹಳ ಬಲಿಷ್ಠ, ಗಟ್ಟಿ ಮತ್ತು ಗಡಂಸಾಗಿರುತ್ತದೆ. 
ಬಿಳಿಮರ ಹೆಚ್ಚಾ ಬಾಳಿಕೆ ಬರುವುದಿಲ್ಲ; ಆದರೆ, ಚೇಗು ಸಾಧಾರಣ ಬಾಳಿಕೆ ಬರುತ್ತದೆ. 
ಇದರ ಮರಕ್ಕೆ ಕೈ ಉಪಕರಣಗಳಿಂದಾಗಲೀ ಅಥವಾ ಯಂತ್ಸಗಳಿಂದಾಗಲೀ ಚೆನ್ನಾಗಿ 
ಒಪ್ಪಕೊಡಬಹುದು. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 229 


ಬಾಬುಲ್‌ ಮರವನ್ನು ಹೆಚ್ಚಾಗಿ ಸೌದೆಯಾಗಿ ಉಪಯೋಗಿಸುತ್ತಾರೆ. ಮರ 
ವನ್ನು ಎತ್ತಿನ ಬಂಡಿಯ ಭಾಗಗಳಾದ ಆರೆಕಾಲು, ಗುಂಭ, ಅಚ್ಚು , ನೊಗ ಮುಂತಾ 
ದವುಗಳಿಗೆ ಉಪಯೋಗಿಸುತ್ತಾರೆ, ಇದು ಸುಮಾರು ಒಳ್ಳೆಯ ಕಡೆತದ ಸಾಮಾನುಗಳ 
ಕೆಲಸಕ್ಕೆ ಬರುವ ಮರವೂ ಹೌದು, ಮರದಿಂದ ವ್ಯವಸಾಯ ಮುಟ್ಟುಗಳು, ನೇಗಿಲು 
ಗಳು, ಹಲುಬೆ, ಹೆಂಟೆಕೊಡತಿ, ಬಿಡಾರ ಗೂಟಗಳು ಮತ್ತು ಕೆಲವು ಉಪಕರಣಗಳ 
ಹಿಡಿಗಳನ್ನೂ ಸಹ ತಯಾರಿಸುತ್ತಾರೆ. 


25. ಟ್ಯಾಮರಿಕ್ಸ್‌ ಅಫಿಲ್ಲ: ಆಸ್‌ರೇಲಿ, ಫರಾಸ್‌, ಫಾರ್ವ, ನರ್‌ಲಿ, 
ಉಖಾನ್‌ (ಪ). 


ಇದು ಪಂಜಾಬಿನಲ್ಲಿ ಬೆಳೆಯುವ ಸಾಧಾರಣ ಗಾತ್ರದೆ ಮರ. ಈ ಮರವನ್ನು 
ಲವಣಯುಕ್ತ ಮಣ್ಣಿನ ನೀರಾವರಿ ತೋಪಗಳಲ್ಲಿ ಸಾಗುವಳಿ ಮಾಡಿ ಬೆಳೆಸುತ್ತಾರೆ. 
ಇದು ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯುವ ಬಹುಮುಖ್ಯ ಮರಗಳಲ್ಲೊಂದು 
(ಗ್ಯಾಂಬಲ್‌). 


ಬೀಜಗಳಿಂದ ಮತ್ತು ತಾಳಿನ ತುಂಡುಗಳಿಂದ ಇದರ ಪುನೆರಾಭಿವೃದ್ಧಿ ಮಾಡ 
ಬಹುದು. ಇದಂ ಚೆನ್ನಾಗಿ ಕಚ್ಚಿಗರು ತಳ್ಳುವ ಮರ. 


ಕೂಸ್ಸೆಸ್‌ ಆಕ್ರೊನಿಕ್ಟಾಯ್‌ಡಿಸ್‌ ಎಂಬ ಕಾಸ್ಲಿಡೆ ಕಂಟುಂಬಕ್ಕೆ ಸೇರಿದ ಕೀಟ ಬೆಳೆ 
ಯುವ ಮರಗಳಿಗೆ ಬೀಳುತ್ತದೆ. ಸತ್ತ ಮತ್ತು ಸಾಯುತ್ತಿರುವ ಮರಗಳಿಗೆ ಎಲೆಸ್ತಿಸ್‌ 
ಹೊಲೊಸೆಂಸೆ ಎಂಬ ಸಿರಾಂಬಿಸಿಡೆ ಕುಟುಂಬಕ್ಕೆ ಸೇರಿದೆ ಕೀಟ ಬೀಳುತ್ತದೆ. ಇವೆರಡೂ 
ಕೊರೆಯುವ ಹುಳುಗಳು ದಿಮ್ಮಿಗೆ ಬಿದ್ದು ಅದನ್ನು ಹಾಳು ಮಾಡುತ್ತವೆ. 


ಇದರ ಮರ ನಸುಹಳದಿ ಆಥವಾ ಬೂದುಬಣ್ಣ ಮಿಶ್ರಿತ ಕಂದುಬಣ್ಣವಾಗಿದ್ದು 
ಹೆಚ್ಚು ಬಾಳಿಕೆ ಬರುವುದಿಲ್ಲ... ಮರ ಸಾಧಾರಣ ಭಾರ ಮತ್ತು ಸಾಧಾರಣ ಗಟ್ಟೆಯಾ 
ಗಿರುತ್ತದೆ. 

ಇದರ ಮರವನ್ನು ನೇಗಿಲುಗಳಿಗೆ, ಸಣ್ಣ ಆಭರಣಗಳಿಗೆ ಉಪಯೋಗಿಸುತ್ತಾರೆ. 
ಇದರ ಮರದಿಂದ ಸೌದೆ ಮತ್ತು ಇದ್ದಲೂ ಸಹ ದೊರಕಂತ್ರದೆ. 


ಟ್ಯಾಮರಿಸ್ಕ್‌ ಮರವನ್ನು ಇತರ ಮರಗಳ ಜೊತೆ ಆಶ್ರಯಪಟ್ಟಿಗಳಲ್ಲಿ ಮತ್ತು 
ಗಾಳಿಯ ತಡೆಗಳಲ್ಲಿ ಬೆಳೆಸಬಹುದು. 


26. ಟ್ಯಾಮರಿಕ್ಸ್‌ ಗ್ಯಾಲ್ಲಿಕ್ಷ : ದಿ ಟ್ಯಾಮರಿಸ್ಕ್‌ (ಇ) ; ಕೋನ್‌, ಘಜ್‌ಲಿ, 
ಪಿಲ್ಡಿ (ಪ); ಜ್ವಾ, ಮನ (ಬೆ); ಪಲಿವಿ (ತೆ); ಕಿರಿ (ತ). 


230 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಇದು ಸಣ್ಣ ಮರ ಅಥವಾ ಹೊದರಿನಂತೆ ದೇಶದ ಎಲ್ಲ ಕಡೆಗಳಲ್ಲೂ ನದಿ ದಂಡೆ 
ಗಳ ಮೇಲೆ, ಚೌಳು ಭೂಮಿಯಲ್ಲಿ ಮತ್ತು ಸಮುದ್ರ ತೀರಗಳಲ್ಲಿ ಬೆಳೆಯುತ್ತದೆ. 
ಇದು ನೋಡಲು ಬೆಳವಣಿಗೆ ಕುಂಠಿತಗೊಂಡ ಸರ್ವೆ ಮರದಂತೆ ಕಾಣಂತ್ರದೆ. 


ಚೇಗಂ ಬಿಳಿ ಬಣ್ಣವಾಗಿದ್ದು ಕೆಲವು ವೇಳೆ ಕೆ:ಪ್ರಛಾಯೆಯಿಂದ ಕೂಡಿರುತ್ತದೆ. 
ಇದು ಸಾಧಾರಣ ಭಾರ ಮತ್ತು ಸಾಧಾರಣ ಗಟ್ಟೆಯಾಗಿರುತ್ತದೆ. ಇದರ ಮರವನ್ನು 
ವ್ಯವಸಾಯ ಮುಟ್ಟುಗಳಿಗೆ, ಕಡೆತದ ಸಾಮಾನುಗಳಿಗೆ ಮತ್ತು ಅರಗಿನ ಮೆರಗು 
ಸಾಮಾನುಗಳಿಗೆ ಉಪಯೋಗಿಸುತ್ತಾರೆ. ಮೇಲೆ ನಮೂದಿಸಿದ ಸಾಮಾನುಗಳ ತಯಾ 
ರಿಕೆಗೆ ಯೋಗ್ಯವಲ್ಲದ ಮರವನ್ನು ಸೌದೆಯೆಂತೆ ಉಪಯೋಗಿಸುತ್ತಾರೆ. 


27. ಟ್ಯಾಮರಿಕ್ಸ್‌ ಡಯೋಕ : ಕೋನ್‌, ಕಚ್‌ಲಿ, ಪಿಲ್ಜಿ (ಪ) ; ಲಾಲ್‌ 
ಜ್ವಾ (ಬೆ); ಜ್ಞಾ (ಹಿ). 

ಇದು ಶೀಘ್ರವಾಗಿ ಮತ್ತು ಗುಂಪುಗುಂಪಾಗಿ ಬೆಳೆಯುವ ಹೊದರು ಅಥವಾ 
ಸಣ್ಣ ಮರ. ಪಂಜಾಬ್‌ನಿಂದ ಆಸ್ಲ್ಯಾಮ್‌ವರೆಗೆ ಮತ್ತು ದಕ್ಷಿಣ ಭಾರತದಲ್ಲಿ ಇದು 
ಬೆಳೆಯುತ್ತದೆ. 

ಇದರ ಬಿಳಿಮರ ಬಿಳಿಯಾಗಿದ್ದು ಚೇಗು ಕೆಂಪಾಗಿರುತ್ತದೆ. ಮರ ಸಾಧಾರಣ 
ಭಾರ ಮತ್ತು ಸಾಧಾರಣ ಗಟ್ಟಿಯಾಗಿರುತ್ತದೆ. ' 

ಇದರ ಮರವನ್ನು ಕಡಮೆ ಬೆಲೆಯ ಮನೆಗಳ ಕಟ್ಟಣೆಗೆ ಮತ್ತು ಸೌದೆಗಾಗಿ 
ಉಪಯೋಗಿಸುತ್ತಾರೆ. 


28. ತಪಸಿರಸ ಬೀಜ: ಖುಲೆನ್‌, ಪಾಪ್ರಿ, ದಜೈನ್‌, ಕಾಚಮ್‌ (ಪ); 
ಬಂಚಿಲ್ಲ (ಹಿ); ದುರಾಂಗೊ (ಒ) ; ಆಯಾ, ಅಮಿಲ್‌ ದೆಲಾಯಿಲ್‌ (ತ); 
ನಮ್ಮಿ, ನವಲಿ, ತಪಸಿ, ನಲಿ (ತೆ); ನಾವಲಿ, ಪಪಾರ (ಮ); ಕೌಲಾದ್ರಿ, 
ಆವಲ್‌ (ಮಲ) ; ಹೊಲೊಪ್ಪೀಲಿಯ ಇಂಟಿಗ್ರಿಫೋಲಿಯ. 

ಇದು ಉದುರೆಲೆ ಅರಣ್ಯಗಳಲ್ಲಿ ದೊಡ್ಡ ಮರವಾಗಿ ಬೆಳೆಯುತ್ತದೆ. ಈ ಮರ 
ಫೂರ್ವ ಹಿಮಾಲಯದ ತಪ್ಪಲು ಮುತ್ತು ಆಸ್ಸಾವರ್‌ ಪ್ರದೇಶವೂ ಸೇರಿದುತೆ ದೇಶದ 
ತುಂಬೆಲ್ಲ ಬೆಳೆಯುತ್ತದೆ. ಕರ್ನಾಟಕ ಒಣ ಉದುರೆಲೆ ಆರಣ್ಯಗಳಲ್ಲಿ ಇದು ಹೆಚ್ಚಾಗಿ 
ಕಂಡುಬರುವ ಈ ಮರವನ್ನು ಹೆದ್ದಾರಿಯ ಪಕ್ಕಗಳಲ್ಲಿ ನೆರಳಿಗಾಗಿ ಸಾಲು ಮರದಂತೆ 
ಬೆಳೆಯುತ್ತಾರೆ, ಬಹುಬೇಗ ಬೆಳೆಯುವ ಈ ಮರವನ್ನು ಬೀಜ ಅಥವಾ ಕಾಳಿನ 
ತುಂಡುಗಳನ್ನು ಉಪಯೋಗಿಸಿ ಸಸ್ಯಾಭಿವ ದ್ಧಿ ಮಾಡಬಹುದು. 

ಇದರ ಎಲೆಗಳಿಗೆ ಅಷ್ಟೊಂದು ಹಿತವಿಲ್ಲದ ಸ್ವಲ್ಪ ಕೆಟ್ಟ ವಾಸನೆಯಿದ್ದರೂ ಸಹ 
ದನಕರುಗಳಿಗೆ ಇದರ ಎಲೆಗಳು ರುಚಿಯಾದ ಮೇವು. ಆದ್ದರಿಂದ ಸಣ್ಣ ರೆಂಬೆಗಳನ್ನು 
ಮೇವಿಗಾಗಿ ತರಿಯುತ್ತಾರೆ. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 231 


ಈ ಮರದ ಚೇಗು ಕೆನೆಬಣ್ಣ ದಿಂದ ತಿಳಿ ಹಳದಿ ಛಾಯೆಯ ಬೂದು ಬಣ್ಣ 
ವಾಗಿರುತ್ತದೆ. ಮರ ಸುಮಾರು ಭಾರ ಮತ್ತು ಸುಮಾರು ಮೆತುವಾಗಿರುತ್ತ ದೆ. 
ಉತ್ತರ ಪ್ರದೇಶ, ಬಿಹಾರ, ಒರಿಸ್ಸಾ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಗಳಲ್ಲಿ 
ಇದರ ದಿಮ್ಮಿ ಹೆಚ್ಚು ಬಳಕೆಯಲ್ಲಿದೆ. ಮರವನ್ನು ಪೆಟ್ಟಿಗೆ ತಯಾರಿಸಲು, ಬ್ರಶ್‌ 
ಹಿಡಿಗಳಿಗಾಗಿ, ಕಡಮೆ ಬೆಲೆಯ ಪೀಠೋಪಕರಣಗಳಿಗೆ, ಸ್ಲೇಟು ಮತ್ತು ಚಿತ್ರಗಳ 
ಕಟ್ಟುಗಳಿಗೆ, ಕೆತ್ತನೆ ಕೆಲಸಕ್ಕೆ ಮತ್ತು ಇನ್ನೂ ಕೆಲವು ಮನೆ ಉಪಯೋಗಕ್ಕಾಗಿ 
ಬಳಸುತ್ತಾರೆ. 


29. ತಾಳೆ (ಪುಳಿ): ಪಾಮೈರಾಪಾಮ್‌ (ಇ) ; ಪಾಲ್‌, ತಲ್ಲ ತಾರ್‌, 
ತಡುಕ (ಹಿ); ತಾಲ್‌ (ಬೆ); ಪೊಟುತಾಡಿ, ಪೆ:ಟಿ ತಾಡಿ (ತೆ), ಪನಮ್‌, ಪನ್ನಿ, 
ಪನೈ (ತ) ; ಪನ (ಮ): ತಾಡ್‌ (ಗು) ; ಬೊರ್ಕಾಸಸ್‌ ಫ್ಲಾಬೆಲ್ಲಿಫರ್‌. 


[nc 


ಇದು 14 ರಿಂದ 20 ಮಾ.ನಷ್ಟು ಎತ್ತರ ಬೆಳೆಯುವ ಮರ. ಒಂದೊಂದು 
ಸಾರಿ 30 ಮಾ, ನಷ್ಟು ಎತ್ತರ ಬೆಳೆಯುತ್ತದೆ. ರೆಂಬೆಗಳಿಲ್ಲದ ಇದರ ಕಾಂಡ ಭಾಗ 
ದುಂಡಗೆ, ಎತ್ತರವಾಗಿ, ಸ್ವಲ್ಪ ಕಪ್ಪಾಗಿರುತ್ತದೆ. ಕಾಂಡದ ಮೇಲೆ ಮತ್ತು, ಕೆಳ 
ಭಾಗದಲ್ಲಿ ಉದುರಿದ ಎಲೆಗಳ ಕಲೆಗಳಿರುತ್ತವೆ. ಚೆನ್ನಾಗಿ ಬೆಳೆದ ಮರ 45 ರಿಂದ 
60 ಸೆಂ.ಮಾ.ನಷ್ಟು ದಪ್ಪವಿರುತ್ತದೆ. ತಾಳೆಮರ ಒಂದು ಬಹು ಮುಖ್ಯವಾದ 
ಮರವಾಗಿದ್ದು ಬೀಸಣಿಗೆಯಂತೆ ಹರಡಿಕೊಂಡಿರುವ ಎಲೆಗಳಿಂದ ಕೂಡಿರುವ ಇದರ 
'ನೆತ್ತಿ ನೋಡಲು ಸುಂದರವಾಗಿರುತ್ತದೆ. ಹೆಣ್ಣು ಮತ್ತು ಗಂಡು ಮರಗಳು ಬೇರೆ 
ಬೇರೆಯಾಗಿರುವ ಈ ಮರ ಸುಂದರವಾದ ಅಲಂಕಾರದ ಮರವೂ ಹೌದು. 


ತಾಳೆ ಮರ ನೆಮ್ಮ ದೇಶಕ್ಕೆ ಹೊರದೇಶದಿಂದ ಬಂದದ್ದು, ಆದರೆ ಇದು 
ನಮ್ಮ ಪರ್ಯಾಯ ದ್ವೀಪದ ಕೆಲವು ಭಾಗಗಳ ವಾತಾವರಣಕ್ಕೆ ಚೆನ್ನಾಗಿ ಹೊಂದಿ 
ಕೊಂಡಿದೆ. ಉಷ್ಣ ವಾಯುಗುಣದಲ್ಲಿ ಚೆನ್ನಾಗಿ ಬೆಳೆಯುವ ಈ ಮರ ತಮಿಳುನಾಡಿನ 
ಪೂರ್ವ ಭಾಗ ಮತ್ತು ಆಂಧ್ರಪ್ರದೇಶದಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಈ ಮರವನ್ನು 
ಬಿಹಾರ, ಒರಿಸ್ಸಾ ಮತ್ತು ಕೊಂಕಣದಲ್ಲಿ ಸಾಗುವಳಿ ಮಾಡುತ್ತಾರೆ. ಕೆಲವು 
ಪ್ರದೇಶದಲ್ಲಿ ತಾಳೆಮರ ಬೀಜಗಳಿಂದ ನೈಸರ್ಗಿಕವಾಗಿ ಪ್ರನರಾಭಿವೃದ್ಧಿ ಹೊಂದಿ ಕಾಡು 
ಮರದಂತೆ ಬೆಳೆದಿರುತ್ತದೆ. ಇದಕ್ಕೆ ಸರಿಯಾದ ರಕ್ಷಣೆ ದೊರೆತರೆ ತಾಳೆ ಮರದ 
ಕಾಡೇ ಹುಟ್ಟಿಕೊಳ್ಳುತ್ತದೆ. 


ದಕ್ಷಿಣ ಭಾರತದಲ್ಲಿ ತಾಳೆ ಮರವನ್ನು ದಿಮ್ಮಿಗಾಗಿ ಮತ್ತು ಸಾರಾಯಿಗಾಗಿ 
ಪಯೋಗಿಸುತ್ತಾರೆ. ಸಾರಾಯಿ (ಬಸಿಯುವುದು) ಇಳುವರಿ ನಿಂತ ಮರಗಳನ್ನು 
ಮಾತ್ರ ದಿಮ್ಮಿಗಾಗಿ ಕಡಿಯುತ್ತಾರೆ. 


232 ಭಾರತದಲ್ಲಿ ಸಾಮಾಜಕ ಅರಣ್ಯಶಾಸ್ತ್ರ 


ಇದರ ಮರ ಸಾಧಾರಣ ಭಾರವಾಗಿರುತ್ತದೆ. ಗಟ್ಟಿಯಾದ ಹೊರ ಮರ 
ದಕ್ಷಿಣ ಭಾರತದಲ್ಲಿ ಅನೇಕ ರೀತಿಯಲ್ಲಿ ಉಪಯೋಗವಾಗುತ್ತದೆ. ಇದರಿಂದ ಕಂಬ, 
ಸಣ್ಣದೋಣಿ ಮುಂತಾದವನ್ನು ತಯಾರಿಸುತ್ತಾರೆ. ಎಲೆಗಳನ್ನು ಗುಡಿಸಲುಗಳಿಗೆ 
ಹೊದಿಸಲು, ಚಾಪೆ, ಛತ್ರಿ, ಬೀಸಣಿಕೆ, ಟೋಪಿ, ಕುಕ್ಕೆ ಮುಂತಾದವುಗಳಿಗೆ ಉಪ 
ಯೋಗಿಸುತ್ತಾರೆ. ಎಲೆಯ ತೊಟ್ಟು ಮತ್ತು ನಡುದಿಂಡಿನಿಂದ ತೆಗೆಯುವ ನಾರಿನಿಂದ 
ಬ್ರಶ್‌ಗಳನ್ನು ತಯಾರಿಸುತ್ತಾರೆ. ತಿರುಳು ತೆಗೆದು ಟೊಳ್ಳು ಮಾಡಿದ ಕಾಂಡವನ್ನು 
ಬಕೆಟ್ಟಿನಂತೆ ಮತ್ತು ನೀರಿನ ಕೊಳವೆಯಂತೆ ಉಪಯೋಗಿಸುತ್ತಾರೆ. ಟೊಳ್ಳು 
ಕಾಂಡವನ್ನು ಎರಡು ಹೋಳು ಮಾಡಿ ಚರಂಡಿಗಳಿಗೆ ಮತ್ತು ನೀರಿನ ಕಾಲುವೆಗಳಿಗೆ 
ಹಾಕಲು ಉಪಯೋಗಿಸುತ್ತಾರೆ. 


ತಾಳೆ ಹಣ್ಣಿನ ತಿರುಳು ಜೆಲ್ಲಿಯಂತಿದ್ದು ತಿನ್ನಲು ರುಚಿಯಾಗಿರುತ್ತದೆ. 


ಈ ಮರದಿಂದ ತೆಗೆಯುವ ಸಿಹಿಯಾದ ರಸದಿಂದ ಸಾರಾಯಿ ಮತ್ತು ವಿಶೇಷ 
ಬಗೆಯ ಬೆಲ್ಲವನ್ನು ತಯಾರಿಸುತ್ತಾರೆ. ಎಳೆಯ ಸಸಿಗಳನ್ನು ಅಗೆದು ತೆಗೆದು 
ಬೇಯಿಸಿ . ತರಕಾರಿಯಂತೆ ಉಪಯೋಗಿಸುತ್ತಾರೆ ಅಥವಾ ಹಿಟ್ಟು ಮಾಡಿ 
ಉಪಯೋಗಿಸುತ್ತಾರೆ. 


ತಾಳೆಮರ ಮನುಷ್ಯನಿಗೆ ಬಹುವಾಗಿ ಉಪಯೋಗವಾಗುವ ಮಠಗಳಲ್ಲೊಂದು. 


30. ತುಪ್ಪಾ (ಬಲಾಯ್‌) : ತೆಂಡು, ಕೆಂಡು, ತೆಮ್ರು ಆಬ್‌ನಸ್‌ (ಹಿ); 
ಕೆಂಡಕ್ಕಾನ್‌ (ಬೆ) ; ಕೆಂದು (ಒ) ; ಟಾಮಿ, ಟಾಮ್ಮ, ಟುಮ್ಕಿ (ತೆ); ತೆಂಡು, ತೆಮ್ಮು! 
ತಿಂಬರಿ (ಮ) ;  ಡಯೋಸ್ಲೈರಾಸ್‌ ಮೆಲನೋಗ್ಲೈಲಾನ್‌. 


ಈ ಮರ ಸುಮ್ಮನೆ ತನ್ನಷ್ಟಕ್ಕೆ ತಾನೇ ಬೆಳೆಯಲು ಬಿಟ್ಟರೆ ದೊಡ್ಡದಾಗಿ 
ಬೆಳೆಯುತ್ತದೆ. ಬೀಡಿ ಎಲೆಗಳನ್ನು ಸಂಗ್ರಹಿಸುವ ಸಲುವಾಗಿ ವರ್ಷ ವರ್ಷವೂ 
ಇದರ ರೆಂಬೆಗಳನ್ನು ಕಡಿಯುವುದರಿಂದ ಇದು ಕರ್ನಾಟಕ ಒಣ ಪ್ರದೇಶಗಳಲ್ಲಿ ಸಣ್ಣ 
ಮರದಂತೆ ಅಥವಾ ಪೊದೆಯಂತೆ ಬೆಳೆಯುವುದು ಕಂಡುಬರುತ್ತದೆ. ಗ್ಯಾಂಬಲರ್‌ 
ಪ್ರಕಾರ ಬ್ರಾಂಡಿಸರು ಇದನ್ನು ಡಯೋಸ್ಟೈರಾಸ್‌, ಮೆಲನೋ ಗ್ಲ್ಲೈಲಾನ್‌ ಜಾತಿಗೆ 
ಸೇರಿಸುತ್ತಾರಾದರೂ ಇದು ಬೆಳೆಯುವ ಕಡೆಗಳಲ್ಲಾಗಲೀ ಅಥವಾ ಒಣ ಸಸ್ಯ 
ಸಂಗ್ರಹಣೆ ಕೋಶಗಳಲ್ಲಾಗಲೀ ಇದನ್ನು ವಿಂಗಡಿಸಿ ಗುರುತಿಸುವುದು ಬಹಳ ಕಷ್ಟ. 
ಇದು ಕಲ್ಲು ಗುಡ್ಡಗಳು ಸೇರಿದಂತೆ ಅನೇಕ ಬಗೆಯ ಮಣ್ಣುಗಳಲ್ಲಿ ಬೆಳೆಯಬಲ್ಲದು. 
ಬೀಜಗಳಿಂದ ಬೇರು ಮರಿಗಳಿಂದ ಮತ್ತು ಕಚ್ಚಿಗರುಗಳಿಂದ ಇದರ ಸಸ್ಯಾಭಿವೃದ್ಧಿ 
ಮಾಡಬಹುದು. ಈ ಜಾತಿಯ ಮರ ಬೀಳು ಭೂಮಿಗಳಲ್ಲಿ ತಾನೇ ತಾನಾಗಿ ಹುಟ್ಟಿ 
ಕೊಳ್ಳುತ್ತದೆ; ಮಧ್ಯ ಪ್ರದೇಶ, ಮಹಾರಾಷ್ಟ್ರ ಮತ್ತು ಒರಿಸ್ಸಾದ ಶುಷ್ಕ 
ಪ್ರದೇಶಗಳಲ್ಲಿ ಮತ್ತು ಇತರ ದಕ್ಷಿಣ ಭಾರತದ ಪ್ರದೇಶಗಳಲ್ಲಿ ಬೆಳೆಯುತ್ತದೆ. 


ನಮ್ಮ ಆರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 233 


ಇದರ ಚೇಗು ಕಪ್ಪಾಗಿದ್ದು ಮೇಲೆ ನೇರಳೆ ಆಥವಾ ಕಂದು ಬಣ್ಣದ 
ರೇಖೆಗಳಿರುತ್ತವೆ. ಮರ ಬಹಳ ಗಟ್ಟಿ ಮತ್ತು ಭಾರ. ಈ ಮರದ ಮುಖ್ಯ 
ಉತ್ಪತ್ತಿ ಬೀಡಿ ಎಲೆಗಳಾದ್ದರಿಂದ ಇದರ ಕಪ್ಪು ಚೇಗಿಗಾಗಿ ಈ ಮರವನ್ನು ಬೆಳೆಯಲು 
ಬಿಡುವುದಿಲ್ಲ. 

ಈ ಮರ ಬೀಡಿ ಎಲೆಗಳನ್ನು ಕೊಡಂವುದರಿಂದ ರೈತರಿಗೆ ಉಪಯುಕ್ತವಾಗು 
ವಂತೆ ಇದನ್ನು ಸಾಮಾಜಿಕ ಆರಣ್ಯ ಪದ್ಧತಿಯಲ್ಲಿ ಬೆಳೆಯಬಹಂದು. 


31. ತೇಗ (ಸುಗವಾನಿ) : ಟೇಕ್‌ (ಇ): ಸಾಗವಾನಿ, ಸಾಗುನ್‌ (ಹಿ) ; 
ಹಿಂಗುರು (ಬ) ; ಸಾಗ್‌, ಸಾಗವಾನ್‌, ತೆಕ್ಕು, ತೇಕ್‌ (ತ); ಚೇಕು (ತೆ); ಟಕ್ಟೋನ 
ಗ್ರಾಂಡಿಸ್‌. 


ತೇಗ ಒರಟಾದ ಎಲೆಗಳಿರುವ ಬೊಡ್ಡ ಉದುರೆಲೆ ಮರ. ಇದು ಭಾರತ 
ಪರ್ಯಾಯ ದ್ವೀಪದಲ್ಲಿ ತೇವದ ಉದುರೆಲೆ ಮತ್ತು ಒಣ ಉದುರೆಲೆ ಕಾಡುಗಳಲ್ಲಿ 
ಬೆಳೆಯುತ್ತದೆ, ಇದು ಗುಂಪುಗೂಡಿ ಒಂದು ಕಡೆ ಬೆಳೆಯುವುದಿಲ್ಲ. ಆದರೆ ಇತರ 
ಜಾತಿಯ ಮರಗಳೊಡನೆ ಕೂಡಿಕೊಂಡು ಬೆಳೆಯುತ್ತದೆ. ವಂಧ್ಯಪ್ರದೇಶದ ಮತಂ 
ಮಹಾರಾಷ್ಟ್ರದ ಕೆಲವು ಭಾಗಗಳು, ಉತ್ತರ ಕನ್ನಡ, ಮೈಸೂರು, ಶಿವಮೊಗ್ಗಾ ಮತ್ತು 
ಕರ್ನಾಟಕದ ಕೊಡಗು ಜಿಲ್ಲೆಗಳಲ್ಲಿ. ಕೇರಳದ ವೈನಾಡ್‌, ಮಲಬಾರ್‌, ತಿರುವಾಂಕೂರು 
ಪ್ರದೇಶಗಳಲ್ಲಿ, ತಮಿಳುನಾಡಿನ ಮಧುಮಲೈ ಮತ್ತು ಅನ್ನಾಮಲೈ ಗುಡ್ಡಗಳಲ್ಲಿ 
ತೇಗದ ಮುಖ್ಯ ಅರಣ್ಯಗಳಂ ಕಂಡುಬರಂತ್ತವೆ. ಡೆಕ್ಕನ್‌ ಪ್ರಸ್ಥಭೂಮಿಯ ಶುಷ್ಯ 
ಪ್ರದೇಶಗಳಲ್ಲಿ ಇದರ ಬೆಳೆ ಸಾಮಾನ್ಯವಾಗಿ ಕುಂಠಿತಗೊಂಡಿರುತ್ತದೆ. ಹೆಚ್ಚು ಮಳೆ 
ಬೀಳುವ ಪಶ್ಚಿಮಘಟ್ಟ ದ ನಿತ್ಯ ಹರಿದ್ವರ್ಣ ಮತ್ತು ಅರ್ಥ ನಿತ್ಯಹರಿದ್ವರ್ಣ ಕಾಡು 
ಗಳಲ್ಲಿ ಮತ್ತು ಅಸ್ಸಾಮ್‌ನಲ್ಲಿ ಅತ್ಯಲ್ಪ ಸಂಖ್ಯೆಯಲ್ಲಿ ಬೆಳೆಯುತ್ತದೆ. 


ಅರಣ್ಯಗಳಲ್ಲಿ ಈ ಮರದ ನೈಸರ್ಗಿಕ ಪುನರಾಭಿವೃದ್ಧಿ ಬೇಕಾದಷ್ಟಾಗುತ್ತದೆ. 
ಸಣ್ಣ ಮರಗಳೂ ಸಹ ಬೀಜ ಬಿಡುತ್ತವೆ. ತೇಗ, ಬೆಳಕಿನಲ್ಲಿ ಚೆನ್ನಾಗಿ ಬೆಳೆಯುವ 
ಮರ, ಇದು ಕಪ್ಪು ಮತ್ತು ಸುಣ್ಣ ಕಲ್ಲು ಮಣ್ಣು ಸೇರಿದಂತೆ ಅನೇಕ ಬಗೆಯಂ 
ಮಣ್ಣುಗಳಲ್ಲಿ ಬೆಳೆಯುತ್ತದೆ. ಜಂಬಿಟ್ಟಿಗೆ ಮಣ್ಣಿನಲ್ಲಿ ಇದರ ಬೆಳವಣಿಗೆ ಕುಂಠಿತ 
ಗೊಳ್ಳುತ್ತದೆ. ಈ ಮರ ಚೆನ್ನಾಗಿ ನೀರು ಬಸಿಯುವ ಪ್ರದೇಶಗಳನ್ನು ಇಷ್ಟ 
ಪಡುತ್ತದೆ.' ತೇಗದ ಮರ ಬೆಲೆ ಬಾಳುವ ದಿಮ್ಮಿಯನ್ನು ಕೊಡಂವುದರಿಂದ ಭಾರತ 
ಪರ್ಯಾಯ ದ್ವೀಪದ ಅನೇಕ ರಾಜ್ಯಗಳು ದೊಡ್ಡ ದೊಡ್ಡ ತೇಗದ ತೋಪುಗಳನ್ನು 
ಬೆಳಸಿವೆ.-ಮತ್ತು ತೋಪುಗಳನ್ನು ದೊಡ್ಡ ಪ್ರಮಾಣದಲ್ಲಿ ಬೆಳಸುವ ಕಾರ್ಯಕ್ರಮ 
ಇನ್ನೂ ಮುಂದುವರೆದಿದೆ. ಅಸ್ಸಾಮ್‌ ಮತ್ತು ಬಂಗಾಳ ರಾಜ್ಯಗಳಲ್ಲಿಯೂ ಕೆಲವು 
ತೇಗದ ತೋಪುಗಳಿವೆ. 


234 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ತೇಗದ ಬೀಜಗಳನ್ನು ಬಿತ್ತುವ ಮೊದಲು ಉಪಚರಿಸಬೇಕಾಗುವುದು. ಬೀಜ 
ಗಳನ್ನು ಸಗಣಿಯೊಡನೆ ಕಲಸಿ ಬೆಳಕಿನಲ್ಲಿ ಗುಪ್ಪೆಮಾಡಿ ಹುಲ್ಲಿನಿಂದ ಮುಚ್ಚಿ ಪ್ರತಿ 
ಗುಪ್ಪೆಯನ್ನು ತಿರುವಿಹಾಕುತ್ತ ಮತ್ತೆ ಹಂಲ್ರಿನಿಂದ ಮುಚ್ಚಿ ನೀರು ಚಿಮುಕಿಸುತ್ತಿರ 
ಬೇಕು. ಎತ್ತರದ ಸಸಿ ಮಡಿಗಳಲ್ಲಿ ಬೀಜಗಳನ್ನು ಬಿತ್ತುವ ಮೊದಲು ಸುಮಾರು 
ಎರಡು ವಾರಗಳ ಕಾಲ ಈ ರೀತಿ ಉಪಚರಿಸಬೇಕು. ಬಿತ್ತಿದ ಸುಮಾರು 10 ತಿಂಗಳ 
ನಂತರ ಸಸಿಗಳನ್ನು ಸಸಿ ಮಡಿಗಳಿಂದ ತೆಗೆದು ಕಾಂಡ ಮತ್ತು ತಾಯಿಂ ಬೇರಿನ ತುದಿಯ 
ಸ್ವಲ್ಪ ಭಾಗವನ್ನು ಕತ್ತರಿಸಿ ವಕ್ಕದ ಬೇರುಗಳನ್ನೂ ತರಿದು ಸಂಮಾರು 15 ರಿಂದ 
20 ಸೆ.ಮಾ. ಉದ್ದದ ಮರಿ ಬುಡಚಿಗಳನ್ನು ಮಾಡುತ್ತಾರೆ. ಈ ಮರಿ ಬುಡಭಾಗ 
ಗಳನ್ನು ಸಂಪೂರ್ಣವಾಗಿ ಕಡಿದು ಸುಟ್ಟ ಪ್ರದೇಶಗಳಲ್ಲಿ ಮಳೆಗಾಲ ಆರಂಭದ 4 ರಿಂದ 
6 ವಾರಗಳ ಮೊದಲು 30 ಸೆ.ಮಾ. ಘನ ಅಡಿಯ ಗುಣಿಗಳಲ್ಲಿ ನೆಡುತ್ತಾರೆ. ಗಿಡದಿಂದ 
ಗಿಡಕ್ಕೆ ಮತ್ತು ಸಾಲಿನಿಂದ ಸಾಲಿಗೆ 1.8 ಮಾ. ಅಂತರವಿರುತ್ತದೆ. ಈ ವಿಧಾನವನ್ನು 
ಅನುಸರಿಸಿ ತೋಪುಗಳನ್ನು ಬೆಳೆಸಿದರೆ ಅತ್ಯುತ್ತಮ ಫಲಿತಾಂಶ ದೊರೆಯುತ್ತದೆ. 
ಕೆಲವು ಕಡೆಗಳಲ್ಲಿ ಬೀಜಗಳನ್ನು ಸಾಲುಗಳಲ್ಲಿ ನೇರವಾಗಿ ಬಿತ್ತುವ ರೂಢಿಯೂ ಇದೆ. 

ಇದು ಬಹಳ ಗಟ್ಟೆ ಜಾತಿ, ವರ್ಷ ವರ್ಷವೂ ಬೆಂಕಿಗೆ ತುತ್ತಾಗುವ ಪ್ರದೇಶಗಳಲ್ಲಿ 
ಇತರ ಎಲ್ಲ ಮರಗಳು ಸುಟ್ಟು ಭಸ್ಮವಾದರೂ ತೇಗದ ಮರ ಮಾತ್ರ ಸುಡದೇ 
ಉಳಿದುಕೊಳ್ಳುತ್ತದೆ. ಬೆಂಕಿಗೆ ತುತ್ತಾಗಿರುವ ತೇಗದ ತೋಪುಗಳಲ್ಲಿನ ಎಳೆಯ 
ಗಿಡಗಳನ್ನೂ ಮಳೆ ಬೀಳುವುದಕ್ಕೆ ಸ್ವಲ್ಪ ಮುಂಚೆ ನೆಲದಿಂದ 20 ಸೆ.ಮಾ. ಎತ್ತರದಭಿ 
ಕತ್ತರಿಸಿ ಪ್ರನಃ ಬೆಳೆಯುವಂತೆ ಮಾಡಬಹುದು. ಹೀಗೆ ಮಾಡುವುದರಿಂದ ಗಿಡಗಳಂ 
ಪುನಃ ಚೇತನಗೊಂಡು ಶಕ್ತಿಯತಿತವಾಗಿ ಬೆಳೆಯುತ್ತವೆ. ಪ್ರತಿ ವರ್ಷವೂ ಕಾಡ್ಕಿಚ್ಛಿಗೆ 
ತುತ್ತಾಗುವ ಮಿಶ್ರ ಉದುರೆಲೆ ಅರಣ್ಯಗಳನ್ನು ಬೆಂಕಿಯಿಂದ ರಕ್ಷಿಸಿದರೆ ತೇಗದ ಮರ 
ಅಂತಹ ಕಾಡುಗಳಲ್ಲಿ ಸಮೃದ್ಧವಾಗಿ ಹುಟ್ಟಿಕೊಳ್ಳುತ್ತದೆ. ತೇಗ ಚೆನ್ನಾಗಿ ಕಚ್ಚಿಗರು 
ತಳ್ಳುವ ಮರ ಮತ್ತು ಈ ಮರದಿಂದ ಚೆನ್ನಾಗಿ ಬೆಳೆದ ಪ್ರದೇಶದಲ್ಲಿ ಎರಡು ಮೂರು 
ಕಚ್ಚಿಗರು ಸರದಿ ಬೆಳೆಗಳನ್ನು ನೀರಿಕ್ಷಿಸಬಹುದು. 

ತೇಗದ ಮರಕ್ಕೆ ಬೀಳುವ ಕೇಗಳ ಪೈಕಿ ಎರಡು ಮುಖ್ಯ ಎಲೆ ಭಕ್ಷಕ ಕೀಟಗಳು 
ಕೆಳಗಿನಂತಿವೆ : 


1. ಹಿಬ್ಲಿಯಾ ಪ್ಯೂಂ : ಇದು ಎಲೆಯ ನಡುದಿಂಡು ಮತ್ತು ಪಕ್ಕದ 
ದಿಂಡುಗಳನ್ನುಳಿದು ಇತರ ಎಲ್ಲ ಭಾಗ 
ಗಳನ್ನು ತಿನ್ನುತ್ತದೆ. 

2. ಪೈರಾಸ್ಟ ಮೆಕಿರ್ಯಾಲಿಸ್‌ : ಎಲೆಯ ಪಕ್ಕದ ದಿಂಡುಗಳನ್ನು ಬಿಟ್ಟು 
ಪೆರಂಕೈಮ ಭಾಗವನ್ನು ಮಾತ್ರ ತಿಂದು 
ಎಲೆಯನ್ನು ಅಸ್ಥಿ ಪಂಜರದಂತೆ ಮಾಡುತ್ತದೆ. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 235 


ತೇಗದ ಬಿಳಿ ಮರ, ಬಿಳಿ ಬಣ್ಣವಾಗಿದ್ದು, ತಿಳಿ ಕಂದುಬಣ್ಣದ ಚೇಗು ಹಳೆಯ 
ದಾದಂತೆ ಗಾಢ ಕಂದುಬಣ್ಣದಿಂದ ಅತೀ ಗಾಢ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಕೆಲವು 
ಮರಗಳ ಚೇಗಿಗೆ ಕೆಂಪ್ರಛಾಯೆ ಇರುತ್ತದೆ. ಇದರ ಮರ ಸುಮಾರು ಭಾರ ಮತ್ತು 
ಸುಮಾರು ಗಟ್ಟಿಯಾಗಿರುತ್ತದೆ. 


ತೇಗದ ಕೆಲವು ಪ್ರಮುಖ ಗುಣಗಳಿಂದಾಗಿ ಇದು ಬಹಳ ಬೆಲೆಯುಳ್ಳ ಮರ 
ವಾಗಿದೆ. ಆ ಗುಣಗಳು ಈ ಮುಂದಿನಂತಿವೆ : 


1, ಇತರ ದೇಶೀಯ ಮರಗಳಿಗೆ ಹೋಲಿಸಿದರೆ ತೇಗ ಕಡಮೆ ಹಿಗ್ಗುವ 
ಮತ್ತು ಕುಗ್ಗುವ ಗುಣ ಹೊಂದಿದೆ. ಇನ್ನೊಂದು ರೀತಿಯಲ್ಲಿ ಹೇಳುವುದಾದರೆ ತೇಗ 
ಒಂದು ಸ್ಥಿರ ಮರ. | 

2. ಈ ಮರದಲ್ಲಿ ಕೆಲಸ ಮಾಡುವುದು ಸುಲಭ, ಮರಕ್ಕೆ ಚೆನ್ನಾಗಿ ಒಪ್ಪಕೊಡ 
ಬಹುದು ಮತ್ತು ಅದು ಒಳ್ಳೆಯ ಮೆರಗು ಶೆಗೆಮಕೊಳ್ಳು ತ್ತದೆ, 


3. ಚೇಗು ಬಹಳಕಾಲ ಬಾಳಿಕೆ ಬರುತ್ತದೆ. 


ಮೇಲಿನ ಮೂರು ಗುಣಗಳು ಒಟ್ಟಿಗೆ ತೇಗದ ಮರದಲ್ಲಿ ಇರುವುದರಿಂದ ಈ 
ಮರ ಜಗತ್ವಸಿದ್ದವಾಗಿದೆ. ಮುಂದುವರಿದ ದೇಶಗಳಲ್ಲಿ ಈ ವಂರಕ್ಕೆ ಭಾರಿ ಬೇಡಿಕೆ ಇದೆ 
ಇದರಿಂದಾಗಿ ಸ್ಮಳೀಯಂ ಮಾರುಕಟ್ಟಿಯಲ್ಲಿ ಇದರ ಬೆಲೆ ಗಗನಕ್ಕೇರಿದೆ. 


ತೇಗದ ಮರವನ್ನು ನೌಕಾದಳದ ಹಡಗುಗಳ ನಿರ್ಮಾಣಕ್ಕೆ ಮತ್ತು ವ್ಯಾಪಾರಿ 
ಹಡಗುಗಳ ನಿರ್ಮಾಣಕ್ಕೆ ಉಪಯೋಗಿಸುತ್ತಾರೆ. ಈ ಮರವನ್ನು ಪೀಠೋಪಕರಣ 
ಗಳಿಗೆ, ಆಲುಕಾರದ ಪದರ ಹಲಗೆಗಳಿಗೆ, ಮನೆಗಳ ಬಾಗಿಲು ಮತ್ತು ಕಿಟಕಿಗಳಿಗೆ, 
ಲಾರಿಬಾಡಿಗಳಿಗೆ, ರೈಲ್ವೆ ಬೋಗಿಗಳನ್ನು ಕಟ್ಟಲು ವ್ಯಾಪಕವಾಗಿ ಉಪಯೋಗಿಸು 
ತ್ತಾರೆ. ಸುಮಾರು ನಾಲ್ಕೈದು ದಶಕಗಳ ಹಿಂದೆ ತೇಗದ ಮರವನ್ನು ರೈಲ್ವೆ 
ಸ್ಲೀಪರ್‌ಗಳಿಗೆ ಮತ್ತು ವಿದ್ಯುತ್‌ಕಂಬಗಳಿಗೆ ಉಪಯೋಗಿಸುತ್ತಿದ್ದರು. ಆದರೆ ಈಗ 
ಈ ಮರದ ಬೆಲೆ ಅಧಿಕವಾಗಿದ್ದರಿಂದ ಇಂತಹ ಕೆಲಸಗಳಿಗೆ ಈ ಮರವನ್ನು ಉಪಯೋ 
ಗಿಸುತ್ತಿಲ್ಲ. ಇದರ ಮರವನ್ನು ಕೆತ್ತನೆ ಕೆಲಸಗಳಿಗೆ, ಅಂಕಣ ಫಲಕಗಳಿಗೆ, ಎತ್ತಿನ 
ಬಂಡಿಗಳು ಮುಂತಾದವುಗಳಿಗೆ ಉಪಖಯೋಗಿಸುತ್ತಾರೆ. 


ಗ್ರಾಮೀಣ ಪ್ರದೇಶಗಳಲ್ಲಿ ಸಣ್ಣ ಮರಮುಟ್ಟುಗಳ ಕೊರತೆ ಬಹಳವಾಗಿದೆ. 
ತೇಗ ಸುಮಾರು ಶೀಘ್ರವಾಗಿ ಬೆಳೆಯುವ ಮರವಾದ್ದರಿಂದ ಮತ್ತು ಇದು ಮನೆಗಳು 
ಮತ್ತು ಗುಡಿಸಲುಗಳನ್ನು ಕಟ್ಟುವಾಗ ಉಪಯೋಗಿಸಲು ಉಪಯುಕ್ತ ಸಣ್ಣ ದಿಮ್ಮಿ 
ಯನ್ನು ಒದಗಿಸುವುದರಿಂದ ಮತ್ತು ವ್ಯವಸಾಯ ಮಟ್ಟುಗಳಿಗೆ, ಎತ್ತಿನಗಾಡಿಗಳಿಗೆ 
ಬಹಳ ಉಪಯುಕ್ತ ಮರವಾದ್ದರಿಂದ ಸಾಮಾಜಿಕ ಆರಣ್ಯ ಪದ್ಮತಿಯಲ್ಲಿ ತೇಗದ 


236 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಮರವನ್ನು ಬೆಳೆಯುವುದು ಬಹಳ ಮುಖ್ಯವಾಗಿದೆ. ಈ ಮರಗಳಿಗೆ ನೀರು ಮತ್ತು 
ಗೊಬ್ಬರ ಒದಗಿಸಿ ಅವುಗಳು ಶೀಘ್ರವಾಗಿ ಬೆಳೆಯುವಂತೆ ಮಾಡಬಹುದು. 


31. ದೊಡ್ಡಮರ (ಮೂಸಿಮರ) : ಜಚೋರನಿಮ್‌, ಘರ್‌ಕಾರಮ್‌, 
ಮಹಾರುಖ್‌, ಮರುಖ್‌, ನಾರುಪ್‌ (ಹಿ); ಅಡ್ದುಸಿ, ಮೊಟೊ, ಅದುಸೊ (ಗು) ; 
ಪೀನಾರಿ, ಪೆರುಮರಿಯಮ್‌ (ಮಲ) ; ಮಹಾರುಖ, ವರುಲ್‌ (ಮ) ; ಮಹಾಲ 
ಮಹಾನಿಮ್‌ (ಓ) : ಪಿ. ಮರಮ್‌, ಹಿನಾರಿ, ಪೆರಿಯ ಮರೆವರ್‌ (ತ); ಪೆದ್ದ ಮಾನು, 
ಪೀಮಾನು (ತೆ) ; ಐಲಾಂತಸ್‌ ಎಕ್ಸೆಲ್ಲ, 


ಇದು ದೊಡ್ಡಮರವಾಗಿ ಬೆಳೆಯುವುದರಿಂದ ದಕ್ಷಿಣ ಭಾರತದಲ್ಲಿ ಇದನ್ನು 
ದೊಡ್ಡ ಮರವೆಂದು ಕರೆಯುತ್ತಾರೆ, ಈ ಉದುರೆಲೆ ಮರ ಮಧ್ಯಪ್ರದೇಶ. 
ಒರಿಸ್ಸಾ, ಆಂಧ್ರಪ್ರದೇಶ, ಕರ್ನಾಟಕ, ತಮಿಳುನಾಡು, ಗುಜರಾತ್‌ ಮತ್ತು 
ಕೇರಳದಲ್ಲಿ ಬೆಳೆಯುತ್ತದೆ. 

ಸುವಾಸನಾಯುಕ್ತವಾದ ಇದರ ತೊಗಟೆಯನ್ನೂ ದೇಶಿಯ ಔಷಧಿಗಳಲ್ಲಿ ಜ್ವರ 
ವನ್ನು ತಗ್ಗಿಸುವ ಔಷಧಿಯಾಗಿ ಮತ್ತು ಟಾನಿಕ್‌ಆಗಿ ಉಪಯೋಗಿಸುತ್ತಾರೆ. ಇದರ 
ಎಲೆಗಳಿಗೆ ಅಹಿತಕರ ವಾಸನೆ ಇರುವುದರಿಂದ ದಕ್ಷಿಣ ಭಾರತದಲ್ಲಿ ಈ ವಾಸನೆಯನ್ನು 
ಸೂಚಿಸುವ ಹೆಸರುಗಳಿಂದ ಇದನ್ನು ಕರೆಯುತ್ತಾರೆ. 


ಈ ಮರದ ಬೀಜಗಳು ಹಗುರವಾಗಿದ್ದು ಬೇಗನೆ ಮೊಳೆಯತ್ತವೆ. ಕಂದಕ- 
ದಿಣ್ಣೆ ತೋಪುಗಳಲ್ಲಿ ದಿಣ್ಣೆಗಳ ಮೇಲೆ ಬೀಜಗಳನ್ನು ಬಿತ್ತಿ ಈ ಮರವನ್ನು 
ಬೆಳೆಸುತ್ತಾರೆ. ಇದು ಶೀಘ್ರವಾಗಿ ಬೆಳೆಯುವ ಮರವಾದ್ದರಿಂದ ಇದನ್ನು ಕರ್ನಾಟಕದ 
ಅರೆ-ಶುಷ್ಕ ಪ್ರದೇಶಗಳ ಅನೇಕ ಮಣ್ಣು ಪೋಷಣಾಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. 


ಇದರ ಬಿಳಿ ಮರಕ್ಕೂ ಚೇಗಿಗೂ ವ್ಯತ್ಕಾಸವಿರುವುದಿಲ್ಲ. ಹೊಸದಾಗಿ 
ಕತ್ತರಿಸಿದ ಮರ ಬಿಳಿಯಾಗಿ ಅಥವಾ ತಿಳಿಹಳದಿಯಾಗಿ ಅಥವಾ ಬೂದು ಬಣ್ಣವಾಗಿದ್ದು 
ಕ್ರಮೇಣ ಕಂದು ಮಿಶ್ರಿತ ಹಳದಿ ಬಣ್ಣಕ್ಕೆ ತಿರುಗುತ್ತದೆ. 


ಮೆತು ಮತ್ತು ಹಗುರವಾದ ಇದರ ಮರವನ್ನು ಬೆಂಕಿಕಡ್ಡಿ ಗಳನ್ನು ತಯಾರಿಸಲು 
ಉಪಯೋಗಿಸುತ್ತಾರೆ. ಆದರೆ ಬೆಂಕಿಪೊಟ್ಟಣ ತಯಾರಿಕೆಗೆ ಇದು ಯೋಗ್ಯವಾದುದಲ್ಲ. 
ಪಶ್ಚಿಮ ಕೀರ ಪ್ರದೇಶಗಳಲ್ಲಿ ಇದರ ಮರವನ್ನು ತೆಪ್ಪಗಳು ಮತ್ತು ಸಣ್ಣ ದೋಣಿ 
ಗಳನ್ನು ಮಾಡಲು ಉಪಯೋಗಿಸುತ್ತಾರೆ. ಇದರ ಮರದಿಂದ ಸ್ಲೇಟಿನಕಟ್ಟು. ಚಿತ್ರಗಳೆ 
ಕಟ್ಟುಗಳನ್ನೂ ಸಹ ಮಾಡುತ್ತಾರೆ. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು. 237 
33. ನೀಲಗಿರಿ (ಕರ್ಪೂರ, ಸಿಟ್ರೆಡೋರ) : ಯೂಕಲಿಪ್ಟಸ್‌ ಸಿಟ್ಟಿಯೋಡೋರ, 


ಈ ಮರ ಬೆಳೆಯಲು ಬಿಟ್ಟರೆ ಬಹಳ ಎತರಕ್ಕೆ ಬೆಳೆಯುತ್ತದೆ. ಸುಮಾರು 3 
ದಶಕಗಳ ಹಿಂದೆ ಈ ಪ್ರಭೇದದ ಮರವನ್ನು ಕರ್ನಾಟಕ ಅರಣ್ಯ ಇಲಾಖೆಯವರು 
ಬೆಳೆಯುತ್ತಿದ್ದರು. ವರ್ಷಕ್ಕೆ 1500 ಮಿ.ಮಾ.ನಷ್ಟು ಮಳೆ ಬೀಳುವ ಪ್ರದೇಶ 
ಗಳಲ್ಲೆಲ್ಲ ಸಣ್ಣ ಸಣ್ಣ ದಿಣ್ಣೆಗಳ ಮೇಲೆ ನೇರವಾಗಿ ಬೀಜಗಳನ್ನು ಬಿತ್ತಿ ಇದರ 
ಕೃತಕ ಪುನರಾಭಿವೃದ್ಧಿಯನ್ನು ಮಾಡುತ್ತಿದ್ದರು. ಮೊದಲು 6 ಅಡಿ ಅಂತರದಲ್ಲಿ 
1 ಘನ ಅಡಿ ಗುಣಿಗಳನ್ನು ತೋಡಿ, ಅಗೆದು ತೆಗೆದ ಮಣ್ಣನ್ನು ಪುನಃ ಅದೇ ಗುಣಿಗೆ 
ಸೇರಿಸುತ್ತಿದ್ದರು. ಹೀಗೆ ಗುಣಿಗೆ ಹಾಕಿದ ಮಣ್ಣಿನಿಂದ ಆ ಗುಣಿಯಲ್ಲಿ ಒಂದು ಸಣ್ಣ 
ದಿಣ್ಣೆಯಾಗುತ್ತಿತ್ತು. ಮೂರು ಅಥವಾ ನಾಲ್ಕು ಸಿಟ್ಟಿಯೋಡೋರ ಬೀಜಗಳನ್ನು 
ಈ ಗುಣಿಗಳ ಮೇಲೆ ಮಳೆಗಾಲದ ಪ್ರಾರಂಭದಲ್ಲಿ ಬಿತ್ತುತ್ತಿದ್ದರು. ತೊರೆದು ಬಿಟ್ಟ 
ಇದ್ದಲು ಆವಿಗೆಗಳ ಮೇಲೆ ನೆಟ್ಟ ಸಸಿಗಳು ಬಹಳ ಚೆನ್ನಾಗಿ ಬೆಳೆಯುತ್ತಿದ್ದವು. 
ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆದು ನಾಟಿ ಮಾಡಿದ ಸಸಿಗಳು ಚೆನ್ನಾಗಿ ಹುಟ್ಟಿಕೊಂಡು 
ಬೆಳೆಯುತ್ತವೆ. ತೇವಾಂಶವಿರುವ ಅಗೆದ ಮಣ್ಣಿನಲ್ಲಿ ಇದರ ಮರಗಳಿಂದ ಬೀಜಗಳು 
ಉದುರಿದಾಗ ನೈಸರ್ಗಿಕ ಪುನರಾಭಿವೃದ್ಧಿಯಾಗುತ್ತದೆ. ಈ ಮರಕ್ಕೆ ಗೆದ್ದಲು 
ಬೀಳುತ್ತದೆ. ಆದ್ದರಿಂದ ಇದನ್ನು ತಪ್ಪಿಸಲು ಸಸಿಗಳನ್ನು ಶೇಕಡ ಒಂದು ಭಾಗ 
"ಕ್ಲೊರೋಡೇನ್‌'ನಿಂದ ಉಪಚರಿಸಬೇಕು. 


ಈ ಮರದ ಬೇಗು ಬೂದು ಬಣ್ಣ ಮಿಶ್ರಿತ ಹಳದಿಯಿಂದ ಬೂದುಕಂದು 
ಬಣ್ಣದ್ದಾಗಿರುತ್ತದೆ. ಇದರ ಮರ ಬಹಳ ಗಟ್ಟಿ ಮತ್ತು ಭಾರ. ಯೂಕಲಿಪ್ಟಸ್‌ 
ಹೈಬ್ರಿಡ್‌ ಮರದಂತೆಯೇ ಇದನ್ನು ಅನೇಕ ಕೆಲಸಗಳಿಗೆ ಉಪಯೋಗಿಸುತ್ತಾರೆ. 
ಕರ್ನಾಟಕದಲ್ಲಿ ಸಿಟ್ರಿಯೋಡೊರ ಮರದ ಸ್ಥಳವನ್ನು ಯೂಕಲಿಪ್ಟಸ್‌ ಹೈಬ್ರಿಡ್‌ 
ಹೆಚ್ಚುಕಡಮೆ ಸಂಪೂರ್ಣವಾಗಿ ಆಕ್ರಮಿಸಿಕೊಂಡಿದೆ. ಆದರೆ ನೀಲಗಿರಿ ಎಣ್ಣೆಗಾಗಿ 
ಈ ಪ್ರಭೇದಗಳನ್ನು ಇನ್ನೂ ಬೆಳೆಸುತ್ತಿದ್ದಾರೆ. ಮೂರರಿಂದ ಐದು ವರ್ಷದ 
ಗಿಡಗಳ ಮುಖ್ಯ ರೆಂಬೆಗಳನ್ನು 30 ರಿಂದ 60 ಸೆ.ಮಾ. ಎತ್ತರದಲ್ಲಿ ಕಡಿಯುತ್ತಾರೆ. 
ಹೀಗೆ ಮಾಡುವುದರಿಂದ ಗಿಡ ಪೊದೆಯಂತೆ ಬೆಳೆಯುತ್ತದೆ. ಈ ವಿಧಾನವನ್ನು 
ಅನುಸರಿಸಿ ಎಲೆಗಳನ್ನು ಎಣ್ಣೆ ಭಟ್ಟೆ ಇಳಿಸುವುದಕ್ಕಾಗಿ ಸುಲಭವಾಗಿ ತರಿಯ 
ಬಹುದು. ಈ ಪ್ರಭೇದದ ಮರದ ಎಲೆಗಳಿಂದ ಶೇಕಡ 1.5 ರಷ್ಟು ಎಣ್ಣೆ ಉತ್ಪತ್ತಿ 
ಯಾಗುತ್ತದೆ. ಅದೇ ಯೂಕಲಿಪ್ಟಸ್‌ ಹೈಬ್ರಿಡ್‌ ಜಾತಿಯ ಮರದಿಂದ ಕೇವಲ 
ಶೇಕಡ 0.7 ರಷ್ಟು ಎಣ್ಣೆ ದೊರಕುತ್ತದೆ. 


34. ನೀಲಗಿರಿ ಹೈಬ್ರಿಡ್‌ (ಹೈಬ್ರಿಡ್‌, ಕರ್ಪೂರದ ಮರ): ಮೈಸೂರ್‌ 
ಹೈಬ್ರಿಡ್‌, ಮೈಸೂರ್‌ ಗಮ್‌ (ಇ) ; ಯೂಕಲಿಪ್ಟಸ್‌ ಹೈಬ್ರಿಡ್‌, 


238 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ನೀಲಗಿರಿ ಹೈಬ್ರಿಡ್‌ ಮರ ಯೂಕಲಿಪ್ಟಸ್‌ ಟಿರಿಟಿ ಕಾರ್ನಿಸ್‌ ಪ್ರಭೇದಕ್ಕೆ 
ಸೇರಿದ್ದೆಂದು ಕೆಲವರು ಹೇಳುತ್ತಾರೆ. ಅರಗ “ಮೈಸೂರು ಹೈಬ್ರಿಡ್‌' ಮತ್ತು 
"ಮೈಸೂರ್‌ ಗಮ್‌" ಎಂಬ ಹೆಸರುಗಳು ಕರ್ನಾಟಕ (ಹಳೆಯ ಮೈಸೂರು) ರಾಜ್ಯದ 
ಹೊರಗಡೆ ಬಳಕೆಯಲ್ಲಿವೆ. ಸುಮಾರು ಮೂರು ದಶಕಗಳ ಹಿಂದೆ ಇದನ್ನು ಚಿಕ್ಕ 
ಬಳ್ಳಾಪುರದ ಜಾತಿಯ ನೀಲಗಿರಿ ಮರ ಎಂದು ಹೇಳುತ್ತಿ ದ್ದ ರು. ಕರ್ನಾಟಕ ರಾಜ್ಯದ 
ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರದ ಹತ್ತಿರದಿಂದ ಸಂಗ್ರ ಹಿಸಿ ಸಸಿಮಡಿಗಳನ್ನು 
ಎಬ್ಬಿಸಿ ದೊಡ್ಡ ಪ್ರಮಾಣದಲ್ಲಿ ಇದರ ತೋಪುಗಳನ್ನು ಬೆಳೆಸುತ್ತಿದ್ದುದೇ ಈ ಹೆಸರು 
ಬರಲು ಕಾರಣ, ಕರ್ನಾಟಕದ ಶುಷ್ಕ ಪ್ರದೇಶಗಳಲ್ಲಿ ಇದು ಚೆನ್ನಾಗಿ ಬೆಳೆಯುವುದು 
ಕಂಡುಬಂದುದರಿಂದ ಇತರ ರಾಜ್ಯಗಳು ಇದನ್ನು ಬೆಳೆಯಲು ಪ್ರಾರಂಭಿಸಿದವು. 
"ಮೈಸೂರ್‌ಗಮ್‌' ಮರವನ್ನು ಕೆಲವೊಂದು ಆಫ್ರಿಕನ್‌ ದೇಶಗಳು ಇತ್ತೀಚಿನ ಕೆಲವು 
ವರ್ಷಗಳಿಂದ ಬೆಳೆಯುತ್ತಿವೆ. 





ಚಿತ್ರ 27, ನಾಟಿ ಮಡಿಗಳಲ್ಲಿ 8 ತಿಂಗಳು ವಯಸ್ಸಿನ ಸರ್ವೆ ಮರಗಳು 


ನಿತ್ಯಹಸುರು ಭನನ ಯೂಕಲಿಪ್ಟಸ್‌ ಹೈಬ್ರಿಡ್‌ ಮರ 750 ಮಿ.ಮಾ. 
ನಷ್ಟು ಸ್ರ: ಬೀಳುವ ಅರೆಶುಷ ಪ್ರದೇಶಗಳಿಗೆ ಚೆನ್ನಾಗಿ ಒಗ್ಗಿ ಕೊಂಡಿದೆ. ಕರ್ನಾಟಕ 
ದಲ್ಲಿ ಈ ಮರವನ್ನು ವಿಸ್ತಾ Wi ಪ್ರದೇಶಗಳಲ್ಲಿ ಕಂದಕದಿಣ್ಕೆ.. ತೋಪುಗಳು ಮತ್ತು 
ಗುಣಿ ತೋಪುಗಳಲ್ಲಿ ಬೆಳೆಯುತ್ತಿದ್ದಾರೆ. ವರ್ಷಕ್ಕೆ 2500 "'.ಮಾ.ಗಿಂತ ಹೆಚ್ಚು 
ಮಳೆ ಬೀಳುವ ಪ್ರದೇಶಗಳಲ್ಲಿ ಈ ಪ್ರಭೇದ ಒಂದು ಬಗೆಯ - ಶಿಲೀಂಧ್ರ ರೋಗಕ್ಕೆ 


" ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 239 


ತುತ್ತಾಗುತ್ತಿದೆ. ಇದರಿಂದಾಗಿ ರಾಜ್ಯ ಅರಣ್ಯ ಇಲಾಖೆಯವರು ಮತ್ತು ಕರ್ನಾಟಕ 
ಅರಣ್ಯ ತೋಪು ಕಾರ್ಪೊರೇಷನ್ನಿನವರು ಅಂತಹ ಪ್ರದೇಶಗಳಲ್ಲಿ ಈ ಪ್ರಭೇದದ 
ಮರವನ್ನು ಬೆಳೆಸುವುದನ್ನು ನಿಲ್ಲಿಸಿದ್ದಾರೆ. ಯೂಕಲಿಪ್ಟಸ್‌ ಗ್ರಾಂಡಿಸ್‌ ಮರವನ್ನು 
ಸಹ ಶಿಲೀಂಧ್ರ ರೋಗದಿಂದಾಗಿ ಆಲ್ಲಿ ಬೆಳೆಯುವುದಿಲ್ಲ. ಸುಮಾರಂ 10 ಸೆ.ಮಾ 
ಎ.ಮ.ಸು. ಇರುವ ಎಳೆಯ ಗಿಡಗಳಿಗೆ ಗೆದ್ದಲು ಬಿದ್ದು ಸಾಯುವುದು ಹೆಚ್ಚು. 
ಇದನ್ನು ನಿವಾರಿಸಲು ನೆಡುವ ಕಾಲದಲ್ಲಿ ಸಸಿಗಳ ಸುತ್ತಲೂ ಇರುವ ಮಣ್ಣನ್ನು 
ಶೇಕಡಾ ಒಂದು ಭಾಗ “ಕ್ಲೊರೋಡೇನ್‌' ಕೀಟನಾಶಕದಿಂದ ಉಪಚರಿಸಬೇಕು 
ಇದೇ ರೀತಿ ಒಂದೆರಡು ಸಾರಿ ಮತ್ತೆ ಉಪಚರಿಸಬೇಕಾಗಬಹುದು. 
ಇ. ಯೂಕಲಿಪ್ಟಸ್‌ ಹೈಬಿಡ್‌ ಮರ ಅರೆಶುಷ್ಠ ಪ್ರದೇಶಗಳಲ್ಲಿ ಸಹ ಬಹು ಬೇಗ 
ಬೆಳೆಯುವುತಹ ಪ್ರಬೇಧ. ಈ ಪ್ರಭೇದ ಶುಷ್ಕ ಹವಾಗುಣವನ್ನು ಹೆಚ್ಚು ಕಾಲ 
ತಾಳಿಕೊಳ್ಳಬಲ್ಲದು. ಇದು ಎಲ್ಲ ಬಗೆಯ 'ಮಣ್ಣಿ ನಲ್ಲಿಯೂ ಬೆಳೆಯುತ್ತದೆ. 
ಜಂಬಿಟ್ಟಿಗೆ ಮಣ್ಣಿನಲ್ಲಿಯೂ ಸಹ ಚೆನ್ನಾಗಿ ಬೆಳೆಯುತ್ತದೆ. ಸುಮಾರು 10 ರಿಂದ 12 
ವರ್ಷದ ಸರದಿಯಲ್ಲಿ ಈ ಮರವನ್ನು ಕಡಿಯುವುದು ರೂಢಿಯಲ್ಲಿದೆ. ಈ ಪ್ರಭೇದ 
ವನ್ನು ನಾಟಿ ಮಂಡಿಗಳಿಂದ ತೆಗೆದು ಬಿತ್ತಲು ಸಸಿಗಳನ್ನು ಉಊಪಯೋಗಿಸಿಯಾಗಲಿ 
ಅಥವಾ ಪಾಲಿಧೀನ್‌ ಚೀಲಗಳಲ್ಲಿ ಬೆಳೆಸಿದ ಸಸಿಗಳಿಂದಾಗಲಿ ಕೃತಕ ಪುನರಾಭಿವೃದ್ಧಿ 
ಮಾಡುತ್ತಾರೆ. ಪಾಲೀಥೀನ್‌ ಚೀಲದ ಸಸಿಗಳು ಚೆನ್ನಾಗಿ ಹುಟ್ಟಿಕೊಳ್ಳುತ್ತವೆ. ಈ 
ಮರದ ಬೀಜಗಳು ಚೆನ್ನಾಗಿ ಮೊಳೆಯುತ್ತವೆ. ನೈಸರ್ಗಿಕ ಪುನರಾಭಿವೃದ್ದಿ ಮಳೆಗಾಲ 
ದಲ್ಲಿ ಅನುಕೂಲಕರ ಪರಿಸರವಿರುವ ನಾಲೆಗಳ ಹೊರ ಮೈಯಂತ ಪ್ರದೇಶಗಳಲ್ಲಿ 
ಆಗುತ್ತದೆ. ಇದು ಚೆನ್ನಾಗಿ ಕಚ್ಚೆಗರು ತಳ್ಳುವ ಮರ. ಕಚ್ಚಿಗರುಗಳು ಶಕ್ತಿಯುತ 
ವಾಗಿದ್ದು, ಸಸಿಗಳಿಗಿಂತ ಬೇಗನೆ ಬೆಳೆಯುತ್ತವೆ. 

ಇದರ ಬಿಳಿ ಮರ ಬಿಳಿ ಮಿಶ್ರಿತ ಬೂದುಬಣ್ಣ ಅಥವಾ ತಿಳಿಕಂದು ಬಣ್ಣವಾಗಿರು 
ತ್ತದೆ. ಕಂದು ಬಣ್ಣದ ಚೇಗು ಕೆಲವುಸಾರಿ ನಸುಗೆಂಪು ಛಾಯೆಯಿಂದ ಕೂಡಿರುತ್ತದೆ. 
ಇದು ಬಹಳ ಭಾರವಾವ ಗಟ್ಟಿಮರ, ಒಳೆ ಕೈಯ ಸೌದೆ ಮರವೂ ಹೌದು, ಒಣಗಿದ 
ಮರ ಚೆನ್ನಾಗಿ ಉರಿಯುತ್ತದೆ. ನೀಲಗಿರಿ ಹೈಬ್ರಿಡ್‌ ಮರದ ಈಚುಗಳನ್ನು ಕಟ್ಟಡ 
ಗಳಿಗೆ, ಆಧಾರ ಕಂಬಗಳಾಗಿ ಉಪಯೋಗಿಸುತ್ತಾರೆ. ಮರವನ್ನು ಕಾಗದ ತಯಾರಿಕೆ 
ಯಲ್ಲಿ ಮತ್ತು ರೆಯಾನ್‌ ದರ್ಜೆಯ ತಿರುಳಿನ ತಯಾರಿಕೆಗಾಗಿ ಉಪಯೋಗಿಸುತ್ತಾರೆ. 
ಇದರ ಮರವನ್ನು ಕೆಲವು ವ್ಯವಸಾಯ ಮುಟ್ಟುಗಳಿಗಾಗಿ ಮತ್ತೂ ಹಳ್ಳಿಗಳಲ್ಲಿ 
ಗುಡಿಸಲುಗಳನ್ನು ಕಟ್ಟಲು ಮತ್ತು ದನಕರುಗಳ ಕೊಟ್ಟಿ ಗೆಗಾಗಿ ಉಪಯೋಗಿಸುತ್ತಾರೆ. 
ಕಡಮೆ ಬೆಲೆಯ ಪೀಠೋಪಕರಣಗಳನ್ನು ಸಹ ಇದರ ಮರದಿಂದ ತಯಾರಿಸಬಹುದು. 


35. ನೇರಲೆ (ನೇರಲು, ನರಲ) : ಜಾಮನ್‌, ಜಾಮ್‌, ಜಾಮ್ನಿ, ಷಲಾನಿ, 
ಫಲಿಂಡ (ಹಿ) ; ಜಾಮ್‌ (ಬೆ) ; ಜಾಮೊ, ಜಾಂಬೊ, ಕದಿಜಾಮು (ಒ) ; ಜಾಮು 


7 ಡಿ "ಇ ಇ. ಜ್ಜ 


240 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


(ಅ); ನಾವಲ್‌, ನವಾರ್‌, ನಾಗ (ತ) ; ನೆರೆಡು, ನೆಸೆಡು (ತೆ) : ಜಾಂಬುಲ್‌ (ಮ); 
ಸೈಜಿಜಿಯಮ್‌ ಕ್ಕುಮಿನಿ, 


ಇದು ದೇಶದ ಎಲ್ಲ ಭಾಗಗಳಲ್ಲಿಯೂ ಬೆಳೆಯುವ ದೊಡ್ಡ ನಿತ್ಯಹಸುರು ಮರ. 
ಈ ಮರ ಹಿಮಾಲಯ ತಪ್ಪಲಿನಲ್ಲಿ, ಹಿಮಾಲಯದ ಕೆಳಪ್ರದೇಶದ 1600 ಬಾ. 
ಎತ್ತರದವರಗಿನ ಪ್ರದೇಶಗಳಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ನೀಲಗಿರಿ ಗುಡ್ಡಗಳಲ್ಲಿ 
1900 ಮಾ. ವರೆಗೆ ಬೆಳೆಯುತ್ತದೆ. ಇದನ್ನು ಇದರ ಹಣ್ಣುಗಳಿಗಾಗಿ ಸಣ್ಣ ತೋಪು 
ಮತ್ತು ತೋಟಗಳಲ್ಲಿ ಬೆಳೆಯುತ್ತಾರೆ. ಸುಮಾರು ದೊಡ್ಡಗಾತ್ರದ ಚಂಡವಿರುವ 
ಮತ್ತು ಬೇಸಿಗೆಯಲ್ಲಿ ಒಳ್ಳೆಯ ನೆರಳು ಕೊಡುವ ಈ ನಿತ್ಯಹಸುರು ಮರವನ್ನು 
ಹೆದ್ದಾರಿ ಮರವಾಗಿ ಬೆಳೆಸುತ್ತಾರೆ. ಈ ಮರ ಹೆಚ್ಚು ತೇವಾಂಶವಿರುವ ಆರಣ್ಯಗಳಲ್ಲಿ, 
ಮತ್ತು ನದಿ ಮತ್ತು ತೊರೆಗಳ ದಂಡೆಗಳ ಮೇಲೆ ಚೆನ್ನಾಗಿ ಬೆಳೆಯುತ್ತದೆ. ಇದನ್ನು 
ಸುಲಭವಾಗಿ ಬೀಜಗಳಿಂದ ಬೆಳೆಸಬಹುದು. ಬೀಜಗಳು ಬಹುಬೇಗ ಜೀವಶಕ್ತಿಯನ್ನು 
ಕಳೆದುಕೊಳ್ಳುವುದರಿಂದ ಹಣ್ಣಿನಿಂದ ತೆಗೆದ ಬೀಜಗಳನ್ನೂ ಆದಷ್ಟು ಬೇಗ ಬಿತ್ತಬೇಕು. 
ಇದನ್ನು ಸಸಿಮಡಿಗಳಲ್ಲಿ ಬೆಳೆಸಿ ನಾಟಿಮಾಡಿದರೆ ಹತ್ತಿಕೊಳ್ಳುವುದಿಲ್ಲ. ಪಾಲಿಥೀನ್‌ 
ಚೀಲಗಳಲ್ಲಿ ಬೆಳೆಸಿ ನಾಟಿಮಾಡಿದ ಸಸಗಳು ಚೆನ್ನಾಗಿ ಹತ್ತಿಕೊಂಡು ಬೆಳೆಯಬಹುದು. 
ಕರ್ನಾಟಕದಲ್ಲಿ ಕಂದಕದಿಣ್ಣೆ ತೋಪುಗಳ ದಿಣ್ಣೆಗಳ ಮೇಲೆ ಬಿತ್ತಿದ ಬೀಜಗಳಿಂದ ಈ 
ಮರಗಳು ಚೆನ್ನಾಗಿ ಬೆಳೆದಿವೆ. 


ಇದರ ಚೇಗು ಕೆಂಪು ಮಿಶ್ರಿತ ಬೂದು ಬಣ್ಣವಾಗಿದ್ದೊ ಕೆಲವು ವೇಳೆ ಗಾಢ 
ರೇಖೆಗಳಿಂದ ಕೂಡಿರುತ್ತದೆ. ಮರ ಸಾಧಾರಣ ಭಾರವಾಗಿದ್ದು ತೇಗದ ಮರಕ್ಕಿಂತ 
ಗಟ್ಟಿಯಾಗಿರುತ್ತದೆ. ಇದರ ಮರವನ್ನು ಮನೆಗಳ ಕಟ್ಟಣೆಯಲ್ಲಿ ತೊಲೆಗಳಿಗೆ, 
ಕಂಬಗಳಿಗೆ, ಗೂಟಗಳಿಗೆ, ಸಣ್ಣ ತೊಲೆಗಳಿಗೆ ಉಪಯೋಗಿಸುತ್ತಾರೆ. ಮರವನ್ನು 
ವ್ಯವಸಾಯ ಮುಟ್ಟುಗಳಿಗೆ, ಎತ್ತಿನ ಬಂಡಿಗಳಿಗಲ್ಲದೆ ನೀರಿನ ಬಾವಿಗಳಲ್ಲಿಯೂ-ಸಹ 
ಉಪಯೋಗಿಸುತ್ತಾರೆ. ಇದು ಒಳ್ಳೆಯ ಸೌದೆಯನ್ನೂ ಕೊಡುತ್ತದೆ. 


ಸಾಮಾಜಿಕ ಆರಣ್ಯ ಪದ್ಧತಿಯಲ್ಲಿ ಈ ಮರವನ್ನು ಗ್ರಾಮಗಳ ಸಣ್ಣ ತೋಷೆೆ 
ಗಳಲ್ಲಿ, ಹೆದ್ದಾರಿ ಮತ್ತು ರಸ್ತೆಗಳ ಪಕ್ಕಗಳಲ್ಲಿ ಮತ್ತು ಮಣ್ಣು ಪೋಷಣಾಕ್ಷೇತ್ರಗಳಲ್ಲಿ 
ಬೆಳೆಸುವುದು ಸೂಕ್ತ. 


36. ಫಾಲ್ಸ್‌ ಅಕೇಶಿಯ (ಲೋಕಸ್ಟ್‌ ಆಕೇಶಿಯ) : ರೊಜಿನಿಯೆ ಸೂಡೊ- 
ಅಕೇಶಿಯ. 


. ಇದು ಮಧ್ಯಮ ಗಾತ್ರದ ಮರ, ಅಮೆರಿಕ "ಸಂಯುಕ್ತ ಸಂಸ್ಕಾನ ಇದರೆ 
ತವರು. ನಮ್ಮ ದೇಶದ ಪಂಜಾಬ್‌, ಹಿಮಾಚಲಪ್ರದೇಶ ಮತ್ತು ಕಾಶ್ಮೀರ 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು. 241 


ಗರಲ್ಲಿ ಯಶಸ್ವಿಯಾಗಿ ಈ ಮರವನ್ನು ಬೆಳೆದಿದ್ದಾರೆ. ಬೀಜಗಳನ್ನು ನೇರವಾಗಿ ಬಿತ್ತಿ 
ಬೆಳೆಸುವುದು ಯಶಸ್ವಿಯಾಗಿಲ್ಲ. ಸಸಿ ತೋಟದಲ್ಲೇ ಆಗಲಿ ಅಥವಾ ಕಾಡಿನಲ್ಲಿಯೇ 
ಆಗಲಿ ಇದು ನೀರು ನಿಲ್ಲುವ ಸ್ಥಳಗಳಲ್ಲಿ ಚೆನ್ನಾಗಿ ಬೆಳೆಯುವುದಿಲ್ಲ. ಇದು ಶೀಘ್ರ 
ವಾಗಿ ಬೆಳೆಯುವ ಮರೆ. ಸಸಿಗಳನ್ನು ಸಸಿ ಮಡಿಗಳಿ:ದ ಕೀಳುವಾಗ ನೆಲದಲ್ಲಿ ಬೇರಿನ 
ತುಣುಕುಗಳು ಉಳಿದಿದ್ದರೆ ಆ ತುಣುಕುಗಳಿಂದ ಬರುವ ವರ್ಷ ಬೇರು ಮರಿಗಳು 
ಹುಟ್ಟಿಕೊಳ್ಳುತ್ತವೆ. ಕಾಡುಗಳನ್ನು ನೆಡುವ ಕಡೆ 1. ಮಾ. ಎತ್ತರ ಬೆಳೆದ ಸಸಿಗಳನ್ನು 
ನೆಡಲು ಉಪಯೋಗಿಸಿದರೆ ಅನುಕೂಲ. ನೆಡುವಾಗ 2 ಮಾ»3 ಮಾ. ಅಂತರ 
ಕೊಟ್ಟು ನೆಡುವುದು ಉಚಿತ. ಎರಡು ವರ್ಷದೊಳಗೆ ಸಸಿಗಳು 3 ರಿಂದ 4 ಮಾ. 
ಎತ್ತರ ಮತ್ತು 15 ರಿಂದ 33 ಸೆ.ಮಾ. ಸುತ್ತಳತೆಯನ್ನು ಹೊಂದುತ್ತವೆ. ಒಣ 
ಹವಾಗಂಣದಲ್ಲೂ ಸಹ ಇದರ ಬೆಳವಣಿಗೆ ಕುಂಠಿತಗೊಳ್ಳುವುದಿಲ್ಲ. ಇದು ಸಡಿಲ 
ಮತ್ತು ಪುಡಿಯಾಗುವ ಮಣ್ಣನ್ನು ಇಷ್ಟ ಪಡುತ್ತದೆ. 


ಬಿಳಿ ಮರ ಬಿಳಿ ಬಣ್ಣದ್ದಾಗಿದ್ದು, ಚೇಗು ಕಡು ಹಳದಿಯಾಗಿರುತ್ತದೆ. ಮರ 
ಸುಮಾರು ಭಾರ ಮತ್ತು ಸುಮಾರು ಗಟ್ಟೆಯಾಗಿರುತ್ತದೆ. ಮರವನ್ನು ವ್ಯವಸಾಯ 
ಮುಟ್ಟುಗಳಿಗೆ, ಉಪಕರಣಗಳ ಹಿಡಿಗಳಿಗೆ ಉಪಯೋಗಿಸುತ್ತಾರೆ. ಇದು ಬಾಳಿಕೆ 
ಬರುವ ಮರವಾದ್ದರಿಂದ ಬಯಲುಗಳಲ್ಲಿ ಬೇಲಿಗೂಟಗಳು, ಕಂಬಗಳು ಮುಂತಾದವು 
ನಳಿಗೆ ಉಪಯೋಗಿಸಬಹುದು. 


ಈ ಮರವನ್ನು ವಿಶೇಷವಾಗಿ ಗುಡ್ಡ ಪ್ರದೇಶಗಳಲ್ಲಿ ಮತ್ತು ಸಮಶೀತೋಷ್ಣ 
ಹವಾಗುಣವಿರುವ ಪ್ರದೇಶಗಳಲ್ಲಿ ಗಾಳಿಯ ತಡೆಯ ಮರವಾಗಿ ಅಥವಾ ಆಶ್ರಿಯ 
ಪಟ್ಟಿಗಳಲ್ಲಿ ಬೆಳೆಸಬಹುದು. 


37. ಪೆಲ್ಬೂಫೊರಮ್‌ ಫೆರ್ರುಜಿನಿಯಮ್‌ : ಎಲ್ಲೋಗೋಲ್ಡ್‌ ಮೊಹರ್‌, 
ರಸ್ಟಿಷೀಲ್ಡ್‌ ಬೇರರ್‌, ಬ್ರಾಜಿಲೆಟ್ಟೊ ಉತ್‌, ಕಾಪರ್‌ ಪಾಡ್‌ (ಇ) ; ಇಯಲವಗೈ, 
ಪೆರುಗೊಂಡ್ರೈ (ತ); ಕೊಂಡಸಿಂತ (ತೆ). 


ಇದು ಅಂಡಮಾನ್‌ ದ್ವೀಪಸ್ತೋಮದಲ್ಲಿ ಬೆಳೆಯುವ ಎತ್ತರವಾದ ಸುಂದರ 
ನಿತ್ಯಹಸುರು ಮರ. ಈ ಮರ ಹಳದಿ ಹೂವು ಮತ್ತು ತಾವ್ರುವರ್ಣದ ಕಾಯಿ 
ಬಿಡುತ್ತದೆ. ಸುಂದರ ಹಳದಿ ಹೂ ಬಿಡುವ ಮತ್ತು ನಿತ್ಯ ಹಸುರು ಮರವಾದ 
ಕಾಪರ್‌ಪಾಡ್‌ ಮರವನ್ನು ರಸ್ತೆಯೆ ಪಕ್ಕಗಳಲ್ಲಿ ಉದ್ದಕ್ಕೂ ನೆರಳಿಗಾಗಿ ಮತ್ತು 
ಉದ್ಯಾನಗಳಲ್ಲಿ ಬೆಳೆಯುತ್ತಾರೆ. 


ಬಿಳಿಮರ ಬೂದು ಬಣ್ಣ ಮಿಶ್ರಿತ ಬಿಳಿಯಾಗಿದ್ದು, ಗಾಳಿಗೆ ಒಡ್ಡಿ ದಾಗ ನಿಧಾನ 
ವಾಗಿ ತಿಳಿ ಬೂದುಕಂದು ಬಣ್ಣಕ್ಕೆ ತಿರುಗುತ್ತದೆ." ಚೇಗು ತಿಳಿ ಕೆಂಪೃಕಂದಾಗಿದ್ದು,- 


167 


242 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಸಾಧಾರಣ ಗಟ್ಟಿ ಮತ್ತು ಸಾಧಾರಣ ಭಾರವಾಗಿರುತ್ತದೆ ಮತ್ತು. ಸ್ವಲ್ಪ ಹೊಳಪಿನಿಂದ 
ಕೂಡಿರಂತ್ರದೆ. 


ಇದರ ಮರ ಪೀಠೋಪಕರಣಗಳಿಗೆ, ಕಡೆತದ ಸಾಮಾನುಗಳಿಗೆ ಮತ್ತು 
ಕ್ಯಾಬಿನೆಟ್‌ ತಯಾರಿಕೆಗೆ ಒಳ್ಳೆಯ ಮರವಾಗಬಹುದು. 


38. ಬಸವನ ಪಾದ (ಚಿಪ್ಪುರು):  ಅಮ್‌ಲೋಸ, ಶೌಲ್‌ (ಹಿ); 
ಕೊತ್ತ (ಅ); ಕಾರ್‌ಮಾಯ್‌ (ಬೆ); ಅರಮ್‌ಪುಲಿ (ಮಲ) ; ಮಂದಾರೈ, 
ವೆಲ್ಲತ್ತಿ (ತ); ಪುಲಿ ಶಿಂತ, ಪುಲ್‌ಹಾರಿ (ತೆ) ; ಬಾಹಿನಿಯ ಮಲಬಾರಿಕ. 


ಭಾರತದ ಉದುರೆಲೆ ಅರಣ್ಯಗಳಲ್ಲಿ ಸಣ್ಣ ಅಥವಾ ಮಧ್ಯಮ ಗಾತ್ರದ 
ಮರವಾಗಿ ಬೆಳೆಯುತ್ತದೆ. 


ಬಿಳಿಮರ ಬಿಳಿ ಬಣ್ಣವಾಗಿದ್ದು, ಚೇಗು ಕೆಂಪು ಮಿಶ್ರಿತ ಕಂದು ಬಣ್ಣವಾಗಿರು 
ತ್ತದೆ. ಮಠ ಸಾಧಾರಣ ಗಟ್ಟಿ ಮತ್ತು ಸಾಧಾರಣ ಭಾರವಾಗಿರುತ್ತದೆ. 


ಇದರ ಮರವನ್ನು ಕೆತ್ತನೆ ಕೆಲಸಕ್ಕಾಗಿ ಮತ್ತು ಭಾರವಾದ ಸಾಮಾನುಗಳನ್ನು 


ನ್ನ 
ಕಟ್ಟುವ ಪೆಟ್ಟಿಗೆಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ವ್ಯವಸಾಯ ಮುಟ್ಟು 
ಗಳಿಗೆ ಮತ್ತು ಕೆಳದರ್ಜೆಯ ಮನೆಗಳ ಕಟ್ಟಡದಲ್ಲಿ ಕ:ಬಗಳಿಗೆ, ತೊಲೆಗಳಿಗೆ ಮತ್ತು 
ಸಣ್ಣ ತೊಲೆಗಳಿಗೆ ಉಪಯೋಗಿಸುತ್ತಾರೆ. ಸಾಮಾನುಗಳ ತಯಾರಿಕೆಗೆ ಉಪಯೋಗ 


ವಿಲ್ಲದೆ ಮರವನ್ನು ಸೌದೆಯಾಗಿ ಉಪಯೋಗಿಸುತ್ತಾರೆ. 


39. ಬಳ್ಳಾರಿ ಜಾಲಿ; ಮೆಸ್ಕ್ಯೊಟ್‌ (ಇ); ಗುಡ ಬಬೂಲ್‌ (ಗು); 
ವಿಲಾಯತಿ ಬಬೂಲ್‌, ವಿಲಾಯಲಿ ಜಂದ್‌ (ಪ) ; ಎಲಾಯಲಿ ಖೇಜ್ರ (ರಾ); 
ಪ್ರೊಸೊಪಿಸ್‌ ಜುಲಿಫ್ಲೋರ, | 

ಅರೆನಿತ್ಯಹಸುರಿನಿಂದ ನಿತ್ಯಹಸುರು ಮರವಾದ ಬೆಳ್ಳಾರಿ ಚಾಲಿ ನಮ್ಮ ದೇಶಕ್ಕೆ 
ಉಷ್ಣವಲಯದ ಅಮೆರಿಕಾದಿಂದ ಬಂದದ್ದು. ಇದು ಸಣ್ಣಮರವಾಗಿ ಆಥವಾ 
ಸುಮಾರು 18 ಮಾ. ಎತ್ತರದ ದೊಡ್ಡ ಮಂರವಾಗಿ ಬೆಳೆಯುತ್ತದೆ. ಭಾರತದಲ್ಲಿ ಈ 
ಪ್ರಭೇದದ ಐದು ರೂಪಗಳಿವೆಯೆಂದು ವರದಿಯಾಗಿದೆ. ಬೀಜಗಳಿಂದ ಇದರ ಒಳ್ಳೆಯ 
ವಂಶಾಭಿವೃದ್ಧಿಯಾಗುತ್ತದೆ. ಇದು ಬಹಳ ಚೆನ್ನಾಗಿ ಕಚ್ಚಿಗರು ತಳ್ಳುವ ಮರ. 


ಬಿಳಿಮರ ಹಳದಿ ಮಿಶ್ರಿತ ಬಿಳಿ ಬಣ್ಣವಾಗಿದ್ದು, ಚೇಗು ಗಾಢಕಂದು ಬಣ್ಣದಿಂದ 
ಕೆಂಪುಕಂದು ಬಣ್ಣವಾಗಿರುತ್ತದೆ. ಇದರ ಮರಗಟ್ಟಿ: ಭಾರ, ಬಲಿಷ್ಠ ಮತ್ತು 
ಕಠಿಣವಾಗಿರುತ್ತದೆ. ಲೈಕ್ಟಿರಸ್‌ ಆಫ್ರಿಕಾನಸ್‌ ಮತ್ತು ಸಿನೊಗ್ಗೈಲಾನ್‌ ಅನೇಲ್‌ ಎಂಬ 
ಕಾಂಡಕೊರೆಯುವ ಕೀಟಗಳು, ಇದರ ಮರಕ್ಕೆ ಬೀಳುತ್ತವೆ, | 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 243 


ಇದರ ಮರವನ್ನು ಸಾಮಾನ್ಯವಾಗಿ ಸೌದೆಯಾಗಿ ಉಪಯೋಗಿಸುತ್ತಾರೆ. 
ಇತ್ತೀಚೆಗೆ ದಕ್ಷಿಣ ಭಾರತದ ಒಂದು ಕಾಗದ ತಯಾರಿಕಾ ಕಾರ್ಪಾನೆಯಲ್ಲಿ ಇದರ 
ಮರವನ್ನು ಕಾಗದದ ತಿರುಳನ್ನು ತಯಾರಿಸಲು ಉಪಯೋಗಿಸುತ್ತಿದ್ದಾರೆಂದು ವರದಿ 
ಯಾಗಿದೆ. ಒಳ್ಳೆಯ ದಿಮ್ಮಿ ಮರಗಳ ಕೊರತೆಯಿರುವ ರಾಜಾಸ್ಮಾನದಲ್ಲಿ ಇದರ 
ಮರವನ್ನು ವ್ಯವಸಾಯ ಮುಟ್ಟುಗಳು, ಸ್ಟೂಲುಗಳು, ಟೇಬಲ್‌ಗಳು, ಬೆಂಚುಗಳು 
ಮತ್ತು ಬೇಲಿಯ ಗೊಟಗಳಿಗಾಗಿ ಉಪಯೋಗಿಸುತ್ತಾರೆ. ಇದು ಬಲಿಷ್ಠ ಮತ್ತು 
ಗಡುಸಾದ ಮರವಾದ್ದರಿಂದ ಇದನ್ನು ಉಪಕರಣದ ಹಿಡಿಗಳಿಗೆ ಮತ್ತು ಎಣ್ಣೆಯ 
ಗಾಣಗಳಿಗೆ ಉಪಯೋಗಿಸಲು ಯೋಗ್ಯ ಮರವೆಂದು ಶಿಫಾರಸು ಮಾಡಲಾಗಿದೆ. 


40, ಬನ್ನಿ (ಕ): ಸಫೇದ್‌ ಖೈರ್‌ : ಬ್ರಾಹ್ಮನಿ ಖೈರ್‌ (ಹಿ); ವೆಲ್‌ 
ವೆಲಮ್‌ (ತ); ತೆಲ್ಲತಂವಂ (ತೆ): ಅಕೇಶಿಯ ಫೆರ್ಬುಜೀನಿಯ. 

ಇದು ಮಧ್ಯಮ ಗಾತ್ರದ ಉದುರೆಲೆ ಮರ, ಈ ಮರ ಉತ್ತರಪ್ರದೇಶದ 
ಕೆಲವು ಭಾಗಗಳು, ಪಶ್ಚಿಮ ಬಂಗಾಳ, ಮಧ್ಯಪ್ರದೇಶ, ಗುಜರಾತ್‌, ಆಂಧ್ರಪ್ರದೇಶ, 
ಕರ್ನಾಟಕ ಮತ್ತು ತಮಿಳುನಾಡುಗಳಲ್ಲಿ ಬೆಳೆಯುತ್ತದೆ. ಇದು ಶುಷ್ಕ ಪ್ರದೇಶಗಳಲ್ಲಿ 
ಸುಮಾರು 1000 ಮಿ.ಮಾ.ನಷ್ಟು ಮಳೆ ಬೀಳುವ ಪ್ರದೇಶಗಳಲ್ಲಿ ಚೆನ್ನಾಗಿ 
ಬೆಳೆಯುತ್ತದೆ. 

ಈ ಮರದ ಕೃತಕ ವಂಶಾಭಿವೃದ್ಧಿಯನ್ನು ಸಸಿಗಳನ್ನು ನಾಟಿ ಮಾಡಿ ಮಾಡು 
ತ್ತಾರೆ. ಮೊದಲು ಸಸಿ ಮಡಿಗಳಲ್ಲಿ ಸಸಿಗಳನ್ನು ಬೆಳೆಸಿ ಇವುಗಳನ್ನು ಪಾಲಿಥೀನ್‌ 
ಚೀಲಗಳಿಗೆ ವರ್ಗಾಯಿಸಿ ಬೆಳೆಸುತ್ತಾರೆ. ಅನಂತರ ಸುಮಾರು 30 ಸೆ.ಮಾ. ಎತ್ತರ 
ಬೆಳೆದ ಸಸಿಗಳನ್ನು ಗುಣಿಗಳಲ್ಲಿ ನಾಟಿಮಾಡಿ ಬೆಳೆಸುತ್ತಾರೆ. ಈ ಮರಕ್ಕೆ ಕಚ್ಚಿಗರು 
ತಳ್ಳುವಶಕ್ತಿಯೂ ಇದೆ. 

ಬಿಳಿಮರ ಕೆನೆಬಣ್ಣವಾಗಿದ್ದು ಚೇಗು ನಸುಕಂದು ಬಣ್ಣದಿಂದ ಗಾಢಕಂದು ಬಣ್ಣ 
ವಾಗಿರುತ್ತದೆ. ಇದು ಬಹಳ ಭಾರ ಮತ್ತು ಗಟ್ಟಿಯಾಗಿರುತ್ತದೆ. ಮರವನ್ನು 
ಕಟ್ಟಡಗಳ ನಿರ್ಮಾಣದಲ್ಲಿ ವ್ಯವಸಾಯ ಮುಟ್ಟುಗಳಿಗೆ ಮತ್ತು ಎತ್ತಿನ ಬಂಡಿಗಳಿಗೆ 
ಉಪಯೋಗಿಸುತ್ತಾರೆ. 


41, ಬಾಗೆ (ಕಲ್‌ಬಾಗೆ, ಹೊಂಬಾಗೆ, ಶಿರಿಶ): ಸೈರಿಸ್‌ (ಇ); ಸೈರಿಸ್‌, 
ಸೈರಿನ್‌, ಗಾರ್ಸೊ (ಹಿ); ಸಿರ್‌ಶ (ಬೆ); ವಫೆ, ಕಾಟ್‌ವಫೆ (ತ): ದಾರಸಾನ, 
ಫೆದ್ದದುಚಿರ್ರಮ್‌ (ತೆ) ; ಆಲ್ಬಿಜಿಯ ಲೆಬ್ಬೆಕ್‌. 

ಬಾಗೆ ದೊಡ್ಡ ಉದುರೆಲೆ.ಮರ. ಇದು ಶುಷ್ಕ ಮತ್ತು ತೇವದ ಪ್ರದೇಶಗಳು; 
ಹಿಮಾಲಯ ತಪ್ಪಲಿನ 1500 ಮಾ. ವರೆಗಿನ ಪ್ರದೇಶಗಳು ಮತ್ತು ಅಂಡಮಾನ್‌ 


ದ್ವೀಪಗಳು ಸೇರಿದಂತೆ ದೇಶದ ನಾನಾ ಕಡೆಗಳಲ್ಲಿ ಬೆಳೆಯುತ್ತದೆ. ಇದು ಶೀಘ್ರವಾಗಿ 


244 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಬೆಳೆಯುವ ಮರ. ಈ ಮರವನ್ನು ಕಂದಕದಿಣ್ಣೆ ತೋಪುಗಳ ದಿಣ್ಣೆಗಳ ಮೇಲೆ 
ಬೀಜಗಳನ್ನು ನೇರವಾಗಿ ಬಿತ್ತಿ ಬೆಳೆಸಬಹುದು ಅಥವಾ ಸಸಿಗಳನ್ನು ಕಂದಕಗಳಲ್ಲಿ 
ನಾಟಿಮಾಡಿ ಬೆಳೆಸಬಹುದು ರೆಂಬೆ ತುಂಡುಗಳನ್ನು ಊರಿಯೂ ಸಹ ಇದನ್ನು 
ಬೆಳೆಸಬಹುದು. 

ಇದರ ಬಿಳಿಮರ ಬಿಳಿ ಬಣ್ಣವಾಗಿದ್ದು ಚೇಗು ತಿಳಿಕುದು ಬಣ್ಣದಿಂದ ಗಾಢ 
ಕಂದುಬಣ್ಣ ವಾಗಿರಂತ್ತದೆ. ಮರ ಸಾಧಾರಣ ಗಟ್ಟಿ ಮತ್ತಾ ಭಾರವಾಗಿರುತ್ತದೆ. 
ಚೇಗು ಸಾಧಾರಣ ಬಾಳಿಕೆ ಬರುತ್ತದೆ. ಮರ ಒಳ್ಳೆಯ ಮೆರಗು ತೆಗೆದುಕೊಳ್ಳುತ್ತದೆ. 
ಕಟ್ಟಡಗಳಿಗೆ ಉಪಯೋಗಿಸಲು ಮತ್ತು ಉತ್ತಮ ದರ್ಜೆಯ ಪೀಠೋಪಕರಣಗಳಿಗೆ 
ಇದು ಒಳ್ಳೆಯ ದಿಮ್ಮಿಮರ. ಮರವನ್ನು ವ್ಯವಸಾಯ ಮುಟ್ಟುಗಳಿಗೆ, ಎಣ್ಣೆ 
ಗಾಣಗಳಿಗೆ, ಚಕ್ರದ ಭಾಗಗಳಿಗೆ ಉಪಯೋಗಿಸುತ್ತಾರೆ. 

ಈ ಮರದ ಎಲೆ ಮತ್ತು ಸೆಳೆಗೊಂಬುಗಳನ್ನು ದನಕರುಗಳಿಗೆ, ಕುರಿ ಮೇಕೆಗಳಿಗೆ 
ಮತ್ತು ಒಂಟೆಗಳಿಗೆ ಮೇವಾಗಿ ಉಪಯೋಗಿಸುತ್ತಾರೆ. 


42. ಬಾಹಿನಿಯ ರೆಟ್ಯುಸ: ಕೊಂಡ್ಲ, ಸೆಮ್ಮ (ಹಿ); ಕುರಲ್‌ (ಪ); 
ನಿರ್ದ, ಗೊಡ್ಡರಿ (ತೆ). 

ಇದು ಮಧ್ಯಮ ಗಾತ್ತದ ಅಲಂಕಾರದ ಮರ. ಹಿಮಾಲಯ ತಪ್ಪಲಿನಲ್ಲಿ, 
ನೇಪಾಳ, ಮಧ್ಯಭಾರತೆ ಮತ್ತು ಒರಿಸ್ಸಾಗಳಲ್ಲಿ ಬೆಳೆಯುತ್ತದೆ. 

ಚೇಗು ನಸು ಹಳದಿ ಮಿಶ್ರಿತ ಬೂದು ಬಣ್ಣದಿಂದ ಊದಾಛಾಯೆಯ ಬೂದು- 
ಕಂದು ಬಣ್ಣವಾಗಿರುತ್ತದೆ. ಮರ ಸಾಧಾರಣ ಭಾರದಿಂದ ಭಾರ ಮತ್ತು ಸಾಧಾರಣ 
ಗಟ್ಟಿಯಿಂದ ಗಟ್ಟಿ 3 ಯಾಗಿರುತ್ತದೆ. ಮರವನ್ನು ವ್ಯವಸಾಯ ಮುಟ್ಟುಗಳು, ಗೂಟಗಳು, 
ಸಣ್ಣ ತೊಲೆಗಳು ಹಾಗೂ ಪೆಟ್ಟಿಗೆಗಳಿಗಲ್ಲದೆ ಬಟ್ಟೆಗಿರಣಿಗಳಲ್ಲೂ ಉಪಯೋಗಿಸುತ್ತಾರೆ. 


43, ಬ್ಯಾಕ್‌ಲ್ಯಾಟಲ್‌ : ಅಕೇಶಿಯ ಮಾಲ್ಲಿಸಿಮ. 

19 ನೇ ಶತಮಾನದ ಮಧ್ಯಕಾಲನಲ್ಲಿ ಶೀಘ್ರವಾಗಿ ಬೆಳೆಯುವ ಈ ಮರದಿ:ದ 
ಸೌದೆಯನ್ನು ಪಡೆಯಲು ಆಸ್ಟ್ರೇಲಿಯ ದೇಶದಿಂದ ನೀಲಗಿರಿಗೆ ತಂದು ಬೆಳೆಸಲಾಯಿತು. 
ಈ ಮರವನ್ನು ಸಿಂಕೋನ ತೋಪುಗಳಲ್ಲಿ ಮತ್ತು ಚಹಾ ಎಸ್ಟೇಟ್‌ಗಳಲ್ಲಿ ಗಾಳಿಯ 
ತಡೆಯಾಗಿ ಬೆಳೆಸುತ್ತಿದ್ದರು. ಶೆ 

ಇದರ ಮರದ ಬಣ್ಣ, ತೂಕ ಮತ್ತು ಗಡಸು ಗುಣ ಅಕೇಶಿಯ' ಡಿಆಲ್ಬೇಟ 
ಮರದುತೆಯೇ ಇರುತ್ತದೆ. ಮರದಿಂದ ಕಾಗದ, ರಯಾನ್‌ ಮತ್ತು `ಹಲಗೆಗಳನ್ನು 
ತಯಾರಿಸಬಹುದು. ಉಪಯೋಗಿಸಿ ಬಿಟ್ಟ ವ್ಯಾಟಲ್‌ ತೊಗಟೆಯಿಂದ ಒರಟು 
ಕಾಗದವನ್ನು ತೆಯಾರಿಸಬಹುದು. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 245 


ಗಾಢ ಕಂದುಬಣ್ಣದ ಇದರ ತೊಗಟೆಯಲ್ಲಿ ಹೆಚ್ಚಿನಾಂಶ ಒಗಚಿರುತ್ತದೆ. ಇದರ 
ಒಗಚನ್ನು ಚರ್ಮ ಹದಮಾಡಲು ಉಪಯೋಗಿಸುತ್ತಾರೆ. 1939 ರಿಂದಲೂ 
ಈ ಮರದ ತೋಪುಗಳನ್ನು ಬೆಳೆಸುತ್ತಿದ್ದಾರೆ. 8 ವರ್ಷದ ಸರದಿಯ ಪ್ರಕಾರ ಈ 
ಮರವನ್ನು ಕಡಿಯುತ್ತಾರೆ. 2.5 ರಿಂದ 3 ಸೆ.ಮಾ. ದಪ್ಪದ ಕಾಂಡ ಮತ್ತು ರೆಂಬೆ 
ಗಳಿಂದ ತೊಗಟೆಯನ್ನು ತರಿದು ಒಗಚೆನ ಉತ್ಪಾದನೆಗಾಗಿ ಉಪಯೋಗಿಸುತ್ತಾರೆ. 
ಉಳಿದ ಮರದ ಭಾಗಗಳನ್ನು ಸೌದೆಗಾಗಿ ಉಪಯೋಗಿಸುತ್ತಾರೆ. 


44, ಬಿಳಿಜಾಲಿ (ನಾಯಿಬೇಲ, ತೊಪ್ಪಾಲೆ, ಸಾರಾಯಿ ಬೇಲ): ಕರಿರ್‌, 
ನಿಂಬಾರ್‌. ರುಜ್‌, ರೋಹನಿ, ಸಫೇದ್‌ ಕಿಕರ್‌ (ಹಿ); ಹೇವಾರ್‌ (ಮ); ವೆಲ್‌ 
ವಾಯಲಮ್‌, ವೆಲ್‌ವಘೆ (ತ); ತೆಲ್ಪತುಮ (ತೆ) ; ಅಕೇಶಿಯ ಲ್ಯೂಕೊಪ್ಲೋಯ. 

ಈ ಮರ ಪಂಜಾಬಿನ ಬಯಲು ಪ್ರದೇಶಗಳಲ್ಲಿ ಗಂಗಾನದಿಯ ಬಯಲಿನ 
ಕೆಲವು ಭಾಗಗಳಲ್ಲಿ, ರಾಜಾಸ್ಥಾನ, ಮಧ್ಯಪಶ್ಚಿಮ ಮತ್ತು ದಕ್ಷಿಣ ಭಾರತದೆ ಶುಷ್ಕ 
ಪ್ರದೇಶಗಳಲ್ಲಿ ಬೆಳೆಯುತ್ತದೆ. ಇದು ಮಧ್ಯಮಗಾತ್ರದ ಉದುರೆಲೆಮರ. ತೊಗಟೆ 
ಸಾಮಾನ್ಯವಾಗಿ ಕಂದುಬಣ್ಣ ವಾಗಿದ್ದು ಪೊರೆಯುಂತೆ ಸುಲಿಯಂತ್ತಿರುತ್ತದೆ. 

ಬೀಜಗಳನ್ನು ಬಿತ್ತುವ ಮೊದಲು ಅವುಗಳನ್ನು ಒಂದು ದಿನ ನೀರಿನಲ್ಲಿ ನೆನಸಿ 
ಬಿತ್ತಿದರೆ ಚೆನ್ನಾಗಿ ಮೊಳೆಯುತ್ತವೆ. ಈ ಮರವನ್ನು ಎಲ್ಲ ಶುಷ್ಕ ಪ್ರದೇಶಗಳಲ್ಲಿಯೂ 
ಬೆಳೆಯಬಹುದು. ಇದು ಚೆನ್ನಾಗಿ ಕಚ್ಚಿಗರು ತಳ್ಳುವ ಮರ. 

ಬಿಳಿವಂರ ಬಿಳಿಬಣ್ಣವಾಗಿರುತ್ತದೆ. ಬೂದುವಿ:ಶ್ರಿತ ಕಂದುಬಣ್ಣದ ಚೇಗಿನಲ್ಲಿ 
ಗಾಢ ಬಣ್ಣದ ರೇಖೆಗಳಿರುತ್ತವೆ. ಮರ ಬಲಿಷ್ಠ ಮತ್ತು ಗಡುಸಾಗಿರುತ್ತದೆ. ಆದರೆ 
ಕೆಲವುವೇಳೆ ಇವಕ್ಕೆ ಕೀಟಗಳು ಬೀಳುತ್ತವೆ. ಇದರ ಚೇಗನ್ನು ವ್ಯವಸಾಯ ಮುಟ್ಟು 
ಗಳಿಗೆ, ಎತ್ತಿನ ಬಂಡಿಯ ಗಾಲಿಗಳಿಗೆ, ಕಂಬಗಳಿಗೆ, ಸಣ್ಣ ತೊಲೆಗಳಿಗೆ ಉಪಯೋಗಿಸು 
ತ್ತಾರೆ. ಇದರ ಮರ ಉತ್ತಮ ಸೌದೆಯಾಗಿಯೂ ಉಪಯೋಗವಾಗುತ್ತದೆ. 


ಬಲಿತ ಕಾಯಿಗಳನ್ನು ದನಕರುಗಳು, ಕುರಿ, ಮೇಕೆಗಳು ತಿನ್ನುತ್ತವೆ. ತೊಗಟೆ 
ಯನ್ನು `ಪಾಮ್‌ಹೆಂಡ'ವನ್ನು ಭಟ್ಟಿ ಇಳಿಸುವಾಗ ಉಪಯೋಗಿಸುವುದಂದ ಇದನ್ನು 
ಸಾರಾಯಿ ಬೇಲದ ಮರವೆಂದು ಕರೆಯುತ್ತಾರೆ. ತೊಗಟೆಯ ನಾರನ್ನು ಹಳ್ಳಿಗರು 
ಒರಟು ಬಲೆ ನೇಯಲು ಉಪಯೋಗಿಸುತ್ತಾರೆ. ಮರದ ಅಂಟನ್ನು ದೇಶೀಯ 
ಔಷಧಗಳಲ್ಲಿ ಉಪಯೋಗಿಸುತ್ತಾರೆ. 


45, ಬಿಳಿಮತ್ತಿ (ನೀರ್‌ಮತ್ತಿ, ತೊರೆ ಮತ್ತಿ): ಅರ್ಜುನ್‌ (ಬೆ); ಆರ್ತುನ 
-ಸಾದ್ರ, ಧಾಲ ಸಾದರ್‌, ಸದಾದೊ (ಗು); ಅರ್ಡುನ್‌, ಅಂಜನಿ, ಆರ್ದುನ್‌, ಜಾಮ್ಲ, 
ಕಾಹು, ಕೊಹ, ಕಾಹ, ಕೊಹು, ಕೋವ (ಹಿ); ಕಟ್ಟುಕಡುಕ್ಕ ವೆಲ್ಲಿಲಾವ (ಮಲ); 
ಅಂಜನ್‌, ಆರ್ಕನ್‌, .ಸಾದುರ, ಸಾವಿಮಡಾಟ್‌ (ಮ) ; ಅರ್ಚುನೊ,_ ಪಂಡಸಹಾಜೊ 


246 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


(ಒ); ಕೊಲಾಮರತ್ತು, ನೀರ್‌ಮಡ್ಡಿ, ವೆಲ್ಲವೊಂಡ, ವೆಲ್ಲಮರುತ್ತು (ತ); ತೆಲ್ಲಮಡ್ಡಿ, 
ಎರಮಡ್ಡಿ (ತೆ); ಟರ್‌ಮಿನೇಲಿಯ ಅರ್ಜುನ. 


ಇದು ಜೌಧ್‌ನ ದಕ್ಷಿಣಕ್ಕೆ, ದೇಶದ ಅನೇಕ ಭಾಗಗಳಲ್ಲಿ ಬೆಳೆಯುವ ದೊಡ್ಡ 
ಉದುರೆಲೆ ಮರ. ಇದು ಮಧ್ಯಭಾರತ, ಬಿಹಾರ, ಒರಿಸ್ಸಾ, ಮಹಾರಾಷ್ಟ್ರದ ಕೆಲವು 
ಭಾಗಗಳು, ಆಂಧ್ರಪ್ರದೇಶದ ಕೆಲವು ಭಾಗಗಳು, ಪಶ್ಚಿಮ ಘಟ್ಟಗಳ ಪೂರ್ವಕ್ಕೆ 
ಹೆಚ್ಚುಕಡಮೆ ಎಲ್ಲ ಭಾಗಗಳಲ್ಲೂ ಹರಡಿದೆ. ಆದರೆ ಕರ್ನಾಟಕ ಮತ್ತು ತಮಿಳುನಾಡಿನ 
ಕೆಲವು ಭಾಗಗಳ ಬಹಳ ಒಣ ಪ್ರದೇಶಗಳಲ್ಲಿ ಕಂಡಂಬರುವುದಿಲ್ಲ, ಈ ಮರ ನದಿ 
ಮತ್ತು ತೊರೆಗಳ ದಂಡೆಗಳ ಉದ್ವಕ್ಕೂ ಮತ್ತು ಒಣ ನೀರಿನ ಹರಿವುಗಳಲ್ಲೂ 
ಬೆಳೆಯುತ್ತದೆ. ಕೆಲವು ವೇಳೆ ಈ ಮರ ಕಮರಿಗಳಲ್ಲಿ ಬೆಳೆಯುವುದು ಕಂಡುಬರುತ್ತದೆ. 
ಇದನ್ನು ಸಾಗುವಳಿ ಮಾಡಿಯೂ ಸಹ ಬೆಳೆಸುತ್ತಾರೆ. ಈ ಮರವನ್ನು ಸುಲಭವಾಗಿ 
ಬೀಜಗಳಿಂದ ಬೆಳೆಯಬಹಾದು. 


ಬಿಳಿಮರ ನಸುಗೆಂಪು ಛಾಯೆಯ ಬೂದಂ ಬಣ್ಣದಿಂದ ನಸುಬೂದು ಬಣ್ಣ 
ದ್ಹಾಗಿದ್ದು, ಚೇಗು ತಿಳಿಕಂದು ಬಣ್ಣದಿಂದ ದಟ್ಟ ಕಂದು ಬಣ್ಣವನ್ನು ಹೊಂದಿರುತ್ತದೆ. 
ಕೆಲವು ವೇಳೆ ಇದರ ಮೇಲೆ ಗಾಢ ರೇಖೆಗಳಿದ್ದು ಸುಂದರವಾಗಿ ಕಾಣುತ್ತದೆ. ಮರೆ 
ಗಟ್ಟಿಯಿಂದ ಬಹಳ ಗಟ್ಟಿ ಮತ್ತು ಸಾಮಾನ್ಯವಾಗಿ ಭಾರದಿಂದ ಬಹಳ ಭಾರವಾಗಿರು 
ತ್ತದೆ. ಒಣ ಮರದ ವಿಶಿಷ್ಟಗುರುತ್ವ 0.71 ರಿಂದ 1.16 ರ ಒಳಗಿರುತ್ತದೆ. 


ಇದರ ಮರವನ್ನು ಕಟ್ಟಡಗಳಿಗೆ, ಗೂಟಗಳಿಗೆ, ಕಂಬಗಳಿಗೆ, ತೊಲೆಗಳಿಗೆ, 
ಬಾಗಿಲು ಮತ್ತು ಕಿಟಕಿಗಳ ಕಟ್ಟುಗಳಿಗೆ, ಆಸರೆಕಟ್ಟುಗಳಿಗೆ, ತೇರು ಮುಂತಾದವುಗಳಿಗೆ 
ಉಪಯೋಗಿಸುತ್ತಾರೆ. ಸ್ಮಳೀಯವಾಗಿ ವ್ಯವಸಾಯ ಮುಟ್ಟುಗಳಿಗೆ, ಚಕ್ರದ ಬಂಡಿ 
ಗಳಿಗೆ, ರೈಲ್ವೆ ಸ್ಲೀಪರ್‌ಗಳಿಗೆ, ವಿದ್ಯುತ್‌ ಕಂಬಗಳಿಗೆ ಮತ್ತು ದೋಣಿಗಳನ್ನು ಕಟ್ಟಲು 
ಉಪಯೋಗಿಸುತ್ತಾರೆ. ಇದು ಎತ್ತರವಾಗಿ ಬೆಳೆಯುವ ಸುಂದರ ಮರವಾದ್ದರಿಂದ 
ಈ ಮರವನ್ನು ಹೆದ್ದಾರಿ ಮತ್ತು ರೆಸ್ತೆಗಳ ಪಕ್ಕಗಳಲ್ಲಿ ಸಾಲು ಮರವಾಗಿ ಬೆಳೆಯ 
'ಬಹುದು. 


46, ಬಿಲ್‌ವಾರ (ಗೊಡ್ಡು. ಹುಣಿಸೆ): ಸೈರಿಸ್‌, ಸಿರನ್‌, ಬನ್ನ (ಹಿ); 
ಕೂರೈ, ತೆತುರ (ಬೆ) ; ಕಾಲ್‌ ತುರುಂಗಿ, ಕಾರ್‌ವಫೆ, ಸೆಲವಂಜೈ (ತ) ; ಚಿಂಡುಗ* 
-ಎದ್ಜು ಚಿಂತ (ತೆ); ಆಲ್ಬಜಿಯ ಒಡರೊಟಿಸ್ಟಿಮ. 


. ಇದು ದೊಡ್ಡ ಉದುರೆಲೆ ಮರ. ಹಿಮಾಲಯ ತಪ್ಪಲಿನಲ್ಲಿ 900 ಮಾ. 
` ಎತ್ತರದವರೆಗೆ, ಪಶ್ಚಿಮಬಂಗಾಳ, ಮಧ್ಯಪ್ರದೇಶ, ಪಶ್ಚಿಮ ಮತ್ತು ದಕ್ಷಿಣ ಭಾರತ 
- ದಲ್ಲಿ ಬೆಳೆಯುತ್ತದೆ. ಇದು ಸುಮಾರು ಶೀಘ್ರವಾಗಿ ಬೆಳೆಯುವ ಮರ. ಈ ಮರ 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 247 


ವನ್ನು ಕಂದಕದಿಣ್ಣೆ ತೋಪುಗಳಲ್ಲಿ ಬೀಜಗಳನ್ನು ಬಿತ್ತಿ ಅಥವಾ ಕಂದಕಗಳಲ್ಲಿ ಸಸಿ 
ಗಳನ್ನು ನಾಟಿಮಾಡಿ ಬೆಳೆಸಬಹುದು. ಇದು ಚೆನ್ನಾಗಿ ಕಚ್ಚಿಗರು ತಳ್ಳುವ ಮರ. 

ಬಿಳಿಮರ ಬಿಳಿಬಣ್ಣವಾಗಿರುತ್ತದೆ. ಕಂದು ಬಣ್ಣದ ಚೇಗಿನಲ್ಲಿ ದಟ್ಟವಾದ 
ಆಥವಾ ತಿಳಿಬಣ್ಣದ ರೇಖೆಗಳಿರುತ್ತವೆ, ಜೇಗು ತೇಗದ ಚೇಗಿಗಿಂತ ಭಾರ, ಗಡಸು 
ಮತ್ತು ಬಲಿಷ್ಕವಾಗಿರುತ್ತದೆ ಮತ್ತು ಸಾಧಾರಣ ಬಾಳಿಕೆ ಬರುತ್ತದೆ. ಇದು ಕಟ್ಟಡ 
ಗಳಲ್ಲಿ ಮತ್ತು ಪೀಠೋಪಕರಣಗಳಿಗೆ ಉಪಯೋಗಿಸಲು ಯೋಗ್ಯವಾದ ದಿಮ್ಮಿಮರ. 
ಮನವನ್ನು ವೃವಸಾಯ ಮುಟ್ಟುಗಳಿಗೆ, ಎತ್ತಿನ ಬಂಡಿಗಳಿಗೆ ಮತ್ತು ಎಣ್ಣೆಯ 
ಗಾಣಗಳಿಗೆ ಉಪಯೋಗಿಸುತ್ತಾರೆ. 

ಈ ಮರದ ಎಲೆ ಮಂತ್ರ ಸೆಳೆಗೊಂಬುಗಳನ್ನು ದನಕರುಗಳು ತಿನ್ನುತ್ತವೆ. 


ಸ್ರ 


47, ಬೆಳಂಜಿ (ಹಾವಳಿಗೆ): ನರಿವೆಂಗ; ಮಲವೆಪ್ಪ (ಮಲ) ; ಕುರಂಗರ; 
ನೆಲ್‌ರೈ ೈ (ತ); ಮಾಂಡೇನ್‌ (ನೇ) ; ಅಕ್ಟೊಕಾರ್ಪಸ್‌ ಫ್ರಾಗ್ಗಿನಿಫೋಲಿಯಸ್‌. 

ಇದು ತೇವದ ಉದುರೆಲೆ ಅರಣ್ಯಗಳಲ್ಲಿ ಮತ್ತು ಅರೆನಿತ್ಯಹರಿದ್ದರ್ಣ ಕಾಡು 
ಗಳಲ್ಲಿ ಸುಮಾರು 30 ಮಾ. ಎತ್ತರಕ್ಕೆ ಬೆಳೆಯುವ ದೊಡ್ಡ ಮರ. ಈ ಮರ ಪೂರ್ವ 
ಹಿಮಾಲಯ, ಪಶ್ಚಿಮ ಘಟ್ಟಗಳು. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹಿಡಿದು, ಶಿವಮೊಗ್ಗ, 
ಚೆಕ್ಕಮಗಳೂರು, ಕೊಡಗು, ಕರ್ನಾಟಕದ ಮೈಸೂರು ಜಿಲ್ಲೆ, ಕೇರಳದ ವೈನಾಡ್‌ 
ಜಿಲ್ಲೆಯವರೆಗೆ ಮತ್ತು ತಮಿಳುನಾಡಿನಲ್ಲಿ ನೀಲಗಿರಿಯಿಂದೆ ಕೆಳೆಪ್ರದೇಶದವರೆಗೂ 
ಬೆಳೆಯುತ್ತದೆ... ಬೀಜಗಳಿಂದ ಇದು ಸುಲಭವಾಗಿ ವಂಶಾಭಿವೃದ್ಧಿ ಹೊಂದುತ್ತೆ ದೆ. 
ಇದನ್ನು ಸುಲಭವಾಗಿ ಸಾಗುವಳಿ ಮಾಡಿ ಬೆಳೆಸಬಹುದು. ಎತ್ತರದ ಪ್ರದೇಶಗಳಲ್ಲಿ 
ಇದು ಮಂಜನ್ನು ತಡೆದುಕೊಳ್ಳುವುದಿಲ್ಲ. 

ಈ ಮರಕ್ಕೆ ಡ್ಯಾಕ್ಟಿಲೊಪಿನ್ಸ್‌ ಅಡೊನಿಡಮ್‌ ಸ್ಕೇಲ್‌ ಕೀಟ ಬೀಳುತ್ತದೆ. 

ಬಿಳಿಮರ ಬಿಳಿಬಣ್ಣವಾಗಿದ್ದು » ಚೇಗು ನಸುಗೆಂಪು ಆಥವಾ ತಿಳಿಗೆಂಪುಬಣ್ಣದಿಂದ 
ಬೂದುಗೇಪು ಬಣ್ಣವಾಗಿರುತ್ತದೆ. ಇದರ ಮರ ಗಟ್ಟಿ ಮತ್ತು ಸಾಧಾರಣ ಭಾರ 
ಮತ್ತು ಬಲಿಷ್ಮವಾಗಿರುತ್ತದೆ. ಹಳೆಯದಾಗುವವರೆಗೂ ಮರಕ್ಕೆ ಹೊಳಿಪಿರುತ್ತದೆ. 
ಚೇಗು ಕೂಡ ಬಾಳಿಕೆ ಬರುವುದಿಲ್ಲ. ಇದರ ಮರವನ್ನು ಪದರ ಹಲಗೆ, ಚಹಾಪೆಟ್ಟಿಗೆ, 
ಪೀಠೋಪಕರಣಗಳು, ಹಲಗೆಗಳು, ನೆಲಕ್ಕೆ ಹೊಂದಿಸಲು ಸಣ್ಣ ಮತ್ತು ದೊಡ್ಡ 
ಪೆಟ್ಟಿಗೆಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. ಚೆನ್ನಾಗಿ ಸಂಸ್ಕರಿಸಿದ ಮರವನ್ನು 
ರೈಲ್ವೆ ಸ್ಲೀಪರ್‌ಗಳಿಗೆ, ಬಾಗಿಲು ಮತ್ತು ಕಿಟಕಿ ಚೌಕಟ್ಟುಗಳಿಗೆ ಉಪಯೋಗಿಸಬಹುದು. 

48, ಬೇವು; ನೀಮ್‌ ಅಥವಾ ಮಾರ್ಗೋಸಟ್ಟಿ (ಇ): ನಿಮ್‌, ನೀಮ್‌ 
(ಹಿಂ); ಕೊಹುಂಬ (ಗು); ವೆಪ, ವೆಂಪು (ತ); ಯಪ, ಯೆಪ, ತರುಕ, ವೆಂಪ (ತೆ); 
ಲಿಂಬ್‌, ನಿಂಬೆ (ಮ) ;: ಆಜಡಿರಕ್ಟ ಇಂಡಿಕ. 


248 ಭಾರತದಲ್ಲಿ ಸಾಮಾಜಿಕ ಆರಣ್ಮಶಾಸ್ತ್ರ, 


ಬೇವು ಒಂದಂ ದೊಡ್ಡಮರ. ಇದು ನಿತ್ಯಹಸುರು ಮರವಾದರೂ ಬಹಳ 
ಒಣ ಪ್ರದೇಶಗಳಲ್ಲಿ ಉದುರೆಲೆ ಮರದಂತೆ ಬೆಳೆಯುತ್ತದೆ. ಆದರೆ ಈ ಮರ 
ಬತ್ತಲಾಗಿರುವುದು ಸ್ವಲ್ಪ ಕಾಲಮಾತ್ರ. ಈ ವಂರ ಆಂಧ್ರಪ್ರದೇಶ, ತಮಿಳುನಾಡು 
ಮತ್ತು ಕರ್ನಾಟಕದಲ್ಲಿ ತಾನೇ ತಾನಾಗಿ ಕಾಡುಮರದಂತೆ ಬೆಳೆಯುತ್ತದೆ. ಇದನ್ನು 
ಹೆಚ್ಚಾಗಿ ಹೆದ್ದಾರಿಯ ಮರವಾಗಿ ಬೆಳೆಸುತ್ತಾರೆ. ಇದು ಯಾವ ಮಣ್ಣಲ್ಲಾದರೂ 
ಬೆಳೆಯುತ್ತದೆ. ಆದರೆ ಕೆಂಪು ಜೇಡಿಯ ಮಣ್ಣು ವಂತ್ತು ಕಪ್ಪ ಹತ್ತಿ ಮಣ್ಣುಗಳಲ್ಲಿ 
ಚೆನ್ನಾಗಿ ಬೆಳೆಯುತ್ತದೆ. ಕಾಡುಗಳಲ್ಲಿ ನೆಟ್ಟ ಮರಗಳಿಂದ ನೈಸರ್ಗಿಕ ಪುನರಾಭಿವೃದ್ಧಿ 
ಯಾಗುತ್ತದೆ. ದೊಡ್ಡ ನೆತ್ತಿಯ ಈ ಮರವನ್ನು ದಕ್ಷಿಣ ಭಾರತದೆ ಅನೇಕ ಶುಷ್ಕ 
ಪ್ರದೇಶಗಳಲ್ಲಿ ರಸ್ತೆಗಳ ಪಕ್ಕಗಳಲ್ಲಿ ನೆಟ್ಟಿದ್ದಾರೆ. 

ಈ ಮರದ ಬೀಜಗಳನ್ನು ಕಂದಕದಿಣ್ಣೆ ತೋಪಿನ ದಿಣ್ಣೆಗಳ ಮೇಲೆ ಬಿತ್ತಿ 
ಕೃತಕ ಪುನರಾಭಿವೃದ್ಧಿ ಮಾಡಬಹುದು. 99 ಮಾ. ಅಥವಾ 1010 ಮಾ. 
ಅಂತರದಲ್ಲಿ 30 ಸೆಂ.ಮಾ. ಘನ ಅಡಿ ಗುಣಿಗಳನ್ನು ತೋಡಿ ಪಾಲಿಥೀನ್‌ ಚೀಲಗಳಲ್ಲಿ 
ಬೆಳೆದ ಸಸಿಗಳನ್ನು ಮಳೆಗಾಲದಲ್ಲಿ ನೆಟ್ಟು ಬೆಳೆಸಬಹುದು. ಇದು ಚೆನ್ನಾಗಿ ಕಚ್ಚಿಗರು 
ತಳ್ಳುವ ಮರ. 


ಬೇವಿನ ಮರ ಬಹು ಉಪಯುಕ್ತಮರ. ಇದರ ತೊಗಟೆ, ಎಲೆಗಳು ಮತ್ತು 
ಬೀಜಗಳನ್ನು ಆಯುರ್ವೇದ ಔಷಧಿಯಲ್ಲಿ ಬಳಸುತ್ತಾರೆ. ಈ ಮರಕ್ಕೆ ಶಕ್ತಿಯುತವಾದ 
ಪೂತಿನಾಶಕ ಗುಣವಿದೆಯೆಂದು ಪ್ರತೀತಿ ಇದೆ. ಬೇವಿನ ಹಣ್ಣಿನ ತಿರುಳಿನಿಂದ ಅತಿ 
ಕಹಿಯಾದ ಎಣ್ಣೆಯನ್ನು ತೆಗೆಯುತ್ತಾರೆ. ಈ ಎಣ್ಣೆಯನ್ನು ದೀಪಗಳನ್ನು ಉರಿಸಲು, 
ಪೂತಿನಾಶಕವಾಗಿ ಮತ್ತು ಜಂತು ಹುಳುಗಳಿಗೆ ಔಷಧವಾಗಿ ಉಪಯೋಗಿಸುತ್ತಾರೆ. 
ಬೀಜಗಳಿಂದ ತೆಗೆಯುವ ಬೇವಿನ ಎಣ್ಣೆ ಕಾಂಡಕೊರೆಯುವ ಹುಳು ಮತ್ತು ಬೆಳೆಗಳಿಗೆ 
ಬೀಳುವ ಇತರ ಕೀಟಗಳನ್ನು ನಿವಾರಿಸಲು ಕೀಟನಾಶಕವಾಗಿ, ಕಹ ತೊಗಟೆಯನ್ನು 
ಜ್ವರ ತಗ್ಗಿಸುವ ಔಷಧವಾಗಿ, ಹಸರು ಸೆಳೆಗೊಂಬುಗಳನ್ನು ಹಲ್ಲು ಕಡ್ಡಿಯುತೆ ಮತ್ತು 
ಎಲೆಗಳನ್ನು ಹುಣ್ಣಿನ ಗಾಯಕ್ಕೆ ಪೋಲ್ಟ್ಬೀಸು ಕಟ್ಟಲು ಉಪಯೋಗಿಸುತ್ತಾರೆ. ದೇಶೀಯ 
ಔಷಧಿ ಪದ್ಧತಿಯಲ್ಲಿ ಬೇವಿನೆ ಹಸುರು ಎಲೆಗಳನ್ನು ಮೈಲಿಬೇನೆಯನ್ನು ಗುಣಪಡಿಸಲು 
“ಆ ಬೇನೆಗೆ ತುತ್ತಾದ ರೋಗಿಯ ಸುತ್ತಲೂ ಮತ್ತು ಕೆಳಗೆ ಹರಡುವ ಪದ್ಧತಿ ಇದೆ. 
ಬೇವಿನ ಅಂಟನ್ನು ಉತ್ತೇಜಕವಾಗಿ ಉಪಯೋಗಿಸುತ್ತಾರೆ. 


'ಹಿಂದುಗಳು ಈ 'ಮರವನ್ನು ಪೂಜನೀಯವಾಗಿ ಕಾಣುತ್ತಾರೆ. ಇದನ್ನು 
ಸಾಮಾನ್ಯವಾಗಿ ಅರಳೀಮರದ ಜೊತೆಗೆ ಬೆಳೆಯುತ್ತಾರೆ. ಬೇವಿನ ಎಣ್ಣೆಯನ್ನು 
ಸಾಬೂನು ತಯಾರಿಕೆಯಲ್ಲಿ, ಹಿಂಡಿಯನ್ನು ಗೊಬ್ಬರವಾಗಿ ಮತ್ತು ಗೆದ್ದಲು `ಬೀಳುವು 

`ದನ್ನು ತಡೆಯಲು ಕೀಟನಾಶಕದಂತೆ ಉಪಯೋಗಿಸುತ್ತಾರೆ. ಕೆಲವು ವೇಳೆ ಎಲೆಗಳನ್ನು 
ದೆನಕರಂಗಳಿಗೆ ಮತ್ತು ಮೇಕೆಗಳಿಗೆ ಮೇವಾಗಿ ಉಪಯೋಗಿಸುತ್ತಾರೆ. `` 


ನಮ್ಮ ಅರಣ್ಮದಲ್ಲಿ ಕಂಡುಬರುವ ಗಿಡಮರಗಳು 249 


ಇದರ ಬಿಳಿಮರ ಬಿಳಿಮಿಶ್ರಿತ ಬೂದು ಬಣ್ಣ ಮತ್ತು ಚೇಗು ಕೆಂಪು ಮಿಶ್ರಿತ 
ಅಥವಾ ಕೆಂಪುಛಾಯೆಯ ಕಂದುಬಣ್ಣವಾಗಿರುತ್ತದೆ, ಇದರ ಮರ ಗಟ್ಟಿ ಮತ್ತು 
ಸುಮಾರು ಭಾರವಾಗಿರುತ್ತದೆ. ಚೇಗು ಕಹಿಯಾಗಿರುವುದರಿಂದ ಹೆಚ್ಚು ಬಾಳಿಕೆ 
ಬರುತ್ತದೆಂದು ಹೇಳುತ್ತಾರೆ. 


ಇದರ ಮರವನ್ನು ಮೂರ್ತಿಗಳನ್ನು ಕೆತ್ತಲು, ಹಡಗು ಕಟ್ಟಲು, ಚಕ್ರದ ಬಂಡಿ 
ಹಾಗೂ ವ್ಯವಸಾಯ ಮುಟ್ಟುಗಳಿಗೆ ಉಪಯೋಗಿಸುತ್ತಾರೆ. ಕರ್ನಾಟಕದಲ್ಲಿ 
ಮೈದಾನದ ತೇಗ ಎಂದು ಕರೆಯಯವ ಈ ಮರವನ್ನು ಕಟ್ಟಡಗಳಿಗೆ ಮತ್ತು ಪೀಠೋಪ 
ಕರಣಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. 


49. ಬೂರುಗ (ಬುರಲ್‌. ಬುರ್ಲ, ಸೌರಿ): ದಿ ಕಾಟನ್‌ ಟ್ರಿ (ಇ); ಸಿಮುಲ್‌ 
ಶೆಲಬಲ್‌, ಸೆಮುರ್‌, ಪಾಗನ್‌, ಸೊಮರ್‌ (ಹಿ), (ಬೆ); ಬೌರೊ, ಬುರ್ಹೊ (ಒ); 
ಬುರಲ್‌, ಬಂರ್ದ, ಬೂರಗ, ಬುದ್ದು (ತೆ); ಸಾಯರ್‌ (ಮ): ಸವಾರ್‌ (ಗು); 
ಇಲ್ಲವಮ್‌, ಪುಲ, ಪರುಟ್ವಿ (ತ); ಇಲ್ಲವ (ಮಲ) ; ಸಾಲ್‌ವೋೇಲಿಯ ಮಲಬಾರಿಕ. 


ಬೂರುಗೆ ಅನುಕೂಲಕರ ಪರಿಸರದಲ್ಲಿ ದೇಶದ ಎಲ್ಲ ಕಡೆಗಳಶ್ಲಿಯೂ 
ಬೆಳೆಯುವ ದೊಡ್ಡ ಉದುರೆಲೆ ಮರ. ಇದಂ ಪಂಜಾಬಿನ ಪೂರ್ವ ಮತ್ತು ದಕ್ಷಿಣ 
ಭಾಗದಿಂದ ಹಿಡಿದು ಹಿಮಾಲಯ ತಪ್ಪಲಿನ 1000 ಮಾ. ಎತ್ತರದವರೆಗಿನ ಪ್ರದೇಶ 
ಗಳವರೆಗೂ ಬೆಳೆಯುತ್ತದೆ. ಈ ಮರವನ್ನು ಆಗಾಗ ಇದರ ಸುಂದರ ಕೆಂಪು 
ಹೂವುಗಳಿಗಾಗಿ ಮತ್ತು ಮಡ್ಡಿ ರೇಷ್ಮೆಗಾಗಿ ಬೆಳೆಯುತ್ತಾರೆ. ಈ ಮರ ತೇವದ 
ಮಣ್ಣಿನ ಪ್ರದೇಶಗಳನ್ನು ಇಷ್ಟಪಡುವುದಾದರೂ, ಶುಷ್ಕಪ್ರದೇಶಗಳಲ್ಲಿಯೂ 
ಚೆನ್ನಾಗಿ ಬೆಳೆಯುಕ್ತದೆ. 


ಇದು ಬಹಳ ಶೀಘ್ರವಾಗಿ ಬೆಳೆಯುವ ಮರ. ಕಾಡುಗಳಲ್ಲಿ ಇದರ ನೈಸರ್ಗಿಕ 
ವಂಶಾಭಿವೃದ್ಧಿ ಬೀಜಗಳಿಂದ ಸಾಕಷ್ಟು ಪ್ರಮಾಣದಲ್ಲಾಗುತ್ತದೆ. ಈ ಮರವನ್ನು 
ಬೀಜಗಳಿಂದ ಅಥವಾ ರೆಂಬೆಯಂ ತುಂಡುಗಳನ್ನು ಊರಿ ಬೆಳೆಸುಹುದು. ಲಿಥೀನ್‌ 
ಚೀಲದ ಸ&೬ಗಳು ಚೆನ್ನಾಗಿ ಬೆಳೆಯಬಹುದು. ಇದರ ಬೀಜಗಳನ್ನು ಬಲಿತ ಕಾಯಿಗಳು 
ಬಿರಿಯುವ ಮೊದಲೇ ಸಂಗ್ರಹಿಸಬೇಕು. 


ಇದರ ಬಿಳಿಮರಕ್ಕೂ ಚೇಗಿಗೂ ವ್ಯತ್ಕಾಸವಿರುವುದಿಲ್ಲ. ಹೊಸದಾಗಿ ಕತ್ತರಿಸಿದ 
ಮರ ಬಿಳಿಯಾಗಿರಂತ್ತದೆ, ಹಳೆಯದಾದಂತೆ ಬೂದಂ ಮಿಶ್ರಿತ ಕಂದುಬಣ್ಣ ದಿಂದ ತಿಳಿ 
ನಸುಗೆಂಪು ಬಣ್ಣಕ್ಕೆ ಅಥವಾ ಕಂದು ಮಿಶ್ರಿತ ಬಳಿ ಬಣ್ಣಕ್ಕೆ ತಿರುಗುತ್ತದೆ, ಮರ ಮೆತು 
ಮತ್ತು ಹಗಂರವಾಗಿರುತ್ತದೆ. ಇದು ಕ್ರಮೇಣ ಕೆಟ್ಟು ಹೋಗುವ ಮರ; ಆದರೆ, 
ಸಂಸ್ಕರಿಸಿದ ಮರ ಹೆಚ್ಚುಕಾಲ ಬಾಳುತ್ತದೆ. 


25ರ ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಇದರ ಮರವನ್ನು ಬೆಂಕಿಪೊಟ್ಟಿಣಗಳನ್ನು ತಯಾರಿಸಲು ಉಪಯೋಗಿಸುತ್ತಾರೆ. 
ಮರದಿಂದ ` ಬೆಂಕಿಕಡ್ಡಿಗಳನ್ನು ತಯಾರಿಸಿದರೂ ಅವು ಅಷ್ಟೊಂದು ಉತ್ತಮ 
ದರ್ಜೆಯವಾಗಿರುವುದಿಲ್ಲ. ಇದರ ಮರವನ್ನು ಪೆಟ್ಟಿಗೆ, ಹಲಗೆ ಮತ್ತೂ ಪದರ 
ಹಲಗೆಗಳಿಂದ ತಯಾರಿಸಿದ ಚಹಾಪೆಟ್ಟಿಗೆಗಳ ಮೂಲೆಗಳಲ್ಲಿ ಒತ್ತಿನ ಪಟ್ಟೆಗಳಂತೆ, 
ಆಟದ ಸಾಮಾನು ಮತ್ತು ಕೊಳಲು ತಯಾರಿಸಲು ಉಪಯೋಗಿಸುತ್ತಾರೆ. ಇದರಿಂದ 
ಪದರ ಹಲಗೆಗಳು, ಚಹಾ ಪೆಟ್ಟಿಗೆಗಳು ಹಾಗೂ ಶವ ಪೆಟ್ಟಿಗೆಗಳನ್ನು ತಯಾರಿಸಲು 
ಉಪಯೋಗಿಸುತ್ತಾರೆ. 


ಬಲಿತ ಕಾಯಿಗಳಿಂದ ದೊರಕುವ ಮಡ್ಡಿ ರೇಷ್ಮೆಯನ್ನು ದಿಂಬು ತಯಾರಿಸಲು 
ಉಪಯೋಗಿಸುತ್ತಾರೆ. 


50. ಮಳೆ ಮರ (ಕತ್ತಿಕಾಯಿ ಮರ) : ರೆ ೈನ್‌ಟ್ರಿ (ಇ): ತೂಂಗುಮೂಂಜಿ 
ಮರಮ್‌ (ಶ) : ಪಿತಸೆಲ್ಲೊಬಿಯಮ್‌ ಸಾಮಾನ್‌. 


ಈ ಮರ ದಕ್ಷಿಣ ಅಮೆರಿಕದಿಂದ ನಮ್ಮ ದೇಶಕ್ಕೆ ಸುಮಾರು ಒಂದು ಶತಮಾನದ 
ಹಿಂದೆ ತರಲ್ಪಟ್ಟಿತ. ಬಹಳ ಶೀಘ್ರವಾಗಿ ಬೆಳೆಯುವ ಈ ಮರ. ಬೀಜಗಳಿಂದ 
ಚೆನ್ನಾಗಿ ವಂಶಾಭಿವೃದ್ಧಿ ಹೊಂದುತ್ತದೆ. 


ಇದೆರ ಬಿಳಿಮರ ಬಿಳಿಯಾಗಿದ್ದು. ಚೇಗು ತಿಳಿಕಂದು ಬಣ್ಣವಾಗಿರುತ್ತದೆ. ಮರ 
ಸಾಧಾರಣ ಗಟ್ಟಿ ಮತ್ತು ಸಾಧಾರಣ ಭಾರವಾಗಿರುತ್ತದೆ. ಇದರ ಮರ ಒಳ್ಳೆಯ 
ಸೌದೆ ಅಲ್ಲ ಮತ್ತು ಇದರ ಹೊಗೆ ಕಣ್ಣುಗಳಿಗೆ ಉರಿ ಉಂಟಂಮಾಡುತ್ತದೆ, ಮರವನ್ನು 
ಪೆಟ್ಟಿಗೆ ತಯಾರಿಸಲು ಮತ್ತು ಕಡವೆಂ ಬೆಲೆ ಯಂ ಪೀಠೋಪಕರಣಗಳನ್ನು ತಯಾರಿಸಲು 
ಉಪಯೋಗಿಸಬಹುದು. 


"ಈ ಮರನ ಎಲೆ ಮತ್ತು ಹಣ್ಣುಗಳು ದನಕರುಗಳು ಮತ್ತು ಕುದುರೆಗಳಿಗೆ 
ಒಳ್ಳೆಯ ಮೇವು. ಹಣ್ಣಿನಲ್ಲಿ ಸಕ್ಕರೆ ಮತ್ತು ಶರ್ಕರ ಪಿಷ್ಟ ಪದಾರ್ಥಗಳು ಸಮೃದ್ಧ 
ವಾಗಿರುತ್ತವೆ. ಒಣ ಹಣ್ಣಿನಲ್ಲಿ ಇವುಗಳ ಆಂಶ ಶೇಕಡಾ 66.9 ರಷ್ಟಿರುತ್ತದೆ. 


ಭಾರಿ ಹರಡಿದ ಚಂಡದಿಂದ ಕೂಡಿದ ಮಳೆಮರ, ಒಳ್ಳೆಯ ಹೆದ್ದಾರಿಯ ಮರ. 
ಬೇಸಿಗೆಯಲ್ಲಿ ಸ ೫ಲ್ಬಕಾಲ ಬತ್ತಲೆಯಾಗಿರುತ್ತದೆ. ಇದರ ಮರ " ಮಹಾಗನಿ' ಮರಕ್ಕಿಂತ 
ಕಡವೆಂ ಪ್ರಮಾಣದಲ್ಲಿ ಕಂಗ್ಲುವ ಮತ್ತು ಹಿಗ್ಗುವ ಗುಣ ಹೊಂದಿರುವುದರಿಂದ 
'ಚಿತ್ರಾಕೃತಿಗಳನ್ನು ತಯಾರಿಸಲು ಇದು ಒಳ್ಳೆಯ ಮರವಾಗಬಹುದು. 


51, ಮುಗ್ಧಿ : ಸಾಯಕ್‌ಕಾಂಟ (ಬೆ) ; ಕಾಮ್‌ಟಿಯ (ಮ) ; ಸೆ.ಮಿ. (ಒ) ; 
ಅಕೇಶಿಯ ಸುಮ. CE ಬ 


ನಮ್ಮ ಆರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 251 


ಈ ಮರ ಸಾಧಾರಣವಾಗಿ ನೀರು ನಿಲ್ಲುವ ಸ್ಥಳಗಳಲ್ಲಿ, ಕೊಳ ಮತ್ತು ತೊರೆಗಳ 
ಹತ್ತಿರ ಬೆಳೆಯುತ್ತದೆ. ಇದು ಪಶ್ಚಿಮ ಬಂಗಾಳ, ಒರಿಸ್ಸಾ, ಅಸ್ಸಾಮ್‌, ಮಹಾರಾಷ್ಟ್ರ, 
ಆಂಧ್ರಪ್ರದೇಶ, ತಮಿಳಂನಾಡು ಮತ್ತು ಕರ್ನಾಟಕದಲ್ಲಿ ಬೆಳೆಯುತ್ತದೆ. ತೊಗಟೆ 
ಹಳದಿ ಅಥವಾ ಬೂದು ಬಿಳಿಯಾಗಿದ್ದು ನಯವಾಗಿರುತ್ತದೆ. 


ಈ ಮರವನ್ನು ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಿದ ಸಸಿಗಳನ್ನು ನಾಟಿ ಮಾಡಿ 
ಬೆಳೆಸಬಹುದು. ಈ ಮರಕ್ಕೆ ಕಚ್ಚಿಗರು ತಳ್ಳುವ ಶಕ್ತಿಯೂ ಇದೆ. 


ಇದರ ಬಿಳಿಮರ ಬಿಳಿಯಾಗಿದ್ದೂ ಚೇಗು ಗಾಢ ಕಂದುಬಣ್ಣವಾಗಿರುತ್ತದೆ. 
ಚೇಗು ಬಹಳಗಟ್ಟಿ ಮತ್ತು ಭಾರವಾಗಿರುತ್ತದೆ. ಮರವನ್ನು ಹೆಚ್ಚಾಗಿ ಸೌದೆಯಾಗಿ 
ಉಪಯೋಗಿಸುತ್ತಾರೆ. 


ಜವುಗು ಪ್ರದೇಶಗಳಲ್ಲಿ ಮುಗ್ಗಿಮರವನ್ನು ಬೆಳೆಸಿ ಅಂತಹ ಪ್ರದೇಶಗಳನ್ನು 
ಸುಧಾರಿಸಬಹುದು. 

52. ಮುತ್ತುಗ (ಮುತ್ತಲ): ಫ್ಲೇಮ್‌ ಆಫ್‌ ದಿ ಫಾರೆಸ್ಟ್‌ (ಇ); 
ಪಲಾಹ್‌, ಧಾಕ್‌, ಚಲ. ಟಿಸು, ಪಲಾಸ್‌ (ಹಿ); ಪೊಲಾಹ್‌, ಪೊಲಾಕ್‌ (ಅ); 
ಪೊಲಾಶಿ (ಬೆ); ಖಾಕ್ರ (ಗು); ಪುಪಲಾಸು (ಮಲ): ಪಲಾಸ್‌ (ಪ); ಎಲೈಪೊರಸು, 
`ಪಲಸು (ತ); ಮೊಡುಗ, ಮೊಹ್‌ತು (ತೆ). ಬ್ಯೂಟಿಯ ಮೊನೊಸ್ಟರ್ಮ. 


ಭಾರತದ ಎಲ್ಲ ಪ್ರದೇಶಗಳಲ್ಲಿಯೂ ಈ ಮರ ಬೆಳೆಯುತ್ತದೆ. ಹಿಮಾಲಯ 
ತಪ್ಪಲಿನಲ್ಲಿ 900 ಮಾ. ಎತ್ತರದವರೆಗೆ ಮತ್ತು ದಕ್ಷಿಣ ಭಾರತದ ಗುಡ್ಡಗಳಲ್ಲಿ 
1200 ಮಾ. ಎತ್ತರದ ವರೆಗೆ ಇದು ಬೆಳೆಯುತ್ತದೆ. ಕೆಲವು ಕಡೆ ಇದು ಗುಂಪು 
ಗುಂಪಾಗಿ ಬೆಳೆಯುತ್ತದೆ. ಈ ಮರ ಲವಣ ಭೂಮಿಗಳಲ್ಲಿ, ಹತ್ತಿ ಬೆಳೆಯುವ ಕಪ್ಪು 


ಮಣ್ಣಿನಲ್ಲಿ ಮತ್ತು ಜವುಗು ಪ್ರದೇಶಗಳಲ್ಲಿಯೂ ಸಹ ಬೆಳೆಯಬಲ್ಲದು. 


ಈ ಮರದ ತೊಗಟೆಯ ಮೇಲೆ ಗಾಯಮಾಡಿದರೆ ಕೆಂಪು ಬಣ್ಣದ ಅಂಟಂ 
ಬಸರಿ ಗಟ್ಟಿಯಾಗುತ್ತದೆ. "ಬೆಂಗಾಲ್‌ ಕಿನೊ' ಅಥವಾ "ಬ್ಯೂಟಿಯ ಕಿನೊ' ಎಂದು 
ಕರೆಯುವ ಈ ಅಂಟನ್ನು ಔಷಧಿಗಳಲ್ಲಿ ಉಪಯೋಗಿಸುತ್ತಾರೆ. ಈ ಮರ ಅರಗಿನ 
ಹುಳುಗಳಿಗೆ ಒಳ್ಳೆಯ ಆಧಿತೇಯ ಮರ. ಇದರ ಎಲೆಗಳನ್ನು ಎಮ್ಮೆಗಳಿಗೆ ಮೇವಾಗಿ 
ಉಪಯೋಗಿಸುತ್ತಾರೆ. ಎಲೆಗಳಿಂದ ಹಚ್ಚಿದ ಎಲೆ ಮತ್ತು ಬಟ್ಟಲು (ಹೊನ್ನೆ) 
ಗಳನ್ನು-ಮಾಡುತ್ತಾರೆ. 

ಇದೆರ. ಮರೆ ಹಳೆಯದಾದಂತೆ ನಸು ಹಳದಿ ಮಿಶ್ರಿತಕಂದು ಬಣ್ಣಕ್ಕೆ ತಿರಗುತ್ತದೆ. 
ಇದು ಮೆತು ಮತ್ತು ಹಗುರವಾಗಿದ್ದು ದುರ್ಬಲವಾಗಿರುತ್ತದೆ ಮತ್ತು ಬೇಗನೆ 
`ಕೆಟ್ಟುಹೋಗುತ್ತದೆ. 2 - 


252 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಇದರ ಮರ ದೊಡ್ಡ ಪ್ರಮಾಣದಲ್ಲಿ ದೊರಕುವುದಿಲ್ಲ. ಪೆಟ್ಟಿಗೆಗಳಿಗೆ ಮತ್ತು 
ಮುದ್ರಣಕಾಗದದ ತಯಾರಿಕೆಗೆ ಇದು ಯೋಗ್ಯ ಮರ. 


53. ಮುಳ್ಳುಮುತ್ತುಗ (ಕಾಡುಪಾರಿವಾಳ, ಮುಳ್ಳುಹರಿವಾಣ) : ಪಾಂಗ್ರ, 
ಪಂಜಿರ, ಮದರ (ಹಿ); ಥಾಬ್‌ (ವ); ಮುಲ್‌ಮುರುಕ್ಕು ಮುನಿ, ಮೊಡುಗ (ತ); 
ಮುಲು ಮೊಡುಗು (ತೆ) ; ಎರಿಥ್ರಿನ ಸುಬರೋಸ. 

ಇದು ಸುಮಾರು ಗಾತ್ರದ ಉದುರೆಲೆ ಮರ. ಹಿಮಾಲಯ ತಪ್ಪಲಿನ 900 
'ಅಡಿ ಸರಾಸರಿ ಎತ್ತರ ಪ್ರದೇಶದಿಂದ ಹಿಡಿದು ಭಾರತದ ಎಲ್ಲ ಕಡೆಗಳಲ್ಲಿಯೂ 
ಬೆಳೆಯುತ್ತದೆ. | 

ಇದರ ಮರ ಹಳೆಯದಾದಂತೆ ತಿಳಿ ಹಳದಿಬಣ್ಣಕ್ಕೆ ತಿರುಗುತ್ತದೆ. ಇದು ಮೆತು 
ಅಥವಾ ಸುಮಾರು ಗಟ್ಟಿಯಾಗಿದ್ದು ಹಗುರದಿಂದ ಬಹಳ ಹಗುರವಾಗಿರುತ್ತದೆ. ಇದರ 
ಮರ ದೊಡ್ಡಪ್ರಮಾಣದಲ್ಲಿ ದೊರೆಯುವುದಿಲ್ಲ ಮರವನ್ನು ಆಟದ ಸಾಮಾನು 
ತಯಾರಿಕೆಗೆ, ಮೆರಗು ಪೆಟ್ಟಿಗೆಗಳಿಗೆ, ತೆಪ್ಪಗಳಿಗೆ, ಮೀನಿನ ಬಲೆಯ ತೇಲು ಬೆಂಡು 
ಗಳಿಗೆ, ಉಪಯೋಗಿಸುತ್ತಾರೆ. ಬಹಳ ಹಗುರ ಮತ್ತು ಮೆತುವಾದ ಇದರ ಮರವನ್ನು 
ಇನ್‌ಸಂಲೇಟಿಂಗ್‌ ಬೋರ್ಡ್‌ಗಳಾಗಿಯೂ ಉಪಯೋಗಿಸಬಹುದು. 


54. ಮಂದಾರ (ತಾರಬನ್ನಿ): ಬನ್‌ರಾಯ್‌ (ಬೆ): ಕಚನಾಲ್‌, ಪಾಪ್ತಿ, 
ತೌರ್‌ (ಹಿ); ಅಪ್ಪ, ಸೆಯಾರ (ಮ); ತೌರ್‌ (ಪ); ವಟ್ಟಲಟ್ಟಿ (ತು; 
ಬಾಹಿನಿಯ ರೆಸಿಮೋಸ. 

ಇದು ಹಿಮಾಲಯ ತಪ್ಪಲಿನಲ್ಲಿ 1300 ಮಾ.ಎತ್ತರದವರೆಗೆ, ಮಧ್ಯ, 
ಪಶ್ಚಿಮ ಮತ್ತು ದಕ್ಷಿಣ ಭಾರತದ ಒಣ ಉದುರೆಲೆ ಅರಣ್ಯಗಳಲ್ಲಿ ಬೆಳೆಯುವ ಸಣ್ಣ, 
ಅಂಕುಡೊಂಕಾಗಿ ಬೆಳೆಯುವ ಉದುರೆಲೆ ಮರ. 

ಚೇಗು ಊದಾ ಛಾಯೆಯ ಕಂದು ಬಣ್ಣವಾಗಿರುತ್ತದೆ. ಇದರ ಮರ ಸಾಧಾರಣ 
ಗೆಟ್ಟೆಯಿಂದ ಗಟ್ಟಿ ಶೈಯಾಗಿರುತ್ತದೆ. ಸಾಧಾರಣ ಭಾರದಿಂದ ಭಾರವಾಗಿರುತ್ತದೆ. 
ಮರವನ್ನು ವ್ಯವಸಾಯೋಪಕರಣಗಳಿಗೆ ಮತ್ತು ಸೌದೆಯಾಗಿ ಉಪಮೋಗಿಸುತ್ತಾರೆ. 
ಒಳ ತೊಗಟೆಯಿಂದ ಬಲಿಷ್ಠ ನಾರು ದೊರೆಯುತ್ತದೆ. 


55, ಯೂಕಲಿಪ್ಟಸ್‌ 

ಆಸ್ಟ್ರೇಲಿಯ ದೇಶ ಯೂಕಲಿಪ್ಟಸ್‌ ಮರದ ತವರು. ಆ ದೇಶದಲ್ಲಿ ಸುಮಾರು 
.550 ಜಾತಿಯ ಯೂಕಲಿಪ್ಟಸ್‌ ಮರಗಳಿವೆ. ಅಲ್ಲಿ-ದೆಳೆಯುವ:ಉಪಪ್ರಭೇದಗಳೂ 
-ಸೇರಿದರೆ ಈ ಸಂಖ್ಯೆ 700ರಷ್ಟಾಗುತ್ತದೆ. ಎಲ್ಲ ಜಾತಿಯ ಯೂಕಲಿಪ್ಟಸ್‌ 
ಮರಗಳೂ ಒಂದೇ ಬಗೆಯ ವಾತಾವರಣದಲ್ಲಿ ಬೆಳೆಯುವುದಿಲ್ಲ. ಬೇರೆ ಬೇರೆ 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 253 


ಪ್ರಭೇದಗಳು ಬೇರೆ ಬೇರೆ ಹವಾಗುಣ ಮತ್ತು ಭೂಗುಣಗಳಲ್ಲಿ ಬೆಳೆಯುತ್ತವೆ. ಅತಿ 
ಕಡಮೆ ಮಳೆ ಬೀಳುವ ಪ್ರದೇಶದಿಂದ ಹಿಡಿದು ಆತಿ ಹೆಚ್ಚು ಮಳೆ ಬೀಳುವ 
ಪ್ರದೇಶಗಳವರೆಗೆ, ಬರಡು ಮಣ್ಣಿನಿಂದ ಹಿಡಿದು ಫಲವತ್ತಾದ ಮಣ್ಣಿನವರೆಗೆ, ಆತಿ 
ಶುಷ್ಕ ಮಣ್ಣಿ ನಿಂದ ಹಿಡಿದು ಜವುಗು ಐ ಪ್ರದೇಶಗಳವರೆಗೆ ಬೆಳೆಯುವ ಪ ಭೇದಗಳಿವೆ. 


ಯೂಕಲಿಪ್ಟಸ್‌ನ ಕೆಲವು ಪ್ರಭೇದಗಳು ಟಿಪ್ಪು ಸುಲ್ತಾನನ ಕಾಲಕ್ಕೆ ಅಂದರೆ 
1799ನೇ ಇಸವಿಗಿಂತ ಮೊದಲು ಮೈಸೂರು ರಾಜ್ಯದಲ್ಲಿ ಬೆಳೆದುದಾಗಿ ಪ್ರತೀತಿ ಇದೆ. 
ಸುಮಾರು ನಾಲ್ಕು ದಶಮಾನಗಳ ಹಿಂದೆ ಕೋಲಾರ ಜಿಲ್ಲೆಯ ಚಿಕ್ಕಬಳ್ಳಾಪುರದ 
ಹತ್ತಿರವಿರುವ ನಂದಿ ಬೆಟ್ಟದಲ್ಲಿ ಕೆಲವು ಭಾರೀ ಗಾತ್ರದ ನೀಲಗಿರಿ ಮರಗಳಿದ್ದವು. 


“ಜೆ. ಎಸ್‌. ಗ್ಯಾಂಬಲ್‌ರ ಪ್ರಕಾರ ಭಾರತದಲ್ಲಿ ನೀಲಗಿರಿ ಮರವನ್ನು ಬೆಳೆಸಲು 
ಪ್ರಯತ್ನಿಸಿದ್ದು ಮೊದಲು, ಮದ್ರಾಸ್‌ ಪ್ರಾಂತ್ಕಕ್ಕೆ ಸೇರಿದ ನೀಲಗಿರಿ ಬೆಟ್ಟಗಳಲ್ಲಿ. 
1843ರಲ್ಲಿ ಕ್ಯಾಪ್ಟನ್‌ ಕಾನ್‌ ಎಂಬುವರು ಯೂಕಲಿಪ್ಟಸ್‌ ಗ್ಲಾಬುಲಸ್‌ ಜಾಶಿಯನ್ನು 
ತೆಂದು ಊಟಿಯಲ್ಲಿರುವ ಉಡ್‌ಕಾಟ್‌ ಎಸ್ಟೇಟಿನಲ್ಲಿ ಮತ್ತು ಗೇಟನ್‌ ಉದ್ಮಾನದಲ್ಲಿ 
ಬೆಳಸಿಖರು. 1856 ರಲ್ಲಿ ಜನರಲ್‌ ಮಾರ್ಗನ್‌ ಎಂಬುವರು ಈ ಪ್ರಯತ್ನಗಳನ್ನು 
ಮುಂದುವರಿಸಿದರು. ಮೊದಲ ಸರ್ಕಾರಿ ತೋಪನ್ನು 1862 ಏಲ್ಲಿ ಬೆಳೆಸಲಾಯೀತು. 
ಆನಂತರ ಇನ್ನೂ ಕೆಲವು ಯೂಕಲಿಪ್ಯ ಸ್‌ ಪ್ರಭೇದಗಳನ್ನು ನೀಲಗಿರಿಗೆ ತಂದು ಬೆಳೆಸ 
ಲಾಯಿತು. ವಿವಿಧ ನೀಲಗಿರಿ ಪ್ರಭೇದಗಳನ್ನು ಗುರುತಿಸುವುದು ಬಕುಳ ಕಷ್ಟ. 
ಗ್ಯಾಂಬಲ್‌ರು ಕೆಳಗೆ ಪಟ್ಟಿಮಾಡಿದ ಯೂಕಲಿಪ್ಟಸ ಜಾತಿಗಳನ್ನು ಗುರುತಿಸಿದ್ದರು. 
(1) ಯೂ. ಅಮಿಗ್ಯ್ಯಾಲಿನ (2) ಯೂ. ಒಬ್‌ಲಿಕ್ಟ (3) ಯೂ. ಸಿಡಿಕೊಫ್ಲೊಯ 
(4) ಯೂ. ಕೈೆಬ್ಬ (5 ಯೂ. ಪಲ್‌ವೆರುಲೆಂಟ (6) ಯೂ. ಗ್ಲಾಬ್ಯುಲಸ್‌ 
(7) ಯೂ. ಲಾಂಗಿಫೋಲಿಯ (8) ಯೂ. ರೊಬಸ್ಟ್‌ (9) ಯೂ. ಮಿಮಿ 
ಫ್ಮಾಲಿಸ್‌ (10) ಯೂ. ಕ್ಯಾಲೋಫಿಲ್ಲ (11) ಯೂ. ಕೂರಿಂಬೋಸ ಗ್ಮಾಂಬಲ್‌ರ 
ಪ್ರಕಾರ ಯೂ. ಟೆರಿಟಿಕಾರ್ಮಿಸ್‌ ಮತ್ತು ಯೂ. ರಾಸ್ಟ್ರಾಟ ಪ್ರಭೇದಗಳನ್ನು ದಕ್ಷಿಣ 
ಭಾರತದ ಮೈದಾನ ಪ್ರದೇಶಗಳಿಗೆ ತಂದು ಬೆಳೆಸಲಾಯಿತು. 


| ಉತ್ತರ ಭಾರತದಲ್ಲಿ ಬೆಳೆಯುತ್ತಿದ್ದ ಮುಖ್ಯ ಪ್ರಭೇದಗಳೆಂದರೆ 1) ಯೂ. 
ಅಮಿಗ್‌ಡ್ಕಾಲಿನ 2) ಯೂ. ಮಿಮಿನ್ಯಾಲಿಸ್‌ '3) ಯೂ. ರೆಸಿನಿಫೆರ ಮತ್ತು 
ರಾಸ್ಟ್ರ್ಯಾಟ. 

ಡೆಹ್ರಾಡೂನಿನಲ್ಲಿ ಆ ಕಾಲದಲ್ಲಿ ಯೂ. ಟೆರಿಟಿಕಾರ್ನಿಸ್‌ ಮತ್ತು ಯೂ. ಸಿಟ್ಟಿ 
ಯೊಡೋರ ಪ್ರಭೇದಗಳು ಚೆನ್ನಾಗಿ ಬೆಳೆಯುತ್ತಿದ್ದವು. 

ಮುಂದಿನ ಕೆಲವು ವರ್ಷಗಳಲ್ಲಿ ಇನ್ನೂ ಕೆಲವು ಪ್ರಭೇದಗಳನ್ನು ಮೈಸೂರು 
ರಾಜ್ಯ ಮತ್ತು ವಂದ್ರಾಸ್‌ ಪ್ರಾಂತ್ಯಕ್ಕೆ ತರಲಾಯಿತು. ತಮಿಳುನಾಡಿನಲ್ಲಿ ಯೂ. 


254 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಗ್ಲಾಬ್ಯುಲಸ್‌, ಯೂ. ಹೈಬ್ರಿಡ್‌ ಮತ್ತು ಯೂ, ಗ್ರಾಂಡಿಸ್‌, ಮೂರು ಮುಖ್ಯ 
ಯೂಕಲಿಪ್ಟಸ್‌ ಪ್ರಭೇದಗಳು ಬೆಳೆಯುತ್ತವೆ. ಯೂ. ಗ್ಲಾಬ್ಯುಲಸ್‌ ಎಲೆಗಳಿಂದ 
ನೀಲಗಿರಿ ತೈಲವನ್ನು ತೆಗೆಯುತ್ತಾರೆ. ಕರ್ನಾಟಕದಲ್ಲಿ ಯೂಕಲಿಪ್ಟಸ್‌ ಹೈಬ್ರಿಡ್‌, 
ಯೂಕಲಿಪ್ಟಸ್‌ ಸಿಟ್ಟಿಯೊಡೋರ ಮತ್ತು ಯೂಕಲಿಪ್ಟಸ್‌ ಗ್ರಾಂಡಿಸ್‌ ಪ್ರಭೇದಗಳು 
ಮುಖ್ಯವಾದುವುಗಳು. 


56. ರಕ್ತ ಚಂದನ: ರೆಡ್‌ ಸ್ಕಾಂಡಲ್‌ ವುಡ್‌, ರೆಡ್‌ ವುಡ್‌ (ಇ); ಕೆಂಪು 
ಗಂಧ, ರಕ್ತಚಂದನ್‌ (ಮಲ); ಚೆಮ್ಮಾರಮ್‌, ಸೇವಪ್ಪಸಂದಾನಮ್‌ (ತ); 
ಯೆರ್ರಚಂದನಮ್‌, ಯೆರ್ರಸಂದಾನಮು (ತೆ) ; ಟೆರೊಕಾರ್ಪಸ್‌ ಸ್ಕಾಂಟಲೈನಸ್‌. 

ಈ ಮರ ಸಾಧಾರಣವಾಗಿ 10 ಮಾ. ಎತ್ತರ ಮತ್ತು 1 ಮಿಾ. ನಿಂದ 1.5 
ಮಾ. ದೆಪ್ಪಕ್ಕೆ ಬೆಳೆಯುವ ಮರ. ಈ ಮರ ಆಂಧ್ರಪ್ರದೇಶದ ಕಡಪ ಮತ್ತು 
ಚಿತ್ತೂರು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಮತ್ತು ತಮಿಳುನಾಡಿನ ಉತ್ತರ ಆರ್ಯಾಟ್‌ ಜಿಲ್ಲೆ 
ಮತ್ತು ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯಲ್ಲಿ ಸ್ವಲ್ಪಮಟ್ಟಿಗೆ ಬೆಳೆಯುತ್ತದೆ, 
ಸಾಧಾರಣವಾಗಿ ಬೀಜಗಳಿಂದ ಇದರ ಪುನರಾಭಿವೃದ್ಧಿಯಾಗುತ್ತದೆ. ಬೇರು ಮರಿ 
ಗಳಿಂದ ಅಥವಾ ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆದ ಸಸಿಗಳನ್ನು ನಾಟಿಸಾಡಿ ಇದರ 
ಕೃತಕ ಪುನರಾಭಿವೃದ್ಧಿ ಮಾಡಬಹುದು. 

ಬಿಳಿಮರ ಹಳದಿ ಮಿಶ್ರಿತ ಬಿಳಿಯಾಗಿದ್ದು, ಚೇಗು ಗಾಢ ಕೆಂಪು, ಕಂದು 
ಬಣ್ಣದಿಂದ ಕಂದು ಮಿಶ್ರಿತ ಕೆಂಪು ಬಣ್ಣವಾಗಿರುತ್ತದೆ. ಜೇಗು ಬಹಳ ಗಟ್ಟಿ, 
ಭಾರದಿ:ದ ಬಹಳ ಭಾರವಾಗಿರುತ್ತದೆ. ಇದರ ಚೇಗಿನಲ್ಲಿ "ಸ್ಮಾಂಟಲಿನ್‌' ಎಂಬ 
ಬಣ್ಣವಿರುತ್ತದೆ. ಇದರಿಂದಾಗಿ “ಅನಿಲಿನ್‌” ಬಣ್ಣಗಳು ಬಳಕೆಯಲ್ಲಿ ಬರುವವರೆಗೂ 
ಯೂರೋಪಿನ ಮಾರಂಕಟ್ಟೆಯಲ್ಲಿ ಇದಕ್ಕೆ ಬಹಳ ಬೇಡಿಕೆ ಇತ್ತು ಮತ್ತು ಅಲ್ಲಿಯ 
ವರೆಗೂ ಸ್ಕಾಂಟಲಿನ್‌ ಬಣ್ಣವನ್ನು ಇಂಗ್ಲೆಂಡ್‌, ಯೂರೋಪ್‌ ಮತ್ತು ಇತರ 
ದೇಶಗಳಿಗೆ ರಫ್ತು, ಮಾಡುತ್ತಿದ್ದರು. ಚೇಗನ್ನು ದೀರ್ಫಕಾಲದವರೆಗೆ ನೀರಿನಲ್ಲಿ 
ಕುದಿಸಿ ತೆಗೆದ ಕಷಾಯದಿಂದ ನೀಲಿವರ್ಣ ಪ್ರಭೆ ಸ್ಟುರಿಸುತ್ತದೆ. 

" ಇದರ ಮಠ ಗಡಸುತನದಲ್ಲಿ ಅತ್ಯಂತ ಗಟ್ಟಿಯಾಗಿರುತ್ತದೆ. ಮರ ಬಯಲು 
ಗಾಳಿಯಲ್ಲಿ ಚೆನ್ನಾಗಿ ಹದಗೊಳ್ಳುತ್ತದೆ ಮತ್ತು ಬಹಳ ಕಾಲದವರೆಗೆ ಬಾಳಿಕೆ ಬರುತ್ತದೆ. 


ಈ ಮರದಿಂದ ಒಳ್ಳೆಯ ಗುಣದ ಮತ್ತು ಸಾಧಾರಣ ಗುಣಮಟ್ಟದ ಚೌಜೀನೆ 
ಮರ ದೊರೆಯುತ್ತದೆ. ಅಲೆಯಾಕಾರವ ಕಣ ವಿನ್ಮಾಸವಿರುವ ಒಳ್ಳೆಯ ಗುಣ 
ಮಟ್ಟದ ಮರ ಸ್ವಲ್ಪ ಸಂಖ್ಯೆಯಲ್ಲಿ ದೊರಕುತ್ತದೆ. ಈ ಒಳ್ಳೆಯಂಗುಣದ ಮರವನ್ನು 
ವಿಶೇಷ ಬಗೆಯ ಸಂಗೀತವಾದ್ಯದ ತಯಾರಿಕೆಗಾಗಿ ಜಪಾನ್‌. ದೇಶಕ್ಕೆ ರಫ್ತು ಮಾಡು 
ತ್ತಾರೆ, ಸಾಧಾರಣ ಗುಣಮಟ್ಟದ ಮರವನ್ನು ಅಲಂಕಾರಿಕ ಮನೆಯ ಕಂಬಗಳ: 


ನಮ್ಮ ಆರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 255 


ಕೆತ್ತನೆಗೆ, ಮೂರ್ತಿಗಳು ಮತ್ತು ಆಟಿಗೆ ಸಾಮಾನುಗಳ ತಯಾರಿಕೆಗೆ ಉಪಯೋಗಿಸು 
ತ್ತಾರೆ. ಚಿತ್ರದ ಕಟ್ಟುಗಳು ವ್ಯವಸಾಯ ಉಪಕರಣಗಳು ಹಾಗೂ ಎತ್ತಿನ 
ಬಂಡಿಗಳಿಗೇ ಅಲ್ಲದೆ ಉಪಕರಣಗಳ ಹಿಡಿಗಳಿಗೂ ಸಹ ಇದನ್ನು ಉಪಯೋಗಿಸುತ್ತಾರೆ, 


ಈ ಮರವನ್ನು ಇತರ ಮರಗಳೊಡನೆ ಆಶ್ರಯ ಪಟ್ಟೆಗಳಲ್ಲಿ ಬೆಳೆಸಬಹುದು. 
ಶ್ರೀಗಂಧದ ಮರಕ್ಕೆ ಆತಿಥೇಯ ಮರವಾಗಿ, ಹಳ್ಳಿಗಳ ಹತ್ತಿರ ತೋಪುಗಳಲ್ಲಿ ಮತ್ತು 
ಜಮಾನುಗಳ ಅಂಚಿನ ಪ್ರದೇಶಗಳಲ್ಲಿ ಈ ಮರವನ್ನು ಬೆಳೆಸಬಹುದು, 


57. ಲೆಡ್‌ಟ್ರಿ (ಹಾರ್ಸ್‌ ಟ್ಯಾಮರಿಂಡ್‌ ಮತ್ತು ವೈಟ್‌ ಬಬೂಲ್‌) : 
ತೊಯ್‌ರ, ಕದಮ್‌ (ಹಿ); ವಲಾಯತಿ ಬವಲ್‌ (ಗು): ತಕಾರನ್ನಿರಾಮ್‌ (ಮಲ); 
ನಾಗಾರ್ಜುನ್‌ (ಒ) ; ತಗರೈ, ನಟ್ಟು ಕವುಂಡಲ್‌ (3) : ಕಾಖಟಿ, ನಗರಿಕೇಸರಿ (ತೆ); 
ಲೂಸಿನ ಲೂಕೋಸಿಫಾಲ. 


ಇದು ಭಾರತಕ್ಕೆ ಉಷ್ಣವಲಯ ವ ಅಮೆರಿಕಾದಿಂದ ಬಂದಿರಬಹುದು ಇದು 
ದೊಡ್ಡ ಹೊದರಿನಂತೆ ಅಥವಾ ಸಣ್ಣ ಮರವಾಗಿ ಬೆಳೆಯುತ್ತದೆ. ಇದರ ಎಲೆಗಳು 
ದನಕರುಗಳಿಗೆ ಒಳ್ಳೆಯ ಮೇವಾದ್ದರಿಂದ ಇದನ್ನು ಕೃಷಿಜಮಿಸಾನುಗಳಲ್ಲಿ ಬೆಳೆಯು 
ತ್ತಾರೆ. 


ಈ ಮರವನ್ನು ನೇರವಾಗಿ ಬೀಜಗಳನ್ನು ಬಿತ್ತಿ ಅಥವಾ ಪಾಲಿಥೀನ್‌ ಚೀಲ 
ಗಳಲ್ಲಿ ಬೆಳೆಸಿದ ಸಸಿಗಳನ್ನು ನಾಟಿಮಾಡಿ ಬೆಳೆಸಬಹುದು. ಮೊದಮೊದಲು ಎಳೆಯ 
ಸಿಸಿಗಳೆ ಸೆಳೆಗೊಂಬುಗಳನ್ನು ಮತ್ತು ಎಲೆಗಳನ್ನು ಮೊಲಗಳು ಕಡಿದು ತಿನ್ನುತ್ತವೆ. 
ಈ ಮರ ತೇವಾಂಶವಿರುವ ಪ್ರದೇಶಗಳಲ್ಲಿ ಚೆನ್ನಾಗಿ ಬೆಳೆಯುತ್ತದೆ. ಬಹಳಕಾಲದ 
ವರೆಗೆ ಒಣಹವೆ ಇರುವಂಥ ಪ್ರದೇಶಗಳಲ್ಲಿ ನೆಟ್ಟ ಸಸಿಗಳಿಗೆ ಒಂದೆರಡು ವರ್ಷಗಳ 
ವರೆಗೆ ನೀರು ಹಾಕಬೇಕಾಗುವುದು. ಗಿಡಗಳು ಬೆಳೆದ ಒಂದೆರೆಡು ವರ್ಷಗಳಲ್ಲಿ ಹೂ 
ಮತ್ತು ಕಾಯಿ ಬಿಡಲು ಪ್ರಾರಂಭಿಸುತ್ತವೆ. 


ಇದರ ಬಿಳಿಮರ ಹಳದಿ ಮಿಶ್ರಿತ ಬಿಳಿ ಬಣ್ಣವಾಗಿದ್ದು ಚೇಗು ಕಂದು ಬಣ್ಣ 
ವಾಗಿರುತ್ತದೆ. ಚೇಗಿನಲ್ಲಿ ಗಾಢ ಬಣ್ಣದ ರೇಖೆಗಳಿರುತ್ತವೆ. ಮರ ಗಟ್ಟಿ, ಭಾರ, 
ಬಲಿಷ್ಮವಾಗಿದ್ದು ಸಾಧಾರಣ ಬಾಳಿಕೆ ಬರುತ್ತದೆ. ಈ ಮರದಿಂದ ದೊಡ್ಡಗಾತ್ರದ 
ದಿಮ್ಮಿ ದೊರಕುವುದಿಲ್ಲವಾದ್ದರಿಂದ ಮರವನ್ನು ವ್ಯವಸಾಯ ಮುಟ್ಟುಗಳಿಗೆ ಮತ್ತು 
ಬೇಲಿಗೂಟಗಳಿಗೆ ಉಪಯೋಗಿಸುತ್ತಾರೆ. ಇದರ ಸೆಳೆಗೊಂಬುಗಳನ್ನು ಎಲೆಗಳಿಗಾಗಿ 
ಆಗಾಗ ಕತ್ತರಿಸುವುದರಿಂದ. ಇದು ಮರವಾಗಿ ಬೆಳೆಯುವುದರ ಬದಲು ದೊಡ್ಡ 
ಹೊದರಿನಂತೆ ಬೆಳೆಯುತ್ತದೆ. 


256 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


58. ವೈಟ್‌ವ್ಯಾಟಲ್‌ (ಸಿಲ್ವರ್‌ ವ್ಯಾಟಲ್‌) : ಅಕೇಶಿಯೆ ಡಿಆಲ್ಬೇಟ, 

ಈ ಮರವನ್ನು ಆಸ್ಟ್ರೇಲಿಯ ದೇಶದಿಂದ ನಮ್ಮ ದೇಶದ ನೀಲಗಿರಿ ಮತ್ತು 
ಹಿಮಾಲಯ ತಪ್ಪಲಿನ ಕೆಲವು ಪ್ರದೇಶಗಳಿಗೆ ತಂದು ಬೆಳೆಸಲಾಯಿತು. ಬೂದುಬಣ್ಣದ 
ಎಲೆಗಳಿಂದ ಮತ್ತು ಸುವಾಸನಾಯುಕ್ತ ಹಳದಿ ಹೂವುಗಳಿಂದ ಕೂಡಿದ ಈ ಮರ 
ಬಹು ಸುಂದರವಾದ ಮರವಾಗಿದೆ. ಚಹಾ ಮತ್ತು ಸಿಂಕೋನ ತೋಪುಗಳಲ್ಲಿ ಈ 
ಮರವನ್ನು ಪೋಷಣಾ ಬೆಳೆಯಾಗಿ ಮತ್ತು ಗಾಳಿಯ ತಡೆಯಂತೆ ಬೆಳೆಯುತ್ತಿದ್ದರು. 
ನೀಲಗಿರಿಯಲ್ಲಿ ನೈಸರ್ಗಿಕ ಬೆಳೆಯಂತೆ ಬೆಳೆಯುವ ಈ ಮರ 40 ಸೆ.ಮಾಾ. ದಪ್ಪ ಮತ್ತು 
12 ಮಾ. ಎತ್ತರದವರೆಗೂ ಬೆಳೆಯುತ್ತದೆ. ಈ ಮರದ ವಂಶಾಭಿವೃದ್ಧಿಯನ್ನು 
ಬೀಜಗಳಿಗಿಂತಲೂ ಕಚ್ಚೆಗರುಗಳಿಂದ ಮತ್ತು ಬೇರು ಮರಿಗಳಿಂದೆ ಸುಲಭವಾಗಿ 
ಮಾಡಬಹುದು. 


ಇದರ ಬಳಿಮರ ಬಿಳಿ ಬಣ್ಣದಿಂದ ಬಿಳಿ ಮಿಶ್ರಿತ ಹಳದಿ ಬಣ್ಣವಾಗಿದ್ದು, 
ಚೇಗು ನಸುಗೆಂಪು ಅಥವಾ ಶಿಳಿಗೆಂಪು ಬಣ್ಣವಾಗಿರುತ್ತದೆ. ಮರ ಸುಮಾರು ಭಾರ 
ಮತ್ತಾ ಗಟ್ಟಿಯಾಗಿರುತ್ತದೆ. 

ಇದರ ತೊಗಟೆಯಲ್ಲಿ ಕಡಮೆ ಒಗಟಿರುವುದರಿಂದ ಇದರೆ ಮರ ಮತ್ತು 
ತೋಗಟೆಯನ್ನು ಸೌದೆಗಾಗಿ ಉಪಯೋಗಿಸುತ್ತಾರೆ. ಇದರ ತೊಗಟೆಯನ್ನು ಇತರೆ 
ಒಗಚಿನ ಹಸುರು ತೊಗಟೆಯೊಡನೆ ಬೆರಕೆಮಾಡಲು ಉಪಯೋಗಿಸುತ್ತಾರೆ... :. ' 


59, ಶಿವನಿ (ಶಿವನೆ, ಕುಲಿ): ಗುಮ್ಹಾರ್‌, ಖಮ್ಮಾರ, ಕಂಭಾರ, ಸೇವನ್‌, 
ಶೇದನ್‌ (ಹಿ); ಗುಮಾರ್‌, ಗುಂಬಾರ್‌ (ಬೆ); ಗುಮಡಿ, ಕುಮ್ಮಿ (ತು; ಗುಮಡ್ಮು 
ಗುಮಾರ್‌ಟೆಕ್‌, ಪೆದ್ದ-ಗೊಮರು (ತೆ); ಮೆಲ್ಫೆನ ಆರ್ಟೊರಿಯ. 


ಶಿವನಿ ಮರ ಕೆಲವು ವೇಳೆ ಚಿಕ್ಕದಾಗಿಯೂ ಕೆಲವು ವೇಳೆ ದೊಡ್ಡದಾಗಿಯೂ 
ಬೆಳೆಯುವ ಉದುರೆಲೆ: ಮರ, ತೇವದ ಉದುರೆಲೆ ಅರಣ್ಯಗಳಲ್ಲಿ ದೊಡ್ಡ ಮರ 
ವಾಗಿಯೂ ಶುಷ್ಕ ಪ್ರದೇಶಗಳಲ್ಲಿ ಸಣ್ಣಮರವಾಗಿಯೂ ಬೆಳೆಯುತ್ತದೆ. 


ಇದು ದೊಡ್ಡ ಎಲೆಯ ಹಳದಿ ಹೂ ಬಿಡುವ ಸುಂದರವಾದ ಮರ. ಬಿದ್ದ 
ಹಣ್ಣುಗಳನ್ನು ಚಿಗರೆಗಳು ತಿನ್ನುತ್ತವೆ. ಈ ಪ್ರಭೇದ ಹಿಮಾಲಯ ತಪ್ಪಲು ಪ್ರದೇಶದ 
ಮಧ್ಯ ಪ್ರದೇಶ ಮತ್ತು ಮಹಾರಾಷ್ಟ್ರ ಮತ್ತು ದಕ್ಷಿಣ ಭಾರತದಲ್ಲಿ ಹರಡಿವೆ. 

ಈ ಮರವನ್ನು ನೇರವಾಗಿ ಬೀಜ ಬಿತ್ತಿಯಾಗಲಿ ಅಥವಾ ಪಾಲಿಥೀನ್‌ ಚೀಲ 
ಗಳಲ್ಲಿ ಬೆಳೆದ. ಸಹಿಗಳನ್ನು ನಾಟಿ ಮಾಡಿಯಾಗಲಿ ಬೆಳೆಸಬಹುದು. ಅನುಕೂಲಕರ 
ಪರಿಸರವಿರುವ ಸ್ಥಳಗಳಲ್ಲಿ ಇದು ಬಹುಬೇಗ ಬೆಳೆಯುತ್ತದೆ. ಚೆನ್ನಾಗಿ ಕಚ್ಚಿಗರನ್ನು 
ತಳ್ಳುತ್ತದೆ. ` 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 257 


ಈ ಮರದ ಚೇಗು ತಿಳಿ ಹಳದಿ ಅಥವಾ ಕೆನೆ ಬಣ್ಣವಾಗಿದ್ದು ಕೆಲವು ವೇಳೆ 
ನಸುಗೆಂಪು ಛಾಯೆಯಿಂದ ಕೂಡಿರುತ್ತದೆ. ಮರ ತೇಗಕ್ಕೆಂತ ಹಗುರ ಮತ್ತು ಮೆತು 
ವಾಗಿರುತ್ತದೆ. ಮರವನ್ನು ಪೀಠೋಪಕರಣಗಳಿಗೆ, ಪೆಟ್ಟಿಗೆಗಳಿಗೆ, ಅಳತೆ ಬಾಚಣಿಗೆ, 
ಬ್ರಶ್‌ ಹಿಡಿಗಳಿಗೆ ಮತ್ತು ಇನ್ನೂ ಕೆಲವು ಮನೆ ಉಪಯೋಗಕ್ಕಾಗಿ ಉಪಯೋಗಿಸು 
ತ್ತಾರೆ. ಇದರ ಮರವನ್ನು ಅಂಕಣ ಫಲಕಗಳಿಗೆ ಮತ್ತು ಬಾಗಿಲುಗಳಿಗೆ, ಉಪ 
ಯೋಗಿಸುತ್ತಾರೆ. ಬರ್ಮದಲ್ಲಿ ಇದನ್ನು ಸಣ್ಣ ದೋಣಿಗಳಿಗೆ ಮತ್ತು ಮೂರ್ತಿಗಳನ್ನು 
ಕೆತ್ತಲು ಉಪಯೋಗಿಸುತ್ತಾರೆ. 


60. ಸರ್ವೆ: ಆಸ್ಟ್ರೇಲಿಯದ “ಬೀಫ್‌ಉಡ್‌' ಮರ (ಇ); ಕಾಸರಿಕೆ, 
ಕ್ಯಾಸರಿಕೆ, ಗಾಳಿಮರ, ಸರ್ವ. ಚವುಕ (ತೆ) ; ಚೌಕ್‌ (ತ) ; ಕ್ಕಾಸುರಿನ ಇಕ್ಸಿಸೆಟಿಫೋಲಿಯ, 


ಕ್ಯಾಸರಿಕೆ ಎತ್ತರವಾಗಿ ಬೆಳೆಯುವ ನಿತ್ಯ ಹಸುರ:ವ ರ. ಇದು ಚಿತ್ತಗಾಂಗ್‌ 
(ಬುಗ್ಲಾದೇಶ), ಬರ್ಮ, ಅಂಡಮಾನ್‌ ದ್ವೀಪಗಳು ಅದೂ ವಿಶೇಷವಾಗಿ ಚಿಕ್ಕ ಅಂಡ 
ಮಾನಿನ ಸಮುದ್ರ ತೀರದಲ್ಲಿ ಮತ್ತು ದೊಡ್ಡ ಆಂಡಮಾನಿನ ಕ್ಕಾಸುರಿನ ಕೊಲ್ಲಿಯಲ್ಲಿ 
ನೈಸರ್ಗಿಕವಾಗಿ ಬೆಳೆಯುತ್ತದೆ. ಇದು ಮಲೇಶಿಯಾ. ಉತ್ತರ ಆಸ್ಥೆ ಸ್ಟೇಲಿಯ ಮತ್ತು 
ಕ್ವೀನ್ಸ್‌ ಲ್ಯಾಂಡಿನಲ್ಲಿಯೂ ಬೆಳೆಯುತ್ತದೆ. ಒಟ್ಟು 23 ಕ್ಯಾಸುರಿನ ಜಾತಿಗಳಲ್ಲಿ ಈ 
ಜಾತಿಯೊಂದೇ ಆಂಡಮಾನ್‌ ದ್ವೀಪಗಳಲ್ಲಿ ನೈಸರ್ಗಿಕವಾಗಿ ಬೆಳೆಯುತ್ತದೆ ಮತ್ತು 
ಈ ಪ್ರಭೇದವನ್ನು ಹಿಮಾಚಲ ಪ್ರದೇಶ, ಪಂಜಾಬ್‌ ಮತ್ತು ಇರ ಶೀತಲ ಪ್ರದೇಶ 
ಗಳನ್ನು ಬಿಟ್ಟು ದೇಶದ ಉಳಿದ ಎಲ ಪ್ರದೇಶಗಳಲ್ಲಿ ಈ ಜಾತಿಯ ಮರವನ್ನು 
ಸಾಗುವಳಿ ಮಾಡಿ ಬಿಳೆಸುತ್ತಾರೆ. ಇದರ ಎಲೆಗಳು ಗರಿಯುಃತೆ ತೆಳ್ಗೆಗೆ ಹರಡಿ 
ಕೊಳ್ಳುತ್ತವೆ. ಎತ್ತರವಾದ ಹರಡದ ತ್ರಿಕೋಣಾಕಾರದ ನೆತ್ತಿ ಮತ್ತು ಸೂಜಿಯಂಥ 
ಎಲೆಗಳಿರುವ ಈ ಮರ ಕೋನಿಫೆರಸ್‌ ಜಾಶಿಗೆ ಸೇರಿದ ಮನದಂತೆ ಕಾಣಂತ್ತದೆ. 


ಇದು ಬಹು ಬೇಗ ಬೆಳೆಯುವ ಮರ. ಇದನ್ನು ಪಶ್ಚಿಮ ಮತ್ತು ಪೂರ್ವ 
ಸಮುದ್ರ ತೀರಗಳ ವಿಸ್ತಾರವಾದ ಪ್ರದೇಶಗಳಲ್ಲಿ ಬೆಳೆಯಲಾಗುತ್ತದೆ. ಮರಳು 
ಪ್ರದೇಶಗಳಲ್ಲಿ ಈ ಜಾತಿ ಸಮೃದ್ಧವಾಗಿ ಬೆಳೆಯುತ್ತದೆ. ಕರ್ನಾಟಕ ಮತ್ತು ತಮಿಳು 
ನಾಡಿನ ಒಳ ಪ್ರದೇಶಗಳಲ್ಲಿಯೂ ಇದನ್ನು ಬೆಳೆಸುತ್ತಾರೆ. ಇದರ ಬೆಳವಣಿಗೆಗೆ 
ಹೆಚ್ಚು ಬೆಳಕು ಬೇಕು; ನೆರಳಲ್ಲಿ ಇದು ಬೆಳೆಯಲಾರದು. ಈ ಮರವನ್ನು ಮರಳು 
ದಿಣ್ಣೆಗಳ ಪ್ರದೇಶಗಳಲ್ಲಿ ಹೆಚ್ಚಾಗಿ ಬೆಳೆಸುತ್ತಾರೆ. ಈ ಜಾತಿ ನೈಸರ್ಗಿಕವಾಗಿ 
ಪುನರಾಭಿವೃದ್ಧಿ ಹೊಂದುವುದಿಲ್ಲ. ಪಾಲಿಥಿನ್‌ ಚೀಲಗಳಲ್ಲಿ ಬೆಳೆಸಿದ ಸಸಿಗಳನ್ನು 
ಮರಳು ತೀರಗಳಲ್ಲಿ ಆಥವಾ ಒಳಪ್ಪದೇಶಗಳಲ್ಲಿ 1.8 ಮಾ.x1.8 ಮಾ.ಅಂತರ 
ಕೊಟ್ಟು .ನಾಟೆಮಾಡಿ ಎರಡು ವರ್ಷಗಳವರೆಗಾದರೂ ಬೇಸಿಗೆಯಲ್ಲಿ ನೀರುಹಾಕಿ 
ಬೆಳಿಸಿದರೆ ಚೆನ್ನಾಗಿ ಹತ್ತಿಕೊಳ್ಳುತ್ತವೆ. ಈ ಮರ ಚೆನ್ನಾಗಿ ಕಚ್ಚಿಗರು ತಳ್ಳುವುದಿಲ್ಲ. 


17] 


258 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಆದರೆ ಕರ್ನಾಟಕದೆ ಕೋಲಾರ ಜಿಲ್ಲೆಯ ಕೆಲವು ಕಡೆ ಮೊದಲ ಬೆಳೆ ಕಡಿದ ನಂತರ 
ಒಂದು ಸಾರಿ ಚೆನ್ನಾಗಿ ಕಚ್ಚಿಗರು ತಳ್ಳುತ್ತದೆ. ಇತರ ಪ್ರದೇಶಗಳಲ್ಲಿ ಈ ಮರವನ್ನು 
ನೆಲಮಟ್ಟದಿಂದ 60 ರಿಂದ 90 ಸೆಂ.ಮಾ.ಎತ್ತರದಲ್ಲಿ ಕಡಿದರೆ, ಕಡಿದ ಜಾಗದಿಂದ 
ಕಚ್ಚಿಗರುಗಳು ಬರುತ್ತವೆಂದು ಹೇಳಲಾಗುತ್ತದೆ. 





ಚಿತ್ರ 28. ನಾಟಿ ಮಡಿಗಳಲ್ಲಿ ಚೆನ್ನಾಗಿ ಬೆಳೆದಿರುವ ಯೂಕಲಿಪ್ಟಸ್‌ ಹೈಬ್ರಿಡ್‌ ಸಸಿಗಳು 
ಜಿ.ಕೆ.ವಿ.ಕೆ ಕೃಷಿ ವಿಶ್ವವಿದ್ಯಾನಿಲಯ, ಬೆಂಗಳೂರು. | 


ಈ ಮರ ಪ್ರಪಂಚದಲ್ಲೇ ಅತ್ಯುತ್ತಮ ಸೌದೆ ಮರವೆಂದು ಹೆಸರುವಾಸಿ 
ಯಾಗಿದೆ. ಹಸಿಮರವೂ ಸಹ ಚೆನ್ನಾಗಿ ಉರಿಯುತ್ತದೆ. ಈ ಗುಣದಿಂದಾಗಿ 
ಕರ್ನಾಟಕ ಮತ್ತು ತಮಿಳುನಾಡಿನ ಕೆಲವು ಶುಷ್ಕ ಹವಾಗುಣವಿರುವ ಜಿಲ್ಲೆಗಳಲ್ಲಿ 
ರೈತರು ಕ್ಕಾಸುರಿನ ತೋಪುಗಳನ್ನು ಹೆಚ್ಚು ಹೆಚ್ಚಾಗಿ ನೆಡಲು ಪ್ರಾರಂಭಿಸಿದ್ದಾರೆ. 
ಸೌದೆಯ ಕೊರತೆಯಿರುವ ದೊಡ್ಡ ಪಟ್ಟಣ ಪ್ರದೇಶಗಳಲ್ಲಿ ಇದೊಂದು ಲಾಭದಾಯಕ 
ಉದ್ಯಮವಾಗಿದೆ. ಸರ್ವೆ ಮರಗಳನ್ನು 10 ರಿಂದೆ 12 ವರ್ಷದ ಸರದಿಯಲ್ಲಿ 
ಸಂಪೂರ್ಣವಾಗಿ ಕಡಿದು ತೆಗೆದು ಆ ಪ್ರದೇಶದಲ್ಲಿ ಮತ್ತೆ ಹೊಸದಾಗಿ ನಾಟಿ 
ಮಾಡುತ್ತಾರೆ. 


ಆಗ ತಾನೆ ಕಡಿದ. ಇದರೆ ಬಿಳಿಮರ, ಬಿಳಿ ಬಣ್ಣವಾಗಿದ್ದು ಹಳೆಯದಾದಂತೆ 
ಬೂದು ಮತ್ತು ತಿಳಿ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಚೇಗು ಬಿಳೀಛಾಯೆಯ ಕುದು 
ಬಣ್ಣದಿಂದ, ತಿಳಿಕಂದು ಬಣ್ಣವಾಗಿರುತ್ತದೆ. ಕೆಲವು ವೇಳೆ ನಸುಗೆಂಪು ಅಥವಾ ಕೆಂಪು 
ಛಾಯೆಯಿಂದ ಕೂಡಿರುತ್ತದೆ. ಮರ ಭಾರ ಮತ್ತು ಗಟ್ಟಿಯಾಗಿರುತ್ತದೆ. ಸರ್ವೆ 
ಮರವನ್ನು ಹೆಚ್ಚಾಗಿ ಸೌದೆಗಾಗಿ ಉಪಯೋಗಿಸುತ್ತಾರೆ. ರೆಂಬೆಗಳನ್ನು ಸಹ 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 259 


ಸೌದೆಗಾಗಿ ಉಪಯೋಗಿಸುತ್ತಾರೆ. ಈಚುಗಳನ್ನು ಕಟ್ಟಡ ಕಟ್ಟುವಾಗ ಆಧಾರ 
ಕಂಬಗಳಾಗಿ ಮತ್ತು ಇತರ ಕೆಲಸಗಳಿಗಾಗಿ ಉಪಯೋಗಿಸುತ್ತಾರೆ, ಈಚುಗಳನ್ನು 
ಸಣ್ಣ ತೊಲೆಗಳಾಗಿ ಸಹ ಉಪಯೋಗಿಸುತ್ತಾರೆ. 

ಕ್ಯಾಸರಿಕೆ ವಂರ ಸುಂದರವಾಗಿ ಕಾಣುವ ಮರವಾದ್ದರಿಂದೆ ಇದನ್ನು ಕಿರಿದಾದ 
ರಸ್ತೆಗಳೆ ಪಕ್ಕಗಳಲ್ಲಿ ಸಾಲು ವ:ರದಂತೆ ಬೆಳೆಸುತ್ತಾರೆ. ಹೆಚ್ಚು ಸ್ಮಳಾವಕಾಶವಿರದ 
ರಸ್ತೆಗಳ ಪಕ್ಕಗಳಲ್ಲಿ ಮತ್ತು ದೊಡ್ಡ ಚಂಡದ ಮರಗಳನ್ನು ನೆಡಲು ಸಾಧ್ಯವಿಲ್ಲದಿರುವ 
ಕಡೆ ಬೆಳೆಸಲು ಇದು ಯೋಗ್ಯವಾದ ಮರ. 


61, ಸಿಸಾಲ್‌ಪಿನಿಯ ಕೊರಿಯೇರಿಯ : ಲಿಬಿ-ಡಿಬಿ (ಮ) ; ಇಂಕಿಮರಮ್‌ 
(ತ); ಡಿವಿ-ಡಿಪಿ (ತೆ). 

ಇದು ಭಾರತಕ್ಕೆ ಉಷ್ಣವಲಯದ ಅಮೆರಿಕದಿಂದ ಬಂದ ಸಣ್ಣ ಅಥವಾ 
ಮಧ್ಯಮ ಗಾತ್ರದ ನಿತ್ಯಹಸುರು ಮರ. ಇದು ಛತ್ರಿಯಾಕಾರದ ಚಂಡವಿರುವ 
ವರ್ಷ: ಡೀ ನೆರಳು ಕೊಡುವ ಸುಂದರವಾದ ಮರ. 
| 

ಬಿಳಿಮರ ಶಿಳಿಕಿತ್ತಳೆಕಂದು ಬಣ್ಣವಾಗಿದ್ದು ಚೇಗು ಗಾಢ ಊದಾ ಬಣ್ಣದಿಂದ 
ಸುಮಾರು ಕಪ್ಪು ಬಣ್ಣವಾಗಿರುತ್ತದೆ. 

ಬಲಿತ ಕಾಯಿಗಳಲ್ಲಿ ಶೇಕಡಾ 50 ರಷ್ಟು ಒಗಚಿರುತ್ತದೆ. ಈ ಮರವನ್ನು 
ತೋಟಗಳಲ್ಲಿ, ಸಣ್ಣ ತೋಪುಗಳಲ್ಲಿ ನೆರಳಿಗಾಗಿ ಬೆಳೆಸಬಹುದು. ಮರವನ್ನು 
ಸೌದೆಗಾಗಿ ಉಪಯೋಗಿಸಬಹುದು. 


ಕರ್ನ (2, ಸಿಸ್ಸು (ಅಗರು, ಬಿಂದಿ): ಹಿಷಮ್‌, ಸಿಸ್ಸು (ಹಿ); ಶಿಶಾಮ್‌(ಅ) ; 
ಸನಮ್‌ (ಗು) ; ಸಿಸ್ಸುಲಿ (ಒ) ; ಶಿಶಾಯ್‌, ತಾಲಿ (ಪ); ಇತಿ, ಎತ್ತಿ (ತ); 
ಎರ್ರಸಿಸ್ಸು (ತೆ), ಡಾಲ್‌ಬರ್ದಿಯ ಸಿಸ್ಸು, 

ಇದು ಹಿಮಾಲಯ ತಪ್ಪಲಿನಲ್ಲಿ ಸರಾಸರಿ 900 ಮಾ.ಎತ್ತರದವರೆಗೆ ಕೆಲವು 
ವೇಳೆ 1500 ಮಾ.ಎತ್ತರದವರೆಗೆ, ಸಿಂಧುನದಿ ಬಯಲಿನಿಂದ ಅಸ್ಸಾಮ್‌ವರೆಗೆ ಕಾಡು 
ಮರದಂತೆ ಬೆಳೆಯುತ್ತದೆ. ಉತ್ತರ ಭಾರತದ ನದೀ ತೀರಗಳ ಮೆಕ್ಕಲು ಮಣ್ಣಿನ 
ಪ್ರದೇಶಗಳಲ್ಲಿಯೂ ಇದು ಬೆಳೆಯುತ್ತದೆ. ಪಂಜಾಬ್‌, ಉತ್ತರ ಪ್ರದೇಶ, ಪಶ್ಚಿಮ 
ಬಂಗಾಳ ಮತ್ತು ಆಸ್ಸಾಮ್‌ಗಳಲ್ಲಿ ಈ ಮರವನ್ನು ದೊಡ್ಡ ಪ್ರಮಾಣದಲ್ಲಿ ಸಾಗುವಳಿ 
ಮಾಡಿ ಬೆಳೆಸುತ್ತಾರೆ ಮತ್ತು ಭಾರತ ಪರ್ಯಾಯ ದ್ವೀಪ ಪ್ರದೇಶದ ಕೆಲವುಕಡೆ ಸ್ವಲ್ಪ 
ಸಂಖ್ಯೆಯಲ್ಲಿ ಈ ಮರವನ್ನು ಬೆಳೆಯುತ್ತಾರೆ. ~ - 

ಈ ಮರ ಮೊದಮೊದಲು ಶೀಘ್ರವಾಗಿ ಬೆಳೆದು ಅನಂತರ ನಿಧಾನವಾಗಿ 
ಬೆಳೆಯುತ್ತದೆ. ನೀರು ನಿಲ್ಲುವ ಸ್ಥಳಗಳಲ್ಲಿ ಇದು ಚೆನ್ನಾಗಿ ಬೆಳೆಯುವುದಿಲ್ಲ. ಬಲಿತ 


ತಕಕ ತ ಇಗೆ ಓಜ! ಎ. ] 


260 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಕಾಯಿಂಗಳಿಂದ ಇದರ ಒಳ್ಳೆಯ ವಂಶಾಭಿವೃದ್ಧಿಯಾಗುತ್ತದೆ. ಸಿಸ್ಸುಮರ ಚೆನ್ನಾಗಿ 
ಕಚ್ಚಿಗರು ತಳ್ಳುವ ಮರವಾಗದಿದ್ದರೂ, ಈ ಮರವನ್ನು ನೆಲಮಟ್ಟದಿಂದ ಸ್ವಲ್ಪ ಕೆಳಗೆ 
ಕಡಿದಾಗ ಹುಟ್ಟುವ ಬೇರುಮರಿಗಳಿಂದ ಇದರ ವಂಶಾಭಿವೃದ್ಧಿಯಾಗುತ್ತದೆ. 


ಬಿಳಿಮರ ಹಳದಿ ಮಿಶ್ರಿತ ಬಿಳಿಬಣ್ಣದಿಂದ ನಸುಕಂದು ಬಣ್ಣವಾಗಿದ್ದು ಕೆಲವು 
ನಸುಗೆಂಪು ಛಾಯೆಯಿಂದ ಕೂಡಿರುತ್ತವೆ. ಚೇಗು ಸ್ವರ್ಣಕಂದು ಬಣ್ಣದಿಂದ 
ಕಂದುಬಣ್ಣವಾಗಿದ್ದು, ಮೇಲೆ ಗಾಢ ರೇಖೆಗಳಿರುತ್ತವೆ. ಇದರ ಮರ ಗಟ್ಟಿ ಮತ್ತು 
ಸುಮಾರು ಭಾರದಿಂದ ಭಾರ ಮತ್ತು ಗಡಸಾಗಿರುತ್ತದೆ. ಚೆನ್ನಾಗಿ ಹದಗೊಳಿಸ 
ಬಹುದಾದ ಈ ಮರ ಬಹಳಕಾಲ ಬಾಳಿಕೆ ಬರುತ್ತದೆ. 


ಉತ್ತರ ಪ್ರದೇಶ ಮತ್ತು ಪಂಜಾಬಿನಲ್ಲಿ ಸಿಸ್ಸುಮರ 'ದೊಡ್ಡ ಪ್ರಮಾಣದಲ್ಲಿ 
ದೊರಕುತ್ತದೆ. 

ಇದರ ಮರವನ್ನು ವಿಮಾನಗಳಲ್ಲಿ ಮತ್ತು ಹಡಗುಗಳಲ್ಲಿ ಉಪಯೋಗಿಸುವ 
ಅಲಂಕಾರದ ಪದರ ಹಲಗೆಗಳನ್ನು ತಯಾರಿಸಲು, ರೈಲ್ವೆ ಬೋಗಿಗಳು ಮತ್ತೂ ಲಾರಿ 
ಬಾಡಿಗಳಿಗೆ ಮತಂ, ಎಲ್ಲ ಬಗೆಯ ಕಟ್ಟಣೆ ಕೆಲಸಗಳಿಗೆ, ಭಾರ ಉಪಕರಣ &ಡಿಗಳಿಗೆ, 
ವ್ಯವಸಾಯಂ ಮುಟ್ಟುಗಳಿಗೆ, ಎತ್ತಿನ ಬಂಡಿಗಳಿಗೆ, ಕೆತ್ತನೆ ಕೆಲಸಕ್ಕಾಗಿ, ಕಡೆತದ 
ಸಾಮಾನುಗಳಿಗಾಗಿ, ತಟ್ಟೆಗಳು, ಟೀಪಾಯ್‌ಗಳೆ ತಯಾರಿಕೆ ಮುಂತಾದ ಅನೇಕ ಬಗೆಯ 
ಸಾಮಾನುಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ. ಬೇರಿನ ಕೆಲವು ಒಳ್ಳೆಯ 
ಭಾಗಗಳನ್ನು ಉಪಯೋಗಿಸಿ ತಂಬಾಕು ಸೇದುವ ಕೊಳವೆಗಳನ್ನು ಸಹ ತಯಾರಿಸು 
ತ್ತಾರೆ, 

ಸಿಸ್ಸುಮರವನ್ನು ಇತರ ಪ್ರಭೇದದ ಮರಗಳೊಡನೆ ಆಶ್ರಯ ಪಟ್ಟೆಗಳಲ್ಲಿ 
ಬೆಳೆಸಬಹುದು ಮತ್ತು ಶ್ರೀಗಂಧದ ಮರಗಳಿಗೆ ಆತಿಥೇಯ ಮರವಾಗಿಯೂ ಬೆಳೆಸ 
ಬಹುದು. 


63, ಸೀಗೆಕಾಯಿ: ಸೀಕಾಕಾಯ್‌ (ತ); ಚಿಕ್ಕೆಗಾಗು (ತೆ); ಐಲ್ಲಾರಸೌಲ್‌ 
(ಹಿಂ); ಬಾನ್‌ರಿಠ (ಬೆಂ) ; ಅಕೇಶಿಯ ಕಾನ್‌ಸಿನ್ನ. 


ಇದು ಭಾರತದ ಅನೇಕ ಕಡೆಗಳಲ್ಲಿ ಬೆಳೆಯುವ ಮುಳ್ಳುಳ್ಳಬಳ್ಳಿಯಂಥ ಮರ. 
ಅರೆ-ಶುಷ್ಕ ವಂತ್ತು ಶುಷ್ಕ ಪ್ರದೇಶಗಳಲ್ಲಿ ಇದು ಬೆಳೆಯುವುದಿಲ್ಲ. ಇದರ ಹಣ್ಣುಗಳ 
ಮೆತು ತಿರುಳನ್ನು ಒಣಗಿಸಿ. ಪುಡಿಮಾಡಿ ತಲೆಗೂದಲು ತೊಳೆಯಲು ಮತ್ತು ಎಣ್ಣೆ 
ಹತ್ತಿದ ಪಾತ್ರೆಗಳನ್ನು ತೊಳೆಯಲು ಮುಂತಾದವುಗಳಿಗೆ ಉಪಯೋಗಿಸುತ್ತಾರೆ. 
ಸೀಗೆಕಾಯಿ ಪುಡಿಯನ್ನು ಭಾರತದಲ್ಲಿ ವಿಶೇಷವಾಗಿ ಎಣ್ಣೆ ಮಜ್ಜನ ಮಾಡುವಾಗ 
ತಲೆಗೂದಲು ಮತ್ತು ಮೈಕೈ ತೊಳೆಯಲು ಉಪಯೋಗಿಸುತ್ತಾರೆ. ಈ ಪುಡಿಯನ್ನು 
ಉಪಯೋಗಿಸುವಾಗ ಕಣ್ಣು ಮೂಗು ಉರಿಯುವುದರಿಂದ ಶ್ವಾಸಾಂಗಗಳ ಬೇನೆ 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 261 


ಯಿರುವವರು ಇದನ್ನು ಉಪಯೋಗಿಸುವುದಿಲ್ಲ. ಇದು ಅಮುಖ್ಯ ಅರಣ್ಯ ಪದಾರ್ಥ 
ಗಳಲ್ಲಿ ಮುಖ್ಯವಾದುದು. ಇದೆರ ಎಲೆಗಳು ಹುಳಿ ಇರುತ್ತವೆ ; ಇವುಗಳನ್ನು ತಿನ್ನಲೂ 
ಉಪಯೋಗಿಸುತ್ತಾರೆ. 


64. ಸೀಮೆ ತಂಗಡಿ: ಮಂಜಕೊನ್ನ (ಮಲ) ; ಕಾಸ್ಸೊಡ್‌ (ಮ) ; ಸೀಮೆ 
ಅವರೈ, ಪೊನ್ನವರೈ, ವಕೈ (ತ) ; ಸೀಮ ತಂಗೆಡು (ತೆ) ; ಕ್ಕಾಶಿಯ ಸಯಾಮಿಯ, 


ಇದು ಶೀಘ್ರವಾಗಿ ಬೆಳೆಯುವ ನಿತ್ಯಹಸುರು ಮರ. ಈ ಮರವನ್ನು ಭಾರತದ 
ಕೆಲವು ಭಾಗಗಳಲ್ಲಿ ಬೆಳೆಯುತ್ತಾರೆ. 


ಸೀಮೆ ತಂಗಡಿಮರವನ್ನು ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರಪ್ರದೇಶ, ಕೇರಳ 
ಮತ್ತು ತಮಿಳುನಾಡುಗಳಲ್ಲಿ ಬೆಳೆಯುತ್ತಾರೆ. ಇದು ಹಳದಿ ಹೂ ಬಿಡುವ ಸುಂದರ 
ವಾದ ಮರವಾದ್ದರಿಂದ ಈ ಮರವನ್ನು ಹೆದ್ದಾರಿ ಮರವಾಗಿಯೂ ಮತ್ತು ತೋಟ 
ಗಳಲ್ಲಿಯೂ ಬೆಳೆಯುತ್ತಾರೆ. 


ಬೀಜಗಳನ್ನು ನೇರವಾಗಿ ಬಿತ್ತಿ ಇದರ ವಂಶಾಭಿವೃದ್ಧಿ ಮಾಡುತ್ತಾರೆ. ಕಂದಕ 
ದಿಣ್ಣೆ ತೋಪುಗಳಲ್ಲಿ ದಿಣ್ಣೆಗಳ ಮೇಲೆ ಬೀಜ ಬಿತ್ತಿ ಈ ಮರವನ್ನು ಬೆಳೆಸುತ್ತಾರೆ 
ಶ್ರೀಗಂಧದ ಮರಕ್ಕೆ ಇದು ಒಳ್ಳೆಯ ಅತಿಥೇಯ ಮರ. ಈ ಮರವನ್ನು ಬೀಜಗಳಿಂದ 
ಸುಲಭವಾಗಿ ಪುನರಾಭಿವೃದ್ಧಿ ಮಾಡಬಹುದಾದ್ದರಿಂದ ಮತ್ತು ಇದು ಶೀಘ್ರವಾಗಿ 
ಬೆಳೆಯುವ ಮರವಾದ್ದರಿಂದೆ ಕರ್ನಾಟಕದಲ್ಲಿ ಮಣ್ಣಿನ ಷೋಷಣೆಗಾಗಿ ಬೆಳೆಸುವ 
ತೋಪುಗಳಲ್ಲಿ ಇದನ್ನು ವ್ಯಾಪಕವಾಗಿ ಬೆಳೆಯುತ್ತಾರೆ. ಇದೊಂದು ಚೆನ್ನಾಗಿ ಕಚ್ಚಿಗರು 
ತಳ್ಳುವ ಮರ. 


ಬಿಳಿಮರ ಕೆನೆಬಣ್ಣವಾಗಿದ್ದು ಚೇಗು ತಿಳಿಕಂದು ಬಣ್ಣದಿಂದ ಗಾಢಕಂದು 
ಬಣ್ಣವಾಗಿರುತ್ತದೆ. ಇದರ ಮರ ಸಾಧಾರಣ ಗಟ್ಟೆಯಿಂದ ಬಹಳ ಗಟ್ಟಿ ಮತ್ತು 
ಸಾಧಾರಣ ಭಾರದಿಂದ ಬಹಳ ಭಾರವಾಗಿರುತ್ತದೆ. ಇದರ ಹೊಳಪಾದ ಚೇಗು ಬಾಳಿಕೆ 
ಬರುತ್ತದೆ. 


ಈ ಮರವನ್ನು ಸೌದೆಗಾಗಿ ಕಡಿಯುವುದರಿಂದ, ದಿಮ್ಮಿಗಾಗಿ ಈ ಮರವನ್ನು 
ಬೆಳೆಯಲು ಬಿಡುವುದಿಲ್ಲ. ಸುಮಾತ್ರದಲ್ಲಿ ಇದರೆ ಮರವನ್ನು ಕಟ್ಟಣೆ ಕೆಲಸಗಳಿಗಾಗಿ 
ಉಪಯೋಗಿಸುತ್ತಾರೆ. ಚೇಗನ್ನು ಕೆತ್ತನೆಯ ಕೆಲಸಗಳಿಗಾಗಿ ಉಪಯೋಗಿಸಬಹುದು. 


65. ಸೀಮೆ ಹುಣಿಸೆ: ಮನಿಲ ಟ್ಯಾಮರಿಂಡ್‌ (ಇ); ಬಿಲಾತಿ ಆವ್ಲಿ, 
ದೆಖನಿ ಬಾಬುಲ್‌ (ಬಿ); ವಿಲಾಯತಿ ಇಮ್ಲ್ಲಿ (ಹಿ); ಕೊರುಕ್ಕಪುಳಿ (ಮಲ); 
ಕೊಡುಕ ಪುಳಿ (ತ); ಸೀಮಾಚಿಂತ (ತೆ) ; ಪಿಥಿಸೆಲ್ಲೊಬಿಯಮ್‌ ಡಲ್ಲಿ. 


262 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಇದು ಉಷ್ಣವಲಯದ ಅಮೆರಿಕಾದಿಂದ ನಮ್ಮ ದೇಶಕ್ಕೆ ತರಲ್ಪಟ್ಟ ನಿತ್ಯ 
ಹಸುರು ಮರ. ನಮ್ಮ ದೇಶದ ಎಲ್ಲಕಡೆಗಳಲ್ಲಿಯೂ ಇದನ್ನು ವ್ಯಾಪಕವಾಗಿ ಬೆಳೆಸು 
ತ್ತಾರೆ. ತಮಿಳುನಾಡು ಮತ್ತು ಆಂಧ್ರಪ್ರದೇಶಗಳಲ್ಲಿ ವಿಶೇಷವಾಗಿ ಇದನ್ನು ಸಾಗು 
ವಳಿ ಮಾಡಿ ಬೆಳೆಸಂತ್ತಾರೆ. ಅನುಕೂಲ ಪರಿಸರದಲ್ಲಿ ಇದಂ ಶೀಘ್ರವಾಗಿ ಬೆಳೆಯುತ್ತದೆ. 
ಇದನ್ನು ಕಂದಕದಿಣ್ಣೆ ತೋಪುಗಳಲ್ಲಿ ಮತ್ತು ಬೀಳು ಭೂಮಿಗಳಲ್ಲಿ ಮತ್ತು ಚೌಳು 
ಭೂಮಿಗಳಲ್ಲಿ ಬೀಜಗಳನ್ನು ಬಿತ್ತಿ ಬೆಳೆಸಬಹುದು, ಈ ಮರ ಸಮರುವಿಕೆಯನ್ನು 
ಮತ್ತು ಕತ್ತರಿಸುವುದನ್ನು ತಡೆದುಕೊಂಡು ಚೆನ್ನಾಗಿ ಬೆಳೆಯುತ್ತೆದೆ. ಇದು ಚೆನ್ನಾಗಿ 
ಕಚ್ಚಿಗರು ತಳ್ಳುವ ಮರವೂ ಹೌದು. 

ಈ ಮರದ ಎಲೆ ಮತ್ತು ಸೆಳೆಗೊಂಬುಗಳನ್ನು ಮೇವಾಗಿ ಉಪಯೋಗಿಸುತ್ತಾರೆ. 
ದನಕರುಗಳು ಮತ್ತು ಮೇಕೆಗಳು ಇದರ ಹಣ್ಣನ್ನು ತಿನ್ನುತ್ತವೆ. ಇದರೆ ಹಣ್ಣಿನ 
_ ಬಿಳಿ ಬಣ್ಣದ 'ಎರಿಲ್ಲಸ್‌' ಭಾಗವನ್ನು ಮಕ್ಕಳು, ಪಕ್ಷಿಗಳು ಮತ್ತು ದನಕರುಗಳು 
ತಿನ್ನಲು ಇಷ್ಟಪಡುತ್ತವೆ. ಈ ಮರವನ್ನು ಒಳ್ಳೆಯ ಹಸಿಬೇಲಿಯಾಗಿ ಬೆಳೆಸಬಹುದು. 

ಇದರ ಬಿಳಿಮರ ಬೂದು ಮಿಶ್ರಿತ ಕಂದುಬಣ್ಣವಾಗಿದ್ದು ಚೇಗು ಕೆಂಪು ಮಿಶ್ರಿತ 
ಕಂದುಬಣ್ಣವಾಗಿರುತ್ತದೆ. ಮರ ಸಾಧಾರಣ ಗಟ್ಟಿ ಮತ್ತು ಭಾರವಾಗಿದ್ದು ಇದನ್ನು 
`ಎತ್ತಿನ ಬಂಡಿಗಳನ್ನು ಕಟ್ಟಲು ವಂತ್ರು ಸೌದೆಗಾಗಿ ಉಪಯೋಗಿಸುತ್ತಾರೆ. ಉಷ್ಣ 
ವಲಯದ ಅಮೆರಿಕದಲ್ಲಿ ಇದರ ಮರವನ್ನು ಸೌದೆಗಾಗಿ ಉಪಯೋಗಿಸುತ್ತಾರೆ: 
ಆಗಾಗ ಕಟ್ಟಡಗಳಲ್ಲಿ ಮತ್ತು ಬೇಲಿಯ ಗೂಟಗಳಿಗೂ ಉಪಯೋಗಿಸುತ್ತಾರೆ. 
ಚೇಗನ್ನು ಅಲಂಕಾರವ ಅಂಕಣ ಫಲಕಗಳಿಗಾಗಿ ಉಪಯೋಗಿಸಬಹುದು. 


66, ಸಸ್‌ಬೇನಿಯ ಈಜಿಪಿ ಕನ ಜೆ ಟ್‌, ಜಿಜನ್‌, ಜನ್‌ಜನ್‌, ಧಂದಿಯಿನ್‌ 
(ಹಿ); ಜಯಂತಿ (ಬೆ); ಶೆವಾರಿ (ಮ); ಚಿಟ್ಟಕಟ್ಟೆ (ತ); ಸುಯಿಮಿಂಟ (ತೆ). 

ಇದು ಸ್ವಲ್ಪಕಾಲ ಮಾತ್ರ ಬದುಕುವ ಸಣ್ಣಮರ ಅಥವಾ ಹೊದರು. ಇದನ್ನು 
ಹಸಿಬೇಲಿ ಗಿಡವಾಗಿ ಅಥವಾ ತೋಟಗಳಲ್ಲಿ ವೀಳೆಯದೆಲೆ ಹಾಗೂ ಮೆಣಸಿನ ಬಳ್ಳಿಗಳಿಗೆ 
ಆಸರೆಯಾಗಿ ಬೆಳೆಯುತ್ತಾರೆ. 


ಮರ ಹಳದಿಮಿಶ್ರಿತ ಕಂದುಬಣ್ಣವಾಗಿದ್ದು, ಮೆತು ಮತ್ತು ಹಗುರವಾಗಿರು 
ತ್ತದೆ, ಇದನ್ನು ಆಟದ ಸಾಮಾನುಗಳು ಮತ್ತು ಬಂದೂಕಪುಡಿಯ ತಯಾರಿಕೆಯಲ್ಲಿ 
ಉಪಯೋಗಿಸುವ ಇದ್ದಲನ್ನು ತಯಾರಿಸಲು ಉಪಯೋಗಿಸುತ್ತಾರೆ. 

ಅರಣ್ಯ ತೋಪುಗಳಲ್ಲಿ ಇದನ್ನು ಪೋಷಣ ಬೆಳೆಯಾಗಿ ಬೆಳೆಯುತ್ತಾರೆ. ಎಲೆ 
ಗಳನ್ನು ದನಕರುಗಳ ಮೇವಾಗಿ ಉಪಯೋಗಿಸುತ್ತಾರೆ, ತೊಗಟೆಯಿಂದ ತೆಗೆಯುವ 
ನಾರಿನಿಂದ ಹಗ್ಗ ಗಳನ್ನು ತಯಾರಿಸುತ್ತಾರೆ. ಈ ಮರವನ್ನು ಗಾಳಿಯ ತಡೆಗಳನ್ಲಿಯೂ 
ಬೆಳೆಯಬಹುದು. 


ನಮ್ಮ ಅರಣ್ಯದಲ್ಲಿ ಕೆಂಡುಬರುವ ಗಿಡಮರಗಳು 263 


67, ಹಲಸು: ಜುಕ್‌ಟ್ರಿ (ಇ); ಕೃತಾಲ್‌, ಕಥಾಲ್‌, ಕಟೋಲ್‌ (ಹಿ) ; 
ಪಾನಸ (ಒ, ತೆ); ಫಾನನ್‌ (ಮ); ಪೆಲ್ಲಾಮರಮ್‌ (ತ) ; ಆರ್ಟೊಕಾರ್ಪಸ್‌ ಇಂಟೆಗ್ರಿ 
ಫೋಲಿಯ. 

ಹಲಸು ಎತ್ತರವಾಗಿ ಬೆಳೆಯುವ ನಿತ್ಯಹಸರು ಮರ, ಪಶ್ಚಿಮ ಘಟ್ಟದ 
ಕಾಡುಗಳಲ್ಲಿ 1200 ಮಾ.ಎತ್ತರದವರೆಗೂ ಬೆಳೆಯುತ್ತದೆ. ಇದರ ಜನಪ್ರಿಯ 
ಹಣ್ಣಿಗಾಗಿ ಭಾರತ ಪರ್ಯಾಯ ದ್ವೀಪದ ಆನೇಕ ಕಡೆಗಳಲ್ಲಿ ಈ ಮರವನ್ನು ಬೆಳೆಸು 
ತ್ತಾರೆ. 'ಗ್ರಹಾಮ್‌ ಆಂಡರ್‌ಸನ್‌' ರ ಪ್ರಕಾರ ಹಲಸಿನಲ್ಲಿ ಬಿಲ್ಲಾರು ಮತ್ತು ಬಕ್ಕೆ 
ಎಂಬ ಎರಡು ತಳಿಗಳಿವೆ, ಬಿಲ್ಲಾರು ತಳಿ ಕೆಳದರ್ಜೆಯದು ; ಆದರೆ, ಬಕ್ಕೆ ಒಳ್ಳೆಯ 
ತಳಿ. ಬಿಲ್ಲಾರು ತಳಿ ಅರಣ್ಮಗಳಲ್ಲಿ ಕಾಡು ಮರದಂತೆ ಬೆಳೆಯುತ್ತದೆ. ಬಕ್ಕೆ ತಳಿಯ 
ಮರವನ್ನು ಸಾಗುವಳಿಮಾಡಿ ಬೆಳೆಸುತ್ತಾರೆ. ಹಲಸಿನ ಹಣ್ಣು ಜನರಿಗೆ ಬಹು ಮೆಚ್ಚು. 
ಎಳೆಯ ಕಾಯಿಗಳು ಮತ್ತು ಬಲಿತ ಬೀಜಗಳನ್ನು ಅಡಿಗೆಯಲ್ಲಿ ಉಪಯೋಗಿಸುತ್ತಾರೆ. 


ಚೆನ್ನಾಗಿ ಮೊಳೆಯುವ ಬೀಜಗಳಿಂದ ಇದರ ಮಶಾಭಿವ ಓದ್ಧಿಯಾಗುತ್ತದೆ. 
ಇದರ ಸಾಯಿಬೇರು ಬಹುಬೇಗ ಬೆಳೆಯುವುದರಿಂದ ಇದನ್ನು ಸಸಿ ಮಡಿಗಳಲ್ಲಿ ಬೆಳೆಸಿ 
ನಾಟಿಮಾಡುವ ಅವಶ್ಯಕತೆಯಿಲ್ಲ. ಒಂದುವೇಳೆ ನಾಟಿಮಾಡಬೇಕಾದ ಸಂದರ್ಭ 
ಬಂದರೆ ನಾಟಿ ಮಾಡುವಾಗ ತಾಯಿಬೇರಿಗೆ ಧಕ್ಕೆಯಾಗದಂತೆ ನೋಡಿಕೊಳ್ಳ ಬೇಕು. 
ಬೀಜಗಳನ್ನು ನೇರವಾಗಿ ಬಿತ್ತಿ ಮರಗಳನ್ನು ಬೆಳೆಸಬಹುದು. ಕಂದಕದಿಣ್ಣೆ ತೋಪು 
ಗಳಲ್ಲಿಯೂ ಸಹ ದಿಣ್ಣೆಗಳ ಮೇಲೆ ಹೂಣಿದ ಬೀಜಗಳು ಚೆನ್ನಾಗಿ ಮೊಳೆತು ಬೆಳೆಯು 
ತ್ತವೆ. ಇದು ಚೆನ್ನಾಗಿ ಕಚ್ಚೆಗರು ತಳ್ಳುವ ಮರ. 


ಬಿಳಿಮರ ಬಿಳಿಬಣ್ಣವಾಗಿದ್ದು ಚೇಗು ಹೊಸದಾಗಿ ಕತ್ತರಿಸಿದ ಮರದಲ್ಲಿ ಹಳದಿ 
ಯಾಗಿರುತ್ತದೆ. ಹಳೆಯದಾದುತೆ ಹಳದಿಮಿಶ್ರಿತಕಂದುಬಣ್ಣಕ್ಕೆ ತಿರುಗಿ ಅನಂತರ 
ಕಿಳಿಕಂದು ಬಣ್ಣವಾಗಿ ಕೊನೆಗೆ ಕುದುಬಣ್ಣಕ್ಕೆ ತಿರುಗುತ್ತದೆ. ಇದರ ಮರ ಸಾಧಾರಣ 
ಭಾರವಾಗಿದ್ದು ಹೆಚ್ಚುಗಟ್ಟಿಯಾಗಿರುವುದಿಲ್ಲ. ಇದರ ಮರವನ್ನು ಪೀಠೋಪಕರಣಗಳಿಗೆ, 
ಕಟ್ಟಡಗಳಿಗೆ ಬಹಳವಾಗಿ ಉಪಯೋಗಿಸುತ್ತಾರೆ. ಇದರ ಮರದಿಂದ "ತಂಬೂರಿ' 
ಮತ್ತು 'ವೀಣೆ' ಮಂಂತಾದ ವಾದ್ಯಗಳನ್ನು ತಯಾರಿಸುತ್ತಾರೆ. 


ಹಲಸಿನ ಮರದ ತಾಯಿಬೇರು ಬಹಳ ಉದ್ದಕ್ಕೆ ಬೆಳೆಯುವುದರಿಂದ ಇದು 
ಜೋರಾಗಿಬೀಸುವ ಗಾಳಿಯ ಹೊಡೆತವನ್ನು ತಡೆದುಕೊಳ್ಳಬಲ್ಲದು. ಇದರ ಜೊತೆಗೆ 
ಇದು ನಿತ್ಯಹಸುರು ಮರವಾದ್ದರಿಂದ ಹೆದ್ದಾರಿ ಮರವಾಗಿ ಬೆಳೆಸಲು ಇದೊಂದು 
ಅತ್ಯುತ್ತಮ ಮರ. ಈ ಮರವನ್ನು ತೇವದ ಪ್ರದೇಶಗಳಲ್ಲಿಯೂ ಮತ್ತು ಶುಷ್ಕ 
ಪ್ರದೇಶಗಳಲ್ಲಿಯೂ ಬೆಳೆಸಬಹುದಾದ್ದರಿಂದ ಇದನ್ನು ಎಲ್ಲ ಪ್ರದೇಶಗಳಲ್ಲಿ ಜಮಾನುಗಳ 
ಅಂಚಿನಲ್ಲಿ, ಗ್ರಾವಂಗಳ ಸಾರ್ವಜನಿಕ ಭೂವಿಂಗಳಲ್ಲಿ ಮತ್ತು ತೋಪುಗಳಲ್ಲಿ ಬೆಳೆಸ 
ಬಹುದಂ. 


264 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 3೬. 


68, ಹಳದಿ ಮೀಸೆ ಮಠ (ಹಳದಿ ಮವ) ; ಅಕೇಶಿಯ ಅರಿಕುಲಿಫಾರ್‌ ಮಿಸ್‌, 


ಇದು ರೈತರಿಗೆ ಬಹಳ ಉಪಯುಕ್ತಮರ. ಸುಮಾರು 25 ವರ್ಷಗಳ ಹಿಂದೆ 
ಈ ಮರವನ್ನು ಆಸ್ಟ್ರೇಲಿಯ ದೇಶದಿಂದ ನಮ್ಮ ದೇಶಕ್ಕೆ ತರಲಾಯಿತು. ಮಲೇಷಿಯ 
ಮತ್ತು ಇಂಡೋನೇಷಿಯ ದೇಶಗಳ ಬಂಜರು ಭೂಮಿ, ಹುಲ್ಲುಗಾವಲು ಮತ್ತು 
ಮೈದಾನ ಪ್ರದೇಶಗಳಲ್ಲಿ ಬೆಳೆಯುವ ಮರಗಳ ಪೈಕಿ ಇದೂ ಒಂದು ಮುಖ್ಯವಾದ 
ಮರ. ಮಲೇಷಿಯಾದ ಕಾಡುಗಳಲ್ಲಿ ಮತ್ತು ಮರಗಿಡಗಳು ಬೆಳೆಯಲು ಅನುಕೂಲ 
ವಾದ ಸ್ವಳಗಳಲ್ಲೆಲ್ಲ ಈ ಮರವೂ ಇತರ ಮರಗಳೊಡನೆ ಕಂಡುಬರುತ್ತದೆ. ಭಾರತ 
ದಲ್ಲಿ ಬಿಹಾರ, ಒರಿಸ್ಸಾ, ಉತ್ತರಪ್ರದೇಶ ಮತ್ತು ದಕ್ಷಿಣ ರಾಜ್ಯಗಳಲ್ಲಿ ಈ ಮರ 
ಬೆಳೆಯುತ್ತದೆ. ಈ ಮರವನ್ನು ಸುಮಾರು ಹತ್ತು ವರ್ಷಗಳ ಹಿಂದೆ ಕರ್ನಾಟಕದ 
ಮೈದಾನ ಪ್ರದೇಶಗಳಿಗೆ ತಂದು ಬೆಳೆಸಲಾಯಿತು. ನಾನ 


ಸಸಿ ನೆಟ್ಟಿ ಸ ಮಾರು ನಾಲ್ಕು ವರ್ಷದ ನಂತರ ಈ ಮರ ಕಾಯಿ ಬಿಸಲು 
ಪ್ಹಾರ:ಭಿನುತ್ತದೆ, ಕಾಯಿಗಳು ಬಲಿತು ಸುರುಳಿ ಸುತ್ತಿಕೊಂಡು ಬೀಜಗಳು ಹೊರ 
ಹಿಡಿಯುತ್ತವೆ. ಬೀಜಗಳು ಕಪ್ಪಾಗಿ ಚಪ್ಪಟೆಯಾಗಿದ್ದು ಕಡಲೆ ಬ್ಬಿಜಕ್ಕಿಂತ ಗಾತ್ರದಲ್ಲಿ 
ಸ್ವಲ್ಪ ದೊಡ್ಡದಾಗಿರುತ್ತವೆ. ಬೀಜದ ಒಂದು ತುದಿಗೆ ಉದ್ದವಾದ ಹಳದಿ ಬಣ್ಣದ 
ಬಾರವಂತಹ ಎಳೆ ಇರುವುದರಿಂದ ಇದಕ್ಕೆ "ಹಳದಿ ಮೀಸೆ ಮರ'ವೆಂದು ಹೆಸರು 
ಬಂದಿದೆ. ಪಶ್ಚಿಮ ಬಂಗಾಳ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಈ 
ಮರ ಚೆನ್ನಾಗಿ ಕಾಯಿಕಟ್ಟುತ್ತದೆ. ಮಳೆಗಾಲದಲ್ಲಿ, ಉದುರಿದ ಬೀಜಗಳಿಂದ ಸಸಿಗಳು 
ತಾವೇ ತಾವಾಗಿ ಹುಟ್ಟಿಕೊಳ್ಳುತ್ತವೆ. ಇದು ಬಹಳ ಶೀಘ್ರವಾಗಿ ಬೆಳೆಯುವ ಮರ. 

ಈ ಮರದ ಮಶಾಭಿವೃದ್ಧಿಯನ್ನು ಬೀಜಗಳನ್ನು ನೇರವಾಗಿ ಬಿತ್ತಿ ಅಥವಾ 
ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಿದ ಸಸಿಗಳನ್ನು ಗುಣಿಗಳಲ್ಲಿ ನಾಟಿಮಾಡಿ, ವಾತಬಹುದು. 
ಬೀಜಗಳು ಮೊಳೆಯುವ ಕಾಲದಲ್ಲಿ ಮಳೆನಿಂತು ಭೂಮಿಯಲ್ಲಿ ತೇವಾಂಶ ಕಡಮೆ 
ಯಾದರೆ ಸಸಿಗಳು ಸಾಯುವ ಸಂಭವ ಹೆಚ್ಚು. ಇಂತಹ ಸಂದರ್ಭದಲ್ಲಿ ಮಳೆ 
ಬಂದಾಗ ಪುನಃ ಒಂದರಸುಬಾಲ' ಬಿತ್ತಬೇಕು. 

ಈ ಮರ ಗೋಡು ಮಣ್ಣು, ಜೇಡಿಮಣ್ಣು ಮತ್ತು ಸುಣ್ಣಕಲು ಭೂಮಿ 
ಯಲ್ಲಿಯೂ ಸಹ ಚೆನ್ನಾಗಿ ಬೆಳೆಯಬಲ್ಲದು. ಬೇರುಗಳು ಹೆಚ್ಚು ಆಳಕ್ಕೆ ಇಳಿಯದೇ 
ಭೂಮಿಯ ಮೇಲ್ಪದರದಲ್ಲಿ ಹರಡಿಕೊಳ್ಳುವುದರಿಂದ ಹೆಚ್ಚು ಆಳವಿಲ್ಲದ ಮಣ್ಣಿ 
ನಲ್ಲಿಯೂ ಚೆನ್ನಾಗಿ ಬೆಳೆಯ ಬಲ್ಲದು; ಆದರೆ, ಇದು ದೀರ್ಫ್ಥಕಾಲದ ಶುಷ್ಕ 
ವಾತಾವರಣವನ್ನು ತಡೆದುಕೊಳ್ಳು ವುದಿಲ್ಲ. 

ಈ ಮರ ಒಣ ಹವೆ ಇರುವ ಮೈದಾನ ಪ್ರದೇಶಗಳಲ್ಲಿ ನೀಲಗಿರಿ ಮರದಂತೆ 
ಎತ್ತರಕ್ಕೆ ಬೆಳೆಯುವುದಿಲ್ಲ. ಪಶ್ಚಿಮ ಬಂಗಾಳದ ನೀಲಗಿರಿ ತೋಪುಗಳಲ್ಲಿ ಆ ಮರಗಳ 
ಕೆಳಗೆ ಹರಡಿಕೊಂಡಂತೆ ಬೆಳೆಯುತ್ತದೆ. ಇದೇ ತರಹ ಬೆಳವಣಿಗೆಯನ್ನು ಕರ್ನಾಟಕದ 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 265 





ಗ ತಾ್ಗ 


ಚಿತ್ರ 29, ಜೆ.ಕೆ.ವಿ.ಕೆ. ವಿದ್ಯಾರ್ಥಿ ನಿಲಯದ ಹತ್ತಿರ ಬೆಳೆದಿರುವ ಗಂಧದ ಮರ. 
ಒಳಚಿತ; ಎಲೆ ಮತ್ತು ಹಣ್ಣುಗಳನ್ನು ತೋರಿಸುತ್ತದೆ. 


266 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಧಾರವಾಡ ಮತ್ತು ಇತರ ಜಿಲ್ಲೆಗಳಲ್ಲಿ ಕಾಣಬಹುದು. ಕರ್ನಾಟಕದ ಕೆಲವು ಕಡೆ 
ಅಂದೆರೆ ಸುಮಾರು 800 ಮಿ.ಮಾ.ಮಳೆಬರುವ ಪ್ರದೇಶಗಳಲ್ಲಿ ಮತ್ತು 
ಫಲವತ್ತಾದ ಮಣ್ಣಿರುವ ಸ್ಥಳಗಳಲ್ಲಿ ಇದು ಬಹು ಬೇಗ ಎತ್ತರಕ್ಕೆ ಬೆಳೆಯುತ್ತದೆ. 
ಎರಡನೇ ವರ್ಷದಲ್ಲಿಯೇ ಸುಮಾರು 2 ರಿಂದ 3 ಮಾ.ಎತ್ತರ ಬೆಳೆದು, 6 ರಿಂದ 
8ನೆಯ ವರ್ಷದ ಕೊನೆಯ ಹೊತ್ತಿಗೆ 8 ರಿಂದ 9 ಮಾ.ಎತ್ತರ ಬೆಳೆದಿರುತ್ತದೆ; 
ಇದು ಸಾಧಾರಣ ಕಚ್ಚಿಗರು ತಳ್ಳುವ ಮರ. 


ಮರ ಸುತ್ತು ಹಾಳೆಗಳ ತಯಾರಿಕೆಗೆ ಇದು ಒಳ್ಳೆಯ ಕಚ್ಚಾವಸ್ತು ವೆಂದು 
ಸಂಶೋಧನೆಯಿಂದ ವ್ಯಕ್ತಪಟ್ಟಿದೆ. ಚೆಲುವೆ ಮಾಡಿದ ಮರದ ತಿರುಳು ಬರೆಯುವ 
ಕಾಗದ ಮತ್ತು ಅಚ್ಚು ಕಾಗದದ ತಯಾರಿಕೆಗೆ ಉತ್ತಮ ಕಚ್ಚಾವಸ್ತುವೆಂದು ತಿಳಿದು 
ಬಂದಿದೆ. ಇಂಡೋನೇಷಿಯದಲ್ಲಿ ಇದರ ಚೇಗು ಅಪ್ಪೇನು ಬಾಳಿಕೆ ಬರುವುದಿಲ್ಲವೆಂದು 
ತಿಳಿದುಬಂದಿದೆ. ಚೇಗನ್ನು ಕಟ್ಟಡಗಳ ಹೊರಗಡೆಯ ಕೆಲಸಗಳಿಗೆ ಉಪಯೋಗಿಸಿದರೆ 
ಮತ್ತು ಮರಕ್ಕೆ ಮಣ್ಣಿನ ಸಂಪರ್ಕ ಬಂದರೆ ಕೆಡುತ್ತದೆಂದು ವರದಿಯಾಗಿದೆ. ಇದರ 
ದಿಮ್ಮಿಗಳನ್ನು ಕಟ್ಟಡಗಳ ಒಳ ಕೆಲಸಕ್ಕೆ ಉಪಯೋಗಿಸಬಹುದು. ಮರ ಬಹಳ 
ಭಾರವಾಗಿದ್ದು ಉತ್ತಮ ಇದ್ದಿಲನ್ನು ತಯಾರಿಸಬಹುದು. ಒಳ್ಳೆಯ ಸೌದೆಯೂ 
ಈ ಮರದಿಂದ ದೊರಕುತ್ತದೆ. 

ಈ ಮರ ಜನಪ್ರಿಯ ರಸ್ತೆಮರವೂ ಆಗಿದೆ, ಈ ಮರವನ್ನು ಮತ್ತು ಸರ್ವೆ 
ಮರವನ್ನು ಮಲೇಷಿಯಾದ ಪೆಟಲಾಂಗ್‌ಜಯ ಎಂಬ ಊರಿನಲ್ಲಿ ರಸ್ತಿಯ ಎರಡೂ 
ಬದಿಗಳಲ್ಲಿ ಬೆಳೆದಿದ್ದಾರೆ. ಇದು ನಿತ್ಯಹಸಂರು ಮರ ಮತ್ತು ಇದಕ್ಕೆ ನೀರಿನ 
ಅವಶ್ಯಕತೆ ಬಹಳ ಕಡಮೆ. ಆದ್ದರಿಂದ ಈ ಮರವನ್ನು ಬೇರೆ ಮರಗಳ ಜೊತೆ 
ಗಾಳಿಯ ತಡೆಯಾಗಿಯೊ ಬೆಳೆಸಬಹುದು. 


ಈ ಸಣ್ಣ ಮರ ಸುಂದರವಾಗಿ ಬೆಳೆದು ಬೇಸಿಗೆಯಲ್ಲಿ ಒಳ್ಳೆಯ ನೆರಳು ಕೊಡು 
ವುದರಿಂದ ಇದನ್ನು ರಸ್ತೆಯ ಅಕ್ಕಪಕ್ಕಗಳಲ್ಲಿ ಬೆಳೆಸಬಹುದು. ಇದನ್ನು ಶ್ರೀಗಂಧದ 
ಮರಕ್ಕೆ ಅತಿಥೇಯ ಮರವಾಗಿಯೂ ಸಹ ಬೆಳೆಸಬಹುದು. 

69, ಹಾಲಿವಾಣ (ಹರಿವಾಣ, ಹಲಿವಾರ, ಮುಳ್ಳು ಮುಟಲ): ದಾದಪ್‌, 
ಮಂದ್ರ, ಪಾಂಗ್ರ, ಫಾರದ್‌ (ಹಿ); ಪಲಿಟಮಂದಾರ್‌, ರಕ್ತ ಮುದಾರ್‌ (ಬೆ); 
ಪನ್‌ರಾಸ್‌ (ಗು) ; ಮುರುಕ, ಮುರುಕ್ಕು (ತ) ; ಬಡಪು, ಮೊಡಗು (ತೆ); ಎರಿಥ್ದಿನ 
ಇಂಡಿಕ, 

ಇದು ಸುಮಾರು ಗಾತ್ರದ ಉದುರೆಲೆ ಮರ. ಎಳೆಯ ಮರದ ಮೇಲೆ 
ಅಸಂಖ್ಯ ಮುಳ್ಳುಗಳಿರುತ್ತವೆ. ಈ ಮರ ದಕ್ಷಿಣ ಭಾರತದಲ್ಲಿ, ಬಂಗಾಳಕೊಲ್ಲಿಯ 
ತೀರಪ್ಪದೇಶದ ಅರಣ್ಯಗಳಲ್ಲಿ ಮತ್ತು ಅಂಡಮಾನ್‌ ನಿಕೊಬಾರ್‌ ದ್ವೀಪಗಳಲ್ಲಿ 
ಬೆಳೆಯುತ್ತದೆ. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು 267 


ಈ ಮರವನ್ನು ಹಸಿ ಬೇಲಿಗಳಲ್ಲಿ, ತೋಟಗಳಲ್ಲಿ ಅಲಂಕಾರನ ಮರವಾಗಿ 
ಮತ್ತು ಕಾಫಿ ತೋಪುಗಳಲ್ಲಿ ನೆರಳು ಮರವಾಗಿ ಬೆಳೆಯುತ್ತಾರೆ. ವಿಳೆದೆಲೆ ಬಳ್ಳಿ 
ಗಳಿಗೆ ಆಸರೆಯಾಗಿಯೂ ಈ ಮರವನ್ನು ಬೆಳೆಯುತ್ತಾರೆ. 


ಎರಿಥ್ರಿನ ಸುಬರೋಸೆ ಮರನಂತೆಯೇ ಇದರ ಮರವನ್ನೂ ಉಪಯೋಗಿಸು 
ತ್ತಾರೆ. 


ಹ 


70, ಹಿಪ್ಪೆ (ಇಪ್ಪ): ಮಹಾವ, ಮೊವ, ಮಹುವ (ಹಿ); ಮಹ್ವ, 
ಮೊಟ್‌ (ಬೆ); ಮೊಹ, ಮೊಹುಲೊ (ಒ); ಮೊಹ್ವ, ಮೊಹೊ (ಮ); ಇಪ್ಪ, 
ಪೆದ್ದಇಪ್ಪ, ಎಪ್ಪ (ತೆ); ಇಲ್ಲುಪ್ಪಿ, ಎಲುಪ, ಕಾಟ್‌ ಇಲ್ಲಿಪ್ಪಿ (ತ) ; ಪೂನಮ್‌ 
(ಮಲ) ; ಮಧುಕ ಲಾಂಗಿಫೋಲಿಯ. 


ಇದು ಎತ್ತರಕ್ಕೆ ಬೆಳೆಯುವ ಸುಂದರವಾದ ಉದುರೆಲೆ ಮರ. ಮಧ್ಯಭಾರತದಲ್ಲಿ 
ಇದು ಹೆಚ್ಚಾಗಿ ಕಂಡುಬರುತ್ತದೆ, ದೇಶದ ಆನೇಕ ಕಡೆಗಳಲ್ಲಿ ಇದನ್ನು ಬೆಳೆಸುತ್ತಾರೆ. 
ಈ ಮುರ ಹಿಮಾಲಯ ತಪ್ಪಲಿನಲ್ಲಿ, ಉತ್ತರಪ್ಪದೇಶದ ಕೆಲವು ಭಾಗಗಳಲ್ಲಿ ಬಿಹಾರ, 
ಮಧ್ಯಪ್ರದೇಶ ಮತ್ತು ಭಾರತ ಪರ್ಯಾಯ ದ್ವೀಪದ ಕೆಲವು ಭಾಗಗಳಲ್ಲಿಯೂ 
ಬೆಳೆಯುತ್ತದೆ. ಸಾಮಾನ್ಯವಾಗಿ ಕಾಡುಗಳಲ್ಲಿ ಈ ಮರದ ನೈಸರ್ಗಿಕ ಪುಸರಾಭಿವ ದ್ಧಿ 
ಯಾಗುತ್ತದೆ. ಬೀಜಗಳನ್ನು ಬಿತ್ತಿ ಈ ಮರವನ್ನು ಸುಲಭವಾಗಿ ಬೆಳಸಬಹುದು. 
ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಿದ ಸಸಿಗಳನ್ನು ನಾಟಿ ಮಾಡಿದರೆ ಚೆನ್ನಾಗಿ 
ಬೆಳೆಯುತ್ತವೆ. 


ಮೆತಂ ಮತ್ತು ಸಿಹಿಯಾಗಿರುವ ಇದರ ಹೂವಿನ ಪಕಳೆಗಳನ್ನು ಬೇಯಿಸಿ 
ಅಥವಾ ಹಸಿಯಾಗಿ ತಿನ್ನುತ್ತಾರೆ. ಪಕಳೆಗಳನ್ನು ಒಣಗಿಸಿ ಪುಡಿಮಾಡಿ ಇದರಿಂದ ಸಿಹಿ 
ಫಲಹಾರ ಮಾಡುತ್ತಾರೆ. ಹೂವುಗಳಿಂದ ಮಧ್ಯವನ್ನು ಭಟ್ಟಿ ಇಳಿಸುತ್ತಾರೆ. ಮಹಾ 
ರಾಷ್ಟ್ರದಲ್ಲಿ ಇದರ ಹೂಗಳನ್ನು ಕೊಳೆಯಿಸಿ ಈಥೈಲ್‌ ಆಲ್ಕೊಹಾಲನ್ನು ತಯಾರಿಸು 
ತ್ತಾರೆ, ಕರಡಿಗಳಿಗೆ, ಜಿಂಕೆಗಳಿಗೆ, ಮತ್ತು ಇತರ ಸಸ್ತನಿಗಳಿಗೆ ಹಿಪ್ಪೆ ಹೂಗಳೆಂದರೆ 
ಬಲು ಪ್ರೀತಿ ಬೀಜಗಳಿಂದ ಹಸುರು ಮಿಶ್ರಿತ ಹಳದಿ ಬಣ್ಣದ ಎಣ್ಣೆ ಆಥವಾ ಬೆಣ್ಣೆ 
ಯನ್ನು ತಯಾರಿಸುತ್ತಾರೆ. ಕೆಲವುಸಾರಿ ಈ ಬೆಣ್ಣೆಯನ್ನು ತುಪ್ಪದೊಡನೆ ಬೆರೆಕೆ 
ಮಾಡುತ್ತಾರೆ. ಎಣ್ಣೆಯನ್ನು ಅಡಿಗೆಗೆ, ಸಾಬೂನು ಮತ್ತು ಮೋಂಬತ್ತಿ ತಯಾರಿಕೆ 
ಯಲ್ಲಿ ಹಳ್ಳಿಗಳಲ್ಲಿ ದೀಪಗಳನ್ನು ಉರಿಸಲು ಉಪಯೋಗಿಸುತ್ತಾರೆ. 


ಈ ಮರದ ಹೂವು ಮತ್ತು ಬೀಜ ಉಪಯುಕ್ತವಾದ್ದರಿಂದ ಸಾಮಾನ್ಯವಾಗಿ 
ಈ ಮರವನ್ನು ಮರಮುಟ್ಟುಗಳಿಗಾಗಿ ಕಡಿಯುವುದಿಲ್ಲ. ಇದರ ಚೇಗು ತಿಳಿಕಂದು 
ಬಣ್ಣದಿಂದ ಕಂದು ಬಣ್ಣವಾಗಿದ್ದು ಸ್ವಲ್ಪ ನಸುಗೆಂಪು ಛಾಯೆಯನ್ನು ಹೊಂದಿರುತ್ತದೆ. 
ಚೇಗು ಗಟ್ಟೆ ಮತ್ತು ಭಾರವಾಗಿರುತ್ತದೆ. ಇದರ ಮರವನ್ನು ಕಟ್ಟಡಗಳಿಗೆ, ದೋಣಿ 


268 ಭಾರತದಲ್ಲಿ ಸಾಮಾಜಕ ಆರಣ್ಮಶಾಸ್ತ್ರ 


ಗಳಿಗೆ ಮತ್ತು ಪೀಠೋಪಕರಣಗಳಿಗೆ ಉಪಯೋಗಿಸುತ್ತಾರೆ. ಮರವನ್ನು ಚಕ್ರದ 
ಗುಂಬಗಳು, ವ್ಯವಸಾಯ ಮುಟ್ಟುಗಳಿಗಲ್ಲದೆ ಮನೆ ಕಂಬಗಳಿಗೂ ಸಹ ಉಪಯೋಗಿಸು 
ತ್ತಾರೆ, 

ಬಹಳ ಉಪಯುಕ್ತ ವಾದ ಮತ್ತು ಸೊಗಸಾದ ಹಿಪ್ಪೆ ಮರವನ್ನು ಹಳ್ಳಿ 
ತೋಟಗಳಲ್ಲಿ, ಕೃಷಿ ಭೂಮಿಗಳಲ್ಲಿ ಮತ್ತು ಹೆದ್ದಾರಿ ಮರವಾಗಿ ಬೆಳೆಸಲು 
ಪ್ರೋತ್ಸಾ ಹಿಸಬೇಕು. 


71. ಹುಣಿಸೆ: ಟ್ಯಾಮರಿಂಡ್‌ (ಇ); ಅಮ್ಮಿ, ಅಂಬ್ಲಿ, ಇದ್ಲಿ (ಹಿ); 
ಇದ್ಲಿ (ಪ); ಶಿಂತಿರಿ, ತಿಂತಂಲ್‌ (ಬೆ); ತೆತೆಲಿ (ಅ); ತೆಂತುಲಿ (ಒ); ಚಿಂತ (ತೆ); 
ಅಮ್ಲಿ (ಮ); ಪುಳಿ (ತ); ಪುಳಿ (ಮಲ) ; ಟ್ಯಾಮರಿಂಡನ್‌ ಇಂಡಿಕ, 

ಇದು ದೊಡ್ಡಗಾತ್ರದ ನಿತ್ಯಹಸುರಿನ ಮರ, ಉಷ್ಣವಲಯದ ಆಫಿ ಕ ಇದರ 
ತವರು. ದಕ್ಷಿಣ ಭಾರತದಲ್ಲಿ ಈ ಮರವನ್ನು ಇದರ ಹಣ್ಣಿಗಾಗಿ ಹಳ್ಳಿಗಳ ಸಣ್ಣ 
ತೋಪುಗಳಲ್ಲಿ, ತೋಟಗಳಲ್ಲಿ, ಉದ್ಯಾನಗಳಲ್ಲಿ ಮತ್ತು ಸಾಲುಮರವಾಗಿಯೂ ಸಹ 
ಬೆಳೆಯುತ್ತಾರೆ. ಉತ್ತರ ಭಾರತದಲ್ಲಿ ಜೇಹಲಂವರೆಗೆ ಈ ಮರವನ್ನು ಅಲ್ಲಲ್ಲಿ ಬೆಳೆಯು 
ತ್ತಾರೆ. ದಕ್ಷಿಣ ಭಾರತದ ಕಾಡುಗಳಲ್ಲಿ ಇದು ಕಾಡು ಮರದಂತೆ ಬೆಳೆಯುತ್ತದೆ. 


ಹುಣಿಸೆ ಬೀಜಗಳು ಬಿತ್ತಿದ ಸುಮಾರು ಹತ್ತು ದಿನಗಳಲ್ಲಿಯೇ ಚೆನ್ನಾಗಿ 
ಮೊಳೆಯುತ್ತವೆ. ಬೀಜಗಳನ್ನು ನೇರವಾಗಿ ಕಂದಕದಿಣ್ಣೆ ತೋಪುಗಳ ದಿಣ್ಣೆಗಳ 
ಮೇಲೆ ಆಥವಾ ಕಂದಕಗಳಲ್ಲಿ ಬಿತ್ತಿ ವಂಶಾಭಿವೃದ್ಧಿ ಮಾಡಂತ್ತಾರೆ. ಆರೆ ಶುಷ್ಕ 
ಪ್ರದೇಶಗಳಲ್ಲಿ ಪಾಲಿಥೀನ್‌ ಚೀಲಗಳಲ್ಲಿ ಸುಮಾರು 90 ಸೆ.ಮಾ.ಎತ್ತರ ಬೆಳೆದ 
ಸಸಿಗಳನ್ನು, ಗುಣಿಗಳಿಗೆ ನೀರು ಹರಿಯಲು ಅನುಕೂಲವಾಗುವಂತೆ ಎರಡು ಸೌಮ್ಯ 
ತೊರೆಗಳಿರುವ 90 ಘನ ಸೆ.ಮಾ.ಗುಣಿಗಳಲ್ಲಿ ನೆಟ್ಟು ಬೆಳೆಸಿದರೆ ಒಳ್ಳೆಯ ಫಲಿತಾಂಶ 
ದೊರಕುತ್ತದೆ. ಇದು ಸುಮಾರು ಶೀಘ್ರವಾಗಿ ಬೆಳೆಯುವ ಮರ. 10 ವರ್ಷಗಳಲ್ಲಿ 
ಸುಮಾರು 6 ಮಾ.ನಷ್ಟು ಬೆಳೆದು ಪಲವನ್ನು ಕೊಡಲು ಪ್ರಾರಂಭಿಸುತ್ತದೆ. 

ಹುಣಿಸೆ ಮರ ಒಂದೇಸಮನಾಗಿ ಹರಡಿರುವ ದೊಡ್ಡ ಚಂಡವನ್ನು ಹೊಂದಿರುವ 
ನಿತ್ಯಹಸುರಂ ಮರವಾದ್ದರಿಂದ ಇದನ್ನು ಸುಂದರವಾದ ಹೆದ್ದಾರಿ ಮರವಾಗಿ ಬೆಳೆಸ 
ಬಹುದು. ಈ ಮರದ ಕೆಳಗಿನ ಗಾಳಿ ಆಮ್ಲತೆಯಿಂದ ಕೂಡಿರುತ್ತದೆಂದು ಹೇಳಲಾಗು 
ವುದರಿಂದ ಜನರು ಇದರ ಕೆಳಗೆ ಹೆಚ್ಚುಕಾಲ ವಿಶ್ರಾಂತಿ ತೆಗೆದುಕೊಳ ೈಲಿಚ್ಛಿ ಸುವುದಿಲ್ಲ- 


ಈ ಮರದ ಚಿಗುರೆಲಿಗಳು, ಹಣ್ಣುಗಳು ಮತ್ತು ಹೂವಿನ ಮೊಗ್ಗುಗಳನ್ನು 
ಅಡಿಗೆಯಲ್ಲಿ ಉಪಯೋಗಿಸುತ್ತಾರೆ. ಎಲೆ, ಹಣ್ಣು ಮತ್ತು ಬೀಜಗಳನ್ನು ದೇಶೀಯ 
ಔಷಧಗಳಲ್ಲಿ ಉಪಯೋಗಿಸುತ್ತಾರೆ. ಎಲೆಗಳನ್ನು ದನಕರುಗಳಿಗೆ ಮತ್ತು ಮೇಕೆಗಳಿಗೆ 
ಮೇವಾಗಿ ಉಪಯೋಗಿಸುತ್ತಾರೆ. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರಗಳು , 269 


ದಕ್ಷಿಣ ಭಾರತದಲ್ಲಿ ಹುಣಿಸೆ ಹಣ್ಣಿನ ತಿರುಳನ್ನು ಆಡಿಗೆಯನ್ಲಿ ವ್ಯಾಪಕವಾಗಿ 
ಉಪಯೋಗಿಸುತ್ತಾರೆ. ಸಾಂದ್ರೀಕರಿಸಿದ ಹುಣಿಸೆ ಹಣ್ಣಿನ ರಸವನ್ನು ಮಾರುತ್ತಾರೆ 
ಮತ್ತು ಇತರ ಸಾ:ಬಾರ ಪದಾರ್ಥಗಳ ಜೊತೆ ಹೊರದೇಶಗಳಿಗೆ ರಫ್ತು ಮಾಡುತ್ತಾರೆ. 
ಬೀಜಗಳನ್ನು ಪುಡಿಮಾಡಿ ವಜ್ರಸರಿಯನ್ನು ತಯಾರಿಸುತ್ತಾರೆ. ಬೀಜಗಳಿಂದ ಒಳ್ಳೆಯ 
“ಜಿಲ್ಲೋಸ್‌' ದೊರಕುತ್ತದೆ, ಇದನ್ನು ಜ್ಮಾವ್‌್‌, ಜೆಲ್ಲಿ, ಮಾರ್ಮಲೇಡ್‌ ಮತ್ತು 
“ಜುಜೂಬ್‌'ಗಳ ತಯಾರಿಕೆಯಲ್ಲಿ ಉಪಯೋಗಿಸುತ್ತಾರೆ... ಬೀಜದ ಸಿಪ್ಪೆಯಲ್ಲಿ 
ಒಗಚಿರುಸ್ತದೆ. ಇದರಿಂದ ಪದರ ಹಲಗೆಗಳಿಗಾಗಿ ಉಪಯೋಗಿಸುವ ಅಂಟನ್ನು 
ತಯಾರಿಸುತ್ತಾರೆ, 


ಹೊಸದಾಗಿ ಕತ್ತರಿಸಿದ ಬಿಳಿಮರ ಹಳದಿಬಿಳಿ ಬಣ್ಣದಿಂದ ಕೆನೆ ಬಣ್ಣವಾಗಿರಂ 
ತ್ತದೆ, ಬಹಳ ಸಣ್ಣ ಚೇಗು ನೇರಳೆಕಂದು ಬಣ್ಣದಿಂದ ಗಾಢ ಕಂದು ಬಣ್ಣವಾಗಿರಂ 
ತ್ತದೆ. ಮರ ಭಾರದಿಂದ ಬಹಳ ಭಾರವಾಗಿರುತ್ತದೆ. ಒಣ ಮರದ ವಿಶಿಷ್ಟಗುರುತ್ವ 
0.83ರಿಂದ 1.09ರ ಒಳಗಿರುತ್ತದೆ. ಮರ ಗಟ್ಟಿಯಿಂದ ಬಹಳ ಗಟ್ಟಿಯಾಗಿರುತ್ತ ದೆ. 
ಬಿಳಿಬುರ ಬಾಳಿಕೆ ಬರುವುದಿಲ್ಲ ಮತ್ತು ಕೆಡುತ್ತದೆ. ಆದರೆ ಕೀಟಗಳಿಂದ ಇದಕ್ಕೆ 
ಹಾನಿಯಾಗುವುದಿಲ್ಲ. ಚೇಗು ಮರಕ್ಕೆ ಗೆದ್ದಲು ಮತ್ತು ಜೀರುಂಡೆಗಳ ಹಾವಳಿಯೆನ್ನು 
ನಿರೋಧಿಸುವ ಶಕ್ತಿ ಇದೆ. 


ಇದರ ಮರ ಕಡೆತದ ಸಾಮಾನುಗಳನ್ನು ತಯಾರಿಸಲು ಉತ್ತಮವಾದದ್ದು. 
ಬಿಡಾರದ `ಗೂಟಗಳಿಗೆ, ಉಪಕರಣದ ಹಿಡಿಗಳಿಗೆ ಮತ್ತು ಕೊಡತಿಗಳಿಗೆ, ಉಪ 
ಯೋಗಿಸುತ್ತಾರೆ. ಕಟ್ಟಡ ಹಾಗೂ ಪೀಠ ಸಾಮಗ್ಗಿಗಳಿಗೆ, ಗಾಡಿಯ ಚಕ್ರದ ಗುಂಭ 
ಗಳಿಗೆ, ಕಬ್ಬಿನ ಗಾಣಗಳಿಗೆ, ಅಕ್ಕಿ ಕೊಟ್ಟಣೆಗಳಿಗೆ ಉಪಯೋಗಿಸುತ್ತಾರೆ. ಇದು ಒಳ್ಳೆ 
ಸೌಜಿಮರ. ಇದಂಣಂದ ಅತ್ಯುತ್ತಮ ಇದ್ದಲು ದೊರಕುತ್ತದೆ. ಇದ್ದಲಿನಿಂದ ಒಳ್ಳೆಯ 
ಜ್ವಲನಾನಿಲ ಉತ್ಪತ್ತಿಯಾಗುತ್ತದೆ. ಎರಡನೇ ಮಹಾಯುದ್ಧಕಾಲದಲ್ಲಿ ಲಾರಿಗಳು, 
ಬಸ್ಸುಗಳು ಮತ್ತು ಕಾರುಗಳನ್ನು ಈ ಇದ್ದಲಿನ ಜ್ವಲನಾನಿಲದಿ:ದ ನಡೆಸುತ್ತಿದ್ದರು. 


72. ಹೆಲ್‌ತೇಗ (ಅರಿಸಿನ ತೇಗ, ಕಡಗ): ಕದ್ದಮ್‌, ಕರ್ರಮ್‌, ಹಿ (ಬೆ) ; 
ಕದಂಬೊ (ಒ) ; ವೆಲ್ಲಕದಂಬ (ತ); ಕದಂಬೆ (ತೆ); ಆ್ಕಂತೊಸಿಫಾಲಸ್‌ ಕದಂಬ. 


ಇದು ಎತ್ತರವಾದ ಆಲಂಕಾರದ ಉದುರೆಲೆ ಮರ. ಹಿಮಾಲಯ ತಪ್ಪಲಿನಲ್ಲಿ, 
ಅಸ್ಸಾಮ್‌, ಭಾರತ ಪರ್ಯಾಯ ದ್ವೀಪವ ತೇವದ ಉದುರೆಲೆ ಅರಣ್ಯಗಳಲ್ಲಿ, 
ಆಂಧ್ರಪ್ರದೇಶದ ಪೂರ್ವ ಭಾಗದ ಕೆಲವು ಕಾಡುಗಳಲ್ಲಿ ದೊಡ್ಡಗಾತ್ರದ ಮರವಾಗಿ 
ಬೆಳೆಯುತ್ತದೆ. ಇದು ಶೀಘ್ರವಾಗಿ ಬೆಳೆಯುವ ಮರವಾಗಿದ್ದು ಸುಮಾರು 16 ವರ್ಷ 
ಗಳಲ್ಲಿ 150 ಸೆಂ ಮಾ.ನಷ್ಟು ದಪ್ಪ ಬೆಳೆಯುತ್ತದೆ. ಇದರ ಎತ್ತರ ಬೆಳವಣಿಗೆ 
ಮೊದಲ ಎರಡು ಮೂರು ವರ್ಷಗಳಲ್ಲಿ ವರ್ಷಕ್ಕೆ 3 ಮಾ.ನಖ್ಟಿರುತ್ತದೆ. 


270 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ನೇರವಾಗಿ ಬೆಳೆಯಂವ ಈ ಮರದ ಕಾಂಡ ಗಂಟಂಗಳಿಲ್ಲದೇ ಸ್ವಚ್ಛವಾಗಿದ್ದು 
ಜೋತುಬಿದ್ದ ರೆಂಬೆಗಳನ್ನು ಹೊಂದಿರುತ್ತದೆ. ಹಳದಿ ಬಣ್ಣದ ಹೂವುಗಳು ದುಂಡಗೆ 
ಸಣ್ಣಕಿತ್ತಳೆ ಹಣ್ಣಿನ ಗಾತ್ರವಾಗಿದ್ದು ಸುವಾಸನಾಭರಿತವಾಗಿರುತ್ತವೆ. ಈ ಮರವನ್ನು 
ಬಂಗಾಳದಲ್ಲಿ ಹೆದ್ದಾರಿ ಮರವಾಗಿ ಬೆಳೆಯುತ್ತಾರೆ. ಹೂವುಗಳನ್ನು ಹಿಂದು 
ದೇವಸ್ಥಾನಗಳಲ್ಲಿ ಪೂಜೆಗಾಗಿ ಉಪಯೋಗಿಸುತ್ತಾರೆ. ಹಣ್ಣುಗಳನ್ನು ತಿನ್ನುತ್ತಾರೆ. 
ಈ ಮರ ಯಥೇಷ್ಟವಾಗಿ ಬೀಜ ಬಿಡುವುದರಿಂದ ಅನುಕೂಲಕರ ಸ್ಮಳಗಳಲ್ಲಿ ಬೀಜ 
ಗಳಿಂದ ನೆ ೈಸರ್ಗಿಕ' ಪುನರಾಭಿವೃದ್ಧಿಯಾಗುತ್ತದೆ. ಪಾಲಿಥೀನ್‌ ಚೀಲಗಳಲ್ಲಿ ಬೆಳೆಸಿದ 
ಸಸಿಗಳನ್ನು ಮಳೆಗಾಲದಲ್ಲಿ ಗುಣಿಗಳಲ್ಲಿ ನೆಟ್ಟರೆ ಚೆನ್ನಾಗಿ ಹುಟ್ಟಿಕೊಳ್ಳುತ್ತವೆ, ಇದನ್ನು 
ಆಗಾಗ ಹೂದೋಟ ಮತ್ತು ಉದ್ಯಾನಗಳಲ್ಲಿ ಬೆಳೆಸುತ್ತಾರೆ. 


ಇದರ ಮರ ಮೆತು ; ಹಗುರದಿಂದ ಸುಮಾರು ಭಾರ ಮತ್ತು ಹಳದಿ ಮಿಶ್ರಿತ 
ಬೂದು ಬಣ್ಣದ್ದಾಗಿರುತ್ತದೆ. ಅಸ್ಲಾಮ್‌ನಲ್ಲಿ ಇದನ್ನು ಕಟ್ಟಡಗಳಿಗೆ ಉಪಯೋಗಿಸಂ 
ತ್ತಾರೆ. ಮರ ಹಗುರವಾಗಿರುವುದರಿಂದ ಇದನ್ನು ಪೆಟ್ಟಿಗೆಗಳು ಹಲಗೆ ಮತ್ತು ಇತರ 
ಅಗ್ಗವಾದ ಜೋಡಣೆ ಕೆಲಸಕ್ಕಾಗಿ ಉಪಯೋಗಿಸುತ್ತಾರೆ. ಅಸ್ಸಾಮ್‌ನಂಥ ಕೆಲವು 
ಪ್ರದೇಶಗಳಲ್ಲಿ ಬೆಳೆಯುವ ಈ ಮರದ ಮರಮುಟ್ಟುಗಳಿಗೆ ಆಹಿತಕರ ವಾಸನೆ 
ಇರುತ್ತದೆ. 


ಇದು ಬೇಗ ಬೆಳೆಯುವ ಮತ್ತು ಚೆನ್ನಾಗಿ ನೆರಳು ಕಟು ವ ಮರವಾದ್ದರಿಂದ 
ತೇವದ ಪ್ರದೇಶಗಳಲ್ಲಿಯೂ ಹೆದ್ದಾರಿ ಮರವಾಗಿ ಇದನ್ನು ಬೆಳಸಬಹುದು. 


73. ಹೊಂಗೆ (ಬೊಂಗೆ, ಪೊಂಗ್‌) : ಚಾರ್‌, ಕಾರಂಜ್‌, ಕಿರ್‌ಮಲ್‌ (ಹಿ); 
ಕರಾಚ್‌, ಕರಚಾವ್‌ (ಅ) ; ಕರನ, ಕರಂಗ, ಕರಂಜ (ಬೆ); ಕಾರಂಗಿ (ಗು) ; ಪೊಂಗು, 
ಪುಂಗ (ಮಲ) ; ಕಾರಂಜ್‌ (ಮ): ಪೊಂಗ, ಪೊಂಗು (ತ); ಗನುಗ, ಕನಿಗ್ನ 
ಕನಗು (ತೆ) ; ಪೊಂಗ್ಕಾಮಿಯ ಪಿನ್ನೇಟ. 


ಇದೊಂದು ಮಧ್ಯಮ ಗಾತ್ರದ ಮರ. ಸುಮಾರು 18 ಮಾ. ಎತ್ತರ ಮತ್ತು 
1,5 ಮಾ. ದಪ್ಪಕ್ಕೆ ಬೆಳೆಯುತ್ತದೆ. ಬೇಸಿಗೆ ಕಾಲದ ಮೊದಲ ಸ್ವಲ್ಪ ಕಾಲ 
ಉದುರೆಲೆ ಮರವಾಗಿರುತ್ತದೆ. ಈ ಮರ ನದಿ ಮತ್ತು ತೊರೆಗಳ ಹತ್ತಿರ ಮತ್ತು 
ಉತ್ತರ ಭಾರತದ ಭರತವಿಳಿತ ಕಾಡುಗಳಲ್ಲಿ ಮತ್ತು ಸಮುದ್ರದ ಅಂಚಿನ ಕಾಡುಗಳಲ್ಲಿ 
ಸಾಮಾನ್ಮವಾಗಿ ಬೆಳೆಯುತ್ತದೆ. ಇದನ್ನು ಹೆದ್ದಾರಿ ಮರವಾಗಿ ಮತ್ತು ವ್ಯವಸಾಯ 
ಜಮಾನಿನ ಅಂಚಿನ ಪ್ರದೇಶಗಳಲ್ಲಿ ಮತ್ತು ಭಾರತ ಪರ್ಕಾಯ ದ್ವೀಪದ ಹಳ್ಳಿಗಳ ಮರ 
ತೋಪುಗಳಲ್ಲಿ ಬೆಳೆಯುತ್ತಾರೆ, ಈ ಮರವನ್ನು ನೇರವಾಗಿ ಬೀಜಗಳನ್ನು ಬಿತ್ತಿ 
ಅಥವಾ ಸಸಿಗಳನ್ನು ನಾಟಿಮಾಡಿ ಬೆಳೆಸುತ್ತಾರೆ. ತಾಳಿನ ತುಂಡುಗಳನ್ನು ಊರಿಯೂ 
ಸಹ ಇದನ್ನು ಬೆಳೆಸಬಹುದು. 


ನಮ್ಮ ಅರಣ್ಯದಲ್ಲಿ ಕಂಡುಬರುವ ಗಿಡಮರೆಗಳು 271 


ಇದರೆ ಚೇಗಿಗೂ ಬಿಳಿ ಮರೆಕ್ಕೂ ಏನೂ ವೃತ್ಯಾಸವಿರುವುದಿಲ್ಲ. ಹೊಸದಾಗಿ 
ಕಡಿದೆ ಮರ ಬಿಳಿ ಬಣ್ಣವಾಗಿದ್ದು ಹಳೆಯದಾದಂತೆ ತಿಳಿ ಹಳದಿಯಾಗಿ ನಂತರ ಹಳದಿ 
ಮಿಶ್ರಿತ ಬೂದು ಬಣ್ಣಕ್ಕೆ ತಿರುಗುತ್ತದೆ. ಮರ ಸುಮಾರು ಗಟ್ಟೆ ಮತ್ತು ಭಾರ 
ವಾಗಿರುತ್ತದೆ. ಮರಕ್ಕೆ ಅಹಿಶಕರ ವಾಸನೆ ಇರುತ್ತದೆ. 

ಇದರ ಮರ ಬಾಳಿಕೆ ಬರುವುದಿಲ್ಲ. ಮರವನ್ನು ಎತ್ತಿನ ಬಂಡಿಗಳಿಗೆ ಮತ್ತು 
ವ್ಯವಸಾಯ ಮುಟ್ಟುಗಳಿಗೆ ಉಪಯೋಗಿಸಿದರೂ ಸಹ ಇದರ ಮರ ಕೀಟಗಳಿಂದ 
ಭಾದಿತವಾಗಿ ಹಾಳಾಗುವುದರಿಂದ ಈ ಕೆಲಸಗಳಿಗಾಗಿ ಉಪಯೋಗಿಸಲು ಹೆಚ್ಚು 
ಶಿಫಾರಸು ಮಾಡುವುದಿಲ್ಲ. ಮರವನ್ನು ಸೌದೆಗಾಗಿ ಉಪಯೋಗಿಸುತ್ತಾರೆ. ಬಲೆ 
ಗಳನ್ನು ಆತಿ ವಿರಳವಾಗಿ ದನಕರುಗಳಿಗೆ ಮೇವಾಗಿ, ಎಲ್ಲೆ ಸೆಳೆಗೊಂಬು ಮತ್ತು 
ಹೂವುಗಳನ್ನು ಒಳ್ಳೆಯ ಹಸುರೆಲೆಗೊಬ್ಬರವಾಗಿ ಉಪಯೋಗಿಸುತ್ತಾರೆ. ಹೊಂಗೆಯ 
ಎಲೆಗಳಲ್ಲಿ ಶೇಕಡಾ 1.16 ಸಾರಜನಕಾಂಶವಿರುತ್ತದೆ. ಸ್ವಲ್ಪ ರಂಜಕ ಮತ್ತು 
ಪೊಟ್ಕಾಶ್‌ ಅಂಶಗಳೂ ಇರುತ್ತವೆ. ಬೀಜಗಳಿಂದ ತೆಗೆಯುವ ಗಾಢವಾದ ಎಣ್ಣೆ 
ಯುನ್ನಿ ಉರಿಸಲು, ಸಾಬೂನು ತಯಾರಿಕೆಯಲ್ಲಿ ಚರ್ಮರೋಗದ ಔಷಧಿಗಳಿಗಾಗಿ 
ಉಪಯೋಗಿಸುತ್ತಾರೆ. ಹೊಂಗೆ ಹಿಂಡಿಯಲ್ಲಿ ಶೇಕಡಾ 4.5 ರಷ್ಟು ಸಾರಜನಕವಿದ್ದು 
ಇದು ಒಳ್ಳೆಯ ಗೊಬ್ಬರವಾಗಿದೆ. 


ಅಧ್ಯಾಯ 34 


ಹುಲ್ಲುಗಳು 


ಸುಮಾರು ಆರು ಬಗೆಯ ಹುಬ್ಬುಗಳನ್ನು ನಮ್ಮ ಆರಣ್ಮಗಳಲ್ಲಿ ಕಾಣಬಹುದು. 
ಪ್ರ ಅಧ್ಯಾಯದಲ್ಲಿ ಅವುಗಳ ಬಗ್ಗೆ ಏವರಣೆ ಕೊಡಲಾಗಿದೆ. 


1. ಅರುಂಡೊ ಡೊನ್ಕ್ಯಾಕ್ಸ್‌ ನಾಲ್‌ (ಹಿ): ಈ ಹುಭು ಜೌಗು ಪ್ರದೇಶ 
ಗಳಲ್ಲಿ ಬೆಳೆಯುವ ಜೊಂಡು ಹುಲ್ಲುಗಳಲ್ಲೆಲ್ಲ ದೊಡ್ಡದು. ಈ ಹುಲ್ಲನ್ನು ಚಾಪೆ 
ಹೆಣೆಯಲು ಬಹುವಾಗಿ ಉಪಯೋಗಿಸಂತ್ತಾರೆ. ಪೊದೆಯಂತೆ 2 ರಿ:ದ 2.5 ವಿತಾ. 
ಎತ್ತರ ಬೆಳೆಯುವ ಈ ಹುಲ್ಲು ವಿವಿಧ ಬಣ್ಣಗಳನ್ನು ಹೊಂದಿದ್ದು ಆಲಂಕಾರಪ್ಪಾಯ 
ವಾಗಿರುತ್ತದೆ. 


2. ಕಿರಿಬಿದಿರು: ಮೇಲ್‌ ಬಾಂಬು (ಇ); ಬ್ಯಾನ್ಸ (ಹಿ); ಕರೈಲ್‌ (ಬೆ); 
ಸಾಲಿಯ ಬ್ಯಾನ್ಸ್‌, ಸಾಲಿಂಬೊ (ಬ) ; ಕೊಂಡವೆಂದರು, ಕೌಣ್ಯ, ಸದನಪ 


ವೆದ್ರು (ತೆ); ಮುಂಗಿಲ್‌, ಮಾಂಗಿಲ್‌ (3). 


ಈ ಜಾತಿಯ ಬಿದಿರು ಬೇಶದೆ ಉವಮರೆಲೆ ಆರಣ್ಯಗಳಲ್ಲಿ ಮತ್ತು ಅಸ್ಸಾಮ್‌ 
ಪ್ರದೇಶವನ್ನು ಬಿಟ್ಟು ಉಳಿದ ಸುಮಾರು ಶುಷ್ಕಪ್ರದೇಶಗಳಲ್ಲಿ ಕಂಡುಬರುತ್ತದೆ. 
ಇದು ಉದುರೆಲೆ ಬಿದಿರು. ಇದರ ಗೆಣ್ಣುಕಾಂಡದ ಗಾತ್ರ ಸ್ಥಳೀಯ ಹವಾಮಾನಕ್ಕನು 
ಗುಣವಾಗಿರುತ್ತದೆ. ಗೆಣ್ಣು ಕಾಂಡಿಗಳು 10 ದಿಂದ 16 ಮಾ.ಎತ್ತರ ಮತ್ತು 
2.5ರಿಂದ 7.5 ಸೆಂ.ಮಾ.ದಪ್ಪೆ ಬೆಳೆಯುತ್ತವೆ. ಸಿವಾಲಿಕ್‌ ಮತ್ತು ಅಬು 
ಪರ್ವತ ಪ್ರದೇಶಗಳ ಶುಷ್ಕ ಪ್ರದೇಶಗಳಲ್ಲಿ ಬೆಳೆಯುವ ಈ ಬಿದಿರಿನ ಕೆಲವು ಗೆಣ್ಣು 
ಕಾಂಡಗಳು ಟೊಳ್ಳಾಗಿರುವುದಿಐ. ಆದರೆ ದಕ್ಷಿಣ ಭಾರತದ ತೇವದ ಪ್ರದೇಶಗಳಲ್ಲಿ 
ಮತ್ತು ಕಣಿವೆಗಳಲ್ಲಿ ಬೆಳೆಯುವ ಬಿದಿರು ಟೊಳ್ಳಾಗಿರುವುದು, ಈ ಬಿದಿರಿನ ವಿಶೇಷ 
ಲಕ್ಷಣ. ಆಗೊಮ್ಮೆ, ಈಗೊಮ್ಮೆ ಹೂಬಿಡುವ ಕಾಲದಲ್ಲಿ ಅತ್ಯಲ್ಪ ಪ್ರಮಾಣದ 
ಬೀಜಗಳು ದೊರಕುತ್ತವೆ. ಆದ್ದರಿಂದ ಈ ಬಿದಿರಿನ ದೊಡ್ಡ ಪ್ರಮಾಣದ ಸಸಿ ಮಡಿ 
ಮಾಡಲು ಒಟ್ಟಿಗೆ ಗುಂಪ್ರಗೂಡಿ ಹೂಬಿಡುವ ಕಾಲದ ಮೇಲೆ ಆವಲ:ಬಿಸ 
ಬೇಕಾಗುತ್ತದೆ. ಬರಗಾಲವಲ್ಲಿ ಈ ಬಿದಿರಿನ ಬೀಜಗಳನ್ನು ಆರಿಸಿ ಆಹಾರಧಾನ್ಮದಂತೆ 
ತಿನ್ನಲು ಉಪಯೋಗಿಸುತ್ತಾರೆ. 


ಹೆಲ್ಲುಗಳು. 273 


ಸಾಮಾನ್ಯವಾಗಿ ಈ ಬಿದಿರನ್ನು ಮಳೆಗಾಲದಲ್ಲಿ ಒಂದು ಗೆಣ್ಣುಕಾಂಡವಿರುವ 
ಪ್ರಕ ದದ ದೊಡ್ಡ ನುಃಖಂ"ಳನ್ನು 90 ಸೆ. ಮಾ ಅಡ್ಡ ಆಗಲ ಮ 90 ಸೆ.ಮಾ. 
ಆಳದ ಗುಣಗಳಲ್ಲಿ ನೆಟ್ಟು ಬೆಳೆಸುತ್ತಾರೆ. ಈ ಗುಣಿಗಳ ಮೇಲ್ಭಾಗದಲ್ಲಿ ಮಳೆಗಾಲ 
ದಲ್ಲಿ ಗುಣಿಗೆ ನೀರು ಪರಿಯಲು ಅನುಕೂಲವಾಗುವಂತೆ ಎರಡು ಸೌಮ್ಯ ತೊರೆಗಳಿರು 
ತ್ತವೆ. ಅಗೆದು ತೆಗೆದ ಮಣ್ಣಿನಲ್ಲಿ ಅರ್ಧಭಾಗವನ್ನು ಗುಣಿಯ ಕೆಳಭಾಗದ ಸುತ್ತಲೂ 
ಅರ್ಧವರ್ತ್ಶುಲಾಕಾ೦ದಭಿ ಪೇರಿಸುತ್ತಾರೆ. ಉಳಿದ ಅರ್ಧಭಾಗ ಮಣ್ಣನ್ನು ಗಿಡ 
ನೆಡಂಪ್ರದಕ್ಕಾಗಿ ಉಪಯೋಗಿಸುತ್ತಾರೆ. ಒಂದು ಗುಣಿಯಿಂದ ಇನ್ನೊಂದು ಗುಣಿಗೆ 
8 ಮಾ. x8 ಮಾ.ಆಅಂತರವಿರಬಹುದು. ಪ್ರಕಂದಗಳನ್ನು ಅಗೆದು ತೆಗೆಯುವಾಗ 
ಅವುಗಳ ಗೆಣ್ಣಿನ ಹೆಚ್ಚಿನ ಭಾಗವನ್ನು ಸಾಗಣೆಗೆ ಅನುಕೂಲವಾಗುವಂತೆ ಕತ್ತರಿಸಬೇಕು. 
ಪೃಕಂದಗಳನ್ನು ಮಳಿಗಾಲದಲ್ಲಿ ನೆಡಬೆ ಕು. ಪ್ರಕ:ದಗಳ ಬದಲು ಪಾಲಿಥೀನ್‌ 
ಬಜೇಲ`ಳಲ್ಲಿ ಬೆಳೆದ ಸುಮಾರು 3 ವರ್ಷ ಮಮುಸ್ಸಿನ ಸರ್ಸಿಳನ್ನು ಗುಣ್ಣಿಳಲ್ಲಿ ನೆಡ 
ಬಹುದು. ನೆಟ್ಟ ಸಸಿಗ “ನ್ನು ದ.ಕರು-ಳಿ.ದ ಮತ್ತು ಬೆಂಕಿಯಿಂದ ರಕ್ಷಿಸಬೇಕು. 


ಕಿರಿ ಬಿದಿರಿನ ಎಗೆಗಳನ್ನು ದನಕರುಗಳಿಗೆ ಮೇವಾಗಿ ಉಪಯೋಗಿಸುತ್ತಾರೆ, 
ಒಣ ಗೆಣ್ಣು ಕಾಂಡ `ಳು ಮತ್ತು ಪ್ರಕುದಗಳು ಸೌವಿಗಾಗಿ ಉಪಯೋಗವಾಗುತ್ತವೆ. 

ಕಿರಿಬಿದಿರಿನ ಗೆಣ್ಣು ಕಾಂಡಗಳು ಗಟ್ಟಿಯಾಗಿದ್ದು, ಹಿಗ್ಗುವ ಗುಣ ಹೊಂದಿರು 
ತ್ತವೆ. ಇನ್ನಗಳನ್ನು ' ಕಟ್ಟಡಗಳಿಗೆ, ಗುಡಿಸಲುಗಳಿಗೆ ದನದ ಕೊಟ್ಟಿಗೆಗಳಿಗೆ, ಬೇಲಿ 
ಮುಂತಾದವುಗಳಿಗೆ ಬಹಳವಾಗಿ ಉಪಯೋಗಿಸುತ್ತಾರೆ. ಕುಕ್ಕೆ, ಚಾಪ, ಪೀಠೋಪ 
ಕರಇ ಳು, ವ್ಯವಸುಯಿ ಮುಟ್ಟುಗಳನ್ನು ತಯಾರಿಸಲು ವ;'3 ಕೆಲವು ಔನ್ಕೋಗಿಕ 
ಸಲಕರಣ ಗಳಿನಾಗಿಯೂ ಸಹ ಕಿರಿಬಿದಿರನ್ನೂ ಉಪಯೋಗಿಸುತ್ತಾರೆ. ಪೊಳ್ಳಿಲ್ಲದ 
ಗಟ್ಟಿ ಬಿಹಿರನ್ನು ಊರುಗೊ:ಲು, ಲಾರಿಗಳು, ಭಲ್ಲೆ, ಮು:ತಾದವ್ಪಗಳಿಗೆ ಉಪ 
ಯೋಗಿಸುತ್ತಾರೆ. ಈ ಬಿದಿರು ಸಮೃದ್ಧವಾಗಿ ಬಳೆ.ಬುವ ಕಡೆಗಳಲ್ಲಿ ಇದನ್ನೂ 
ಕಾಗವ ತಯಾರಿಕೆ ಲ್ಲಿ ಉಪಯೋಗಿಸುತ್ತಾರೆ. 


3. ಬರ್ಮುಡ (ಡುಬ್‌ ಹುಲ್ಲು): ಡುಬ್‌ (ಹಿ); ಸೈನೊಡಾನ್‌ ಡ್ಯಾಕ್ಟಿಲಾನ್‌. 


ದೇಶದ ಮೈದಾನ ಪ್ರದೇಶಗಳಲ್ಲಿ ಬೆಳೆಯುವ ಈ ಹುಲ್ಲು ಒಂದು ಉತ್ತಮ 
ಮೇವಿನ ಹುಲ್ಲು. ಇದು ಎಲ್ಲ ಬಗೆಖಂನುಣ್ಣಿಸೆಶ್ಲಿಯೂ ಬೆಳೆಯುತ್ತದೆ. ಈ ಹುಲ್ಲು 
ಬಹಳವಾಗಿ ಮೇಯುವಿಕೆಗೆ ತುತ್ತಾದರೂ ಸಹ ಶುಷ್ಕವಾಯುಗುಣದಲ್ಲಿ ಚೆನ್ನಾಗಿ 
ಬೆಳೆದು ಹರಡಿಕೊಳ್ಳುತ್ತದೆ. ಇದನ್ನು ಕಾಂಡ, ಬೇರಿನ ತುಂಡು 1ಳು ಮತ್ತು ಬೀಜ 
ಗಳಿಂದ ಸಸ್ಕವೃದ್ಧಿ ಮಾಡಬಹು ಮು, ಶುಷ್ಕ ವುತಾವರಣದಲ್ಲಿ ಹಸಿರಾಗಿ ಉಳಿಯುವ 
ಹುಲ್ಲೆಂದರೆ ಇದೊಂದೆ. ಈ ಹುಲ್ಲನ್ನು ಹಸಿಯಾಗಿಯಾಗಲಿ, ಒಣಗಿಸಿಯಾಗಲಿ 
ಅಥವಾ ಸೈಲೇಜ್‌ ಮಾಡಿರ್ಯಾಲಿ ದನಕರುಗಳಿಗೆ ಮೇವಾಗಿ ಉಪಯೋಗಿಸಬಹುದು. 


181 


374 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ವರ್ಷಕ್ಕೆ ನಾಲ್ಕು ಸಾರಿ ಕಟಾವು ಮಾಡಿದರೆ ಹೆಕ್ಟೇರೊಂದಕ್ಕೆ 2,5. ರಿಂದ 3 ಟನ್ನು 
ಗಳಷ್ಟು ಹುಲ್ಲು ದೊರಕುತ್ತದೆ. 


4, ಸೆಕ್ಕಾರಮ್‌ ಬೆಂಗಾಲೆನ್ಸ್‌ : ಮುಂಜ್‌ (ಹಿ). 


ಇದು ಉತ್ತರ ಭಾರತದ ಅರಣ್ಯಗಳಲ್ಲಿ ಕಂಡುಬರುವ ಬಹು ಮುಖ್ಯವಾದ 
ಹುಲ್ಲು. ಈ ಜಾತಿಯ ಹುಲ್ಲಿನ ಎಲೆಗಳಿಂದ ಬರುವ ನಾರಿನಿಂದ ಕಾರ್ಪೆಟ್‌, ಚಾಪೆ, 
ಹಗ್ಗ ಮತ್ತು ಹುರಿಗಳನ್ನು ತಯಾರಿಸುತ್ತಾರೆ. ಕಾಂಡದಿಂದ ಚಾಪೆಯನ್ನು ಹೆಣೆಯು 
ತ್ತಾರೆ. ಕಾಂಡ ಮತ್ತು, ಎಲೆ, ಎರಡನ್ನೂ ಒಟ್ಟಿಗೆ ಉಪಯೋಗಿಸಿ ಕುರ್ಚಿಗಳು, 
ಸ್ಟೂಲುಗಳು, ಟೇಬಲ್‌ಗಳು ಮತ್ತು ಪರದೆಗಳನ್ನು ತಯಾರಿಸುತ್ತಾರೆ. 


5. ಹೆಬ್ಬಿದ್ರು (ಡೌಗ) : ಮಗರ್‌, ನಾಲ್‌ (ಪ); ಕಟ್ಟಾಂಗ್‌ (ಮ.ಪ್ರ); 
ಬಿಹೋರ್‌, ಕೆಟಿಯ, ಕೆಟೌಸಿ (ಬೆ); ಕೊಟೋಹ (ಅಸ್ಸಾಮ್‌) ; ಕೊಂಟ, ಬನ್ನ 
(ಹರಿಯೆ) ; ಮುಂಗಿಲ್‌ (ತ); ಇಲ್ಲಿ (ಮ); ವೆದ್ರು. ಮುಂಡ್ಲ ವೆದ್ರು, ಬೊಂಗುಡು, 
ಮುಖ್ಯಾಸ್‌ (ತೆ) ; ಬಾಂಬುಸ ಅರುಂಡನೇಸಿಯ. 


ಇದು ಹಿಮಾಲಯ ತಪ್ಪಲು ಮತ್ತು ಗಂಗಾನದಿ ಕಣಿವೆ ಪ್ರದೇಶಗಳನ್ನು ಬಿಟ್ಟು 
ದೇಶದ ಉಳಿದ ಎಲ್ಲ ಪ್ರದೇಶಗಳಲ್ಲಿಯೂ ಕಂಡುಬರುತ್ತದೆ. ಇದು ಬಹು ಸುಂದರ 
ವಾದ ಬಿದಿರು. ಇದರ ಗೆಣ್ಣುಕಾಂಡ 20 ರಿಂದ 30 ಮಾ. ಎತ್ತರದ ಮತ್ತು 10 
ರಿಂದ 18 ಸೆಂ.ಮಾ. ದಪ್ಪವಾಗಿ ಬೆಳೆಯುತ್ತದೆ. ಸಾಮಾನ್ಯವಾಗಿ ಗೆಣ್ಣು ಕಾಂಡದ 
ಟೊಳ್ಳು ಭಾಗ ಆ ಗೆಣ್ಣು ಕಾಂಡದ ವ್ಯಾಸದ 3 ಭಾಗವಷ್ಟಿರುತ್ತದೆ. ಕಾಂಡದ 
ಮೇಲಿರುವ ವಿಶೇಷ ನಮೂನೆಯ ಹೊದಿಕೆ ಮತ್ತು ಮುಳ್ಳಿನಿಂದ ಈ ಜಾತಿಯನ್ನು 
ಗುರುತಿಸಬಹುದು. ಯಾವುದೇ ಪ್ರದೇಶದಲ್ಲಿ ಈ ಜಾತಿ 30 ವರ್ಷಕ್ಕೊಂದು ಸಾರಿ 
ಒಟ್ಟೆಗೆ ಗುಂಪುಗೂಡಿ ಹೂವು ಬಿಡುತ್ತದೆ. ಈ ಬಿದಿರನ್ನು ಒಂದು ಗೆಣ್ಣುಕಾಂಡವಿರುವ 
ಪ್ರಕಂದದ ತುಂಡನ್ನು ಹೂಣಿ ಬೆಳೆಸಬಹುದು. ಕೃತಕ ಪುನರಾಭಿವೃದ್ಧಿಗೆ ಉಪಯೋ 
ಗಿಸುವ ಈ ಗೆಣ್ಣುಕಾಂಡ ಪ್ರಕಂದದ ಭಾಗವನ್ನು ಸಾಗಣೆಗೆ ಅನುಕೂಲವಾಗುವಂತೆ 
ಎಷ್ಟಕ್ಕೆ ಬೇಕೋ ಅಷ್ಟು ಉದ್ದಕ್ಕೆ ಕತ್ತರಿಸಿ ಹೂಣಬಹುದು. ಶುಷ್ಕ ಪ್ರದೇಶಗಳಲ್ಲಿ 
ಸೌಮ್ಯ ತೊರೆಗಳಿರುವ 90 ಘ.ಸೆಂ.ಮಾ.ಆಳದ ಗುಣಗಳಲ್ಲಿ ಪ್ರಕುದಗಳನ್ನು ನೆಡ 
ಬಹುದು. ಸಸಿಗಳನ್ನು ನೆಡಂಪುದಾದರೆ 3 ವರ್ಷ ವಯಸ್ಸಿನ ಸಸಿಗಳನ್ನು 90: 90 
ಸೆಂ. ಮಾ. ಅಳತೆಯ ಗುಣಿಗಳಲ್ಲಿ ಮಳೆಗಾಲದಲ್ಲಿ ನೆಡಬೇಕು. 


ಹೆಬ್ಬಿದಿರು ಬಿದಿರುಗಳಲ್ಲೆಲ್ಲ ಅತ್ಯಂತ ಉಪಯುಕ್ತವಾದದ್ದೂ. ಇದನ್ನು ಗುಡಿ 
ಸಲು, ಶೆಡ್‌ಗಳು, ಹಂದರ, ಚಾಪೆ, ತಾತ್ಕಾಲಿಕ ಸೇತುವೆಗಳು, ಕುಕ್ಕೆಗಳು, ಗಾಡಿಯ 
ಭಾಗಗಳು, ಮಂಚ, ಏಣಿ ಮುಂತಾದವುಗಳಿಗಾಗಿ ಉಪಯೋಗಿಸುತ್ತಾರೆ. ಈ ಬಿದಿ 


ಹುಲ್ಲುಗಳು 275 


ರನ್ನು ಸಾರುವೆಗಳಿಗಾಗಿ ಬೇಲಿ ಗೂಟಗೆಳಿಗಾಗಿ ವಂಶ್ತು ಇನ್ನು ಕೆಲವು ವಿಧದಲ್ಲಿ ಉಪ 
ಯೋಗಿಸುತ್ತಾರೆ. ಕಾಗದ ತಯಾರಿಕೆಗೆ ಇದು ಬಹು ಮುಖ್ಯವಾದ ಕಚ್ಚಾವಸ್ತು. 


6. ಸಬಾಯ್‌ ಹುಲ್ಲು (ಬೈಬ್‌ ಹುಲ್ಲು): ಬೈಬ್‌, ಸಬಾಯ್‌ (ಹಿ); 
ಯೂಲಾಲಿಯೋಪ್‌ಸಿಸ್‌ ಬೈನೇಟ. 

ಉತ್ತರ ಭಾರತದ ಅನೇಕ ಕಡೆಗಳಲ್ಲಿ ಸಮೃದ್ಧವಾಗಿ ಬೆಳೆಯುವ ಈ ಹುಲ್ಲನ್ನು 
ಕಾಗದ ತಯಾರಿಕೆಗಾಗಿ ಉಪಯೋಗಿಸುತ್ತಾರೆ. 1930ರ ವರೆಗೂ ಕೆಲವು ಗಿರಣಿಗಳು 
ಇದನ್ನು ಕಾಗದ ತಯಾರಿಕೆಗೆ ಉಪಯೋಗಿಸುತ್ತಿದ್ದವು. ಮುಂದೆ ಸಂಗ್ರಹಣೆಯ 
ವೆಚ್ಚ ಏರಿದ್ದರಿಂದ ಇದಕ್ಕೆ ಬೇಡಿಕೆ ಕಡಮೆಯಾಗಿ ಕಾಗದ ತಯಾರಿಕೆಗೆ ಇದರ ಸ್ಮಳ 
ವನ್ನು ಬಿದಿರು ಆಕ್ರಮಿಸಿಕೊಂಡಿತು. ಹಿಂದೆ ಈ ಹುಲ್ಲಿನಿಂದ ಉತ್ತರ ಪ್ರದೇಶದ 
ಸರ್ಕಾರಕ್ಕೆ ಒಳ್ಳೆಯ ಆದಾಯ ಬರುತ್ತಿತ್ತು. 


ಭಾಗ-5 


ವಾತಾವರಣದ ಮಾಲಿನ್ಯತೆಗಳು 


ಅಧ್ಯಾಯ 35 ದ 
ವಾತಾವರಣದ ಮಾಲನ್ಮತೆ ಎಂದರೇನು? 


ಹೆಚ್ಚು ಕಡಮೆ ಎಲ್ಲ ಪ್ರಗತಿ ಹೊಂದಿದ ರಾಷ್ಟ್ರಗಳಲ್ಲಿ ವಾತಾವರಣ 
ಮರಿನತೆಯು ಒಂದು ಗುಭೀರವಾದ, ಅಧ್ಯಯನ ಮತ್ತು ಸಂಶೋಧನೆಯ ವಿಷಯ 
ವಾಗಿದೆ. ಅನೇಕ ಮುಂದುವರಿದ ದೇಶಗಳು ವಾತಾವರಣದ ಮಲಿನತೆಯನ್ನು 
ನಿವಾರಿಸುವ ಮತ್ತು ತಡೆಗಟ್ಟುವ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತವೆ. ಕೆಲವು 
ಸಾರಿ ಅಗತ್ಯ ಕಾನೂನನ್ನು ಸಹ ಮಾಡುತ್ತವೆ ; ಆದರೆ, ವಿಜ್ಞಾನ ಮತ್ತು ತಾಂಶ್ರಿಕತೆ 
ಗಳು ಅತ್ಯಂತ ರಭಸದಿಂದ ಮುನ್ನಡೆಯುತ್ತಿವೆ. ಪರಿಣಾಮವಾಗಿ ಆ ದೇಶಗಳಲ್ಲಿ 
ಮಲಿ ತೆಯ ಸಮಸ್ಯೆಗಳನ್ನು ಬಗೆಹರಿಸಲು ಎಷ್ಟು ಸೆಣಸಿದರೂ ಸಾಧ್ಯವಾಗುತ್ತಿಲ್ಲ. 
ಮಾನವ ಜನಾಂಗಕ್ಕೆ ಮಲಿನತೆಯು ಒಂದು ದೊಡ್ಡ ಬೆದರಿಕೆಯಾಗಿದೆ. ಪ್ರಗತಿಪರ 
ರಾಷ್ಟ್ರಗಳಲ್ಲಿ ಮಲಿನತೆಯ ಸಮಸ್ಯೆಗಿಂತ ಮಾನವನು ವಾತಾವರಣವನ್ನು ಕಲಕುವ 
ಸಮಸ್ಯೆಯಿಂದಾಗಿ ಈ ಬೆದರಿಕೆ ಹೆಚ್ಚಾಗಿದೆ. 

ಮಾನವನ ಚಟುವಟಿಕೆಯಿಂದ ಪ್ರಕೃತಿಯಂ ಮೇಲೆ, ಅಂದರೆ, ಜೀವಿಪರಿಸ್ಥಿ ತಿಯ 
ಮೇಲೆ ಉಂಟಾಗಬಹುದಾದ ಪರಿಣಾಮಗಳನ್ನು ಅರ್ಥಮಾಡಿಕೊಳ್ಳಲು ಮೊದಲು 
ಜೀವಿಪರಿಸ್ಥಿ ತಿಯ ವಿವಿಧ ಅಂಶಗಳ ನಡುವಣ ಸಂಬಂಧವನ್ನು ಆರಿತುಕೊಳ್ಳ ಬೇಕು. 

ಜೀವಿಪರಿಸ್ಥಿ ತಿಯಲ್ಲಿ ಎರಡಂ ಗುಂಪುಗಳು : 1) ಗಾಳಿ, ನೀರು ಮತ್ತು ಮಣ್ಣು 
ಗಳಿಗೆ ಸಂಬಂಧಿಸಿದ್ದು. 2) ಸಸ್ಯಗಳು, ಪ್ರಾಣಿಗಳು ಮತ್ತು ಮಾನವರಿಗೆ 
ಸಂಬಂಧಿಸಿದ್ದು | 

` ಮೊದಲನೆಯಂದು ಎರಡನೆಯದರ ಮೇಲೆ ಹಿಡಿಶವಿಟ್ಟುಕೊಂಡಿರುತ್ತದೆ. 

ಒಂದೊಂದು ಸಾರಿ ಪ್ರಕೃತಿಯೇ ಜೀವಿಪರಿಸ್ಥಿಶಿಯಲ್ಲಿ ನಿಧಾನವಾಗಿ ಆಥವಾ ಕ್ಷಿಪ್ಪಗತಿ 
ಯಲ್ಲಿ ಬದಲಾವಣೆಗಳನ್ನು ಮಾಡುತ್ತಿ ರುತ್ತದೆ.  ಮೊದಲನೆಯದರಿ:ದ ಆಗುವ 
ಬದಲಾವಣೆಗಳೆಂದರೆ ಧಗೆ, ಮಂಜು, ಹಿಮ, ಆರ್ದ್ವತೆ, ಗಾಳಿ, ಶುಷ್ಕತೆ ಮುಂತಾ 
ದವುಗಳು. ಪ್ರಕೃತಿಯಲ್ಲಿ ತಾನೇ ತಾನಾಗಿ ಆಗುವ ಬದಲಾವಣೆಗೆಳೆಂದರೆ ಭೂಕಂಪ, 
ಜ್ವಾಲಾಮುಖಿ ಮುಂತಾದವುಗಳು. 

ಮಾನವನು ತನ್ನ ಚಟುವಟಿಕೆಯಿಂದ ಪ್ರಕೃತಿಯನ್ನು ಕಲಕುವ ಕೆಲವು 
ಕ್ರಿಯೆಗಳಿಗೆ ಪ್ರಚೋದನೆ ಕೊಡುತ್ತಾನೆ. ಇವುಗಳಲ್ಲಿ ಕೆಲವು ಮುಖ್ಯ ಉದಾಹರಣೆ 
ಗಳನ್ನು ಮುಂದೆ ಕೊಟ್ಟಿದೆ : 


280 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


1) ಮನಸ್ಸಿಗೆ ಬಂದಂತೆ ಮರ-ಳನ್ನು ಕಡಿಯುವುದಂ ಗಾಳಿ, ಮಳೆಗಳಿಂದ 
ಮಣ್ಣಿನ ಕೊಚ್ಚಣೆಯಾಗಲು ಸಹಾಯಕವಾಗುತ್ತದೆ. 

2) ಅಣೆಟ್ಟಗಳನ್ನು ಕಟ್ಟುವುದು ಮತ್ತಾ ಭೂಜಲವನ್ನು ಕೆಳಮಟ್ಟ 
ಕಳಿಸುವ ಕಾರ್ಯಾಚರಣೆ. 

3) ಖನಿಜವಸ್ತುಗ:ನ್ನು ತೆಗೆದ ಮಣ್ಣನ್ನು ಒಟ್ಟುವುದು. 

4) ಕೈಗಾರಿಕೆಗಳಿಂದ, ರಾಸಾಯನಿಕ ಕಾರ್ಲಾನೆಗಳಿ:ದ ಮನೆ ಮುಂತಾವವು 
ಗಳಿಂದ ಜೆ ವಿಕ ಮತ್ತು ಆಜೆ ವಿಕ ಪದಾರ್ಥಗ “ನ್ನು ಹೆಚ್ಚಿ ಸುವುದು. 

ಮಾನವ ಲವು ಪ್ರದೇಶಗಳನ್ನ ಪ್ರಕೃತಿಯ ಸಮತೋಲನವನ್ನು ಅತಿಯಾಗಿ 
ಕಲಕಿದ್ದಾನೆ. ನಗರಗಳ ಕೇಂದ್ರೀಕರಣ ಮತ್ತು ಮಾನವನು ನಿರ್ಲಕ್ಷ್ಯದಿಂದ ಸ್ವಪ್ಪ 
ಯೋಜನಕ್ಕಾಗಿ ಹಾಗೂ ದೂರದೃಷ್ಟಿಯಿಸಿದೆ ಪ್ರಕೃತಿಯನನ್ನಿ ಉ 'ಪಯೋಗಿಸಿಕೊಳ್ಳು 
ವುದರಿಂದಾಗಿ ಆಳಿಯಲಾರದಷ್ಟು ಪ್ರಮಾಣದ ಮಲಿನ ವಸ್ತುಗಳು ವಾತಾವರಣಕ್ಕೆ 
ಬಿಡುಗಡೆಯಾಗುತ್ತೆವಐದೆ, ಸ್ವರೂಪ ಕೆಟ್ಟು ಅದರ ಸುಲಿಗೆಯಾಗಿದೆ. ಮೂಲ 
ಜೀವಪರಿಸ್ಥಿ ತಿಯ ಸ್ಮಳದಲ್ಲಿ. ಆ ವ ಕೃತಕ ಮತ್ತು ಸರಳವಾವ ಪ್ರಕೃತಿ 
ಸೃಷ್ಟಿಯಾಗಿದೆ. ವಾಶಾವರಣ ಸ್ವಲ್ಪ ಕಲಕಿದರೂ ಇದರ ಪರಿಣಾಮ ಕೃತಕ 
ಪ್ರಕೃತಿ ಹು ಮೇಲೆ ಉಂಟಾಗುವು ದಲ್ಲದೆ ಅವುಗಳ ಸ್ವಾಭಾವಿಕ ರಚನೆಯೂ ಕೂಡ 
ಅವನತಿ ಹೊಂದುತ್ತದೆ. ಮಾನವನ ಕೆಲವು ಚಟುವಟಿಕೆ ಕೆಲವು ಕ್ಷೇತ್ರ ಗಳಲ್ಲಿ 
ಪ್ರಯೋಜನಕಾರಿಯಾಗಿಯೂ ಕೆಲವು ಕಡೆ ಕೆಡ' ನ್ನು ಮಾಡುವುದಾಗಿಯೂ ಇರುತ್ತದೆ. 
ನೆಲದ ನಿರ್ವಹಣೆ ಸರಿಯಾಗಿ ನಡೆಯದಿದ್ದರೆ ಇದರ ಪರಿಣಾಮ ಮಣ್ಣು ಮತ್ತು 
ನೀರಿನ ಮೇಲೆ ಆಗುತ್ತದೆ. 


ಆಧ್ಯಾಯ 36 


ಭೂ ಮಾಲಿನ್ಯತೆ ಹಾಗೂ ಒಲಮೂಲಿನ್ಯತೆ 


ಭೂ ಮಾಲಿನ್ಯತೆ 

ನಮ್ಮ ಸುತ್ತಲಿರುವ ವಾತಾವರಣ ದ್ರವಗಳು, ಅನಿಲಗಳು ಮತ್ತು ಘನ ವಸ್ತು 
ಗಳಿಂದ ಮಲಿನಗೊಂಡಿವೆ, ಗ್ರಾಮೀಣ ಪ ದೇಶಗಳಿಗಿಂತ ನಗರ ಪ್ರದೇಶಗಳು ಹೆಚ್ಚು 
ಮಲಿನಗೊಂಡಿವೆ. ಅತಿ ಜನಸಾಂದ್ರತೆಯುಳ್ಳ ಔ ನ್ಯೋಗಿಕ ಪಟ್ಟಣಗಳು ಮಾಲಿಸ್ಯತೆಯ 
ಮೂಲಗಳಾಗಿವೆ. ಈ ಪಟ್ಟಣಗಳಲ್ಲಿ ಗಾಳಿ ಭೂಮಿ ಮ್ತ ನೀರಿನ ಮಲಿನತೆಯ 

ತೆಗೆ ಶಬ್ದದ ಮುಲಿನತೆಯೂ ಸೇರಿವೆ, 

ಭೂವಿಂಯ ಮಾಲಿನ್ಯತೆ ಮುಖ್ಯವಾಗಿ ದ್ರವರೂಪದ ಮಲಿನ ವಸ್ತುಗಳಿಂದ 
ಮತ್ತು ಘನರೂಪದ ನಿರುಪಯುಕ್ತ ವಸ್ತುಗಳಿಂದ ಉಂಟಾಗುತ್ತದೆ. ಅನಿಲ ಮತ್ತು 
ದ್ರವರೂಪದ ಮಲಿನ ವಸ್ತುಗಳು ಕ್ರಮವಾಗಿ ಗಾಳಿ ಮತ್ತು ಗುರುತ್ವಾಕರ್ಷಣ ಶಕ್ತಿ 
ಯಿಂದ ಹರಡುತ್ತವೆ. ಘನ ನಿರುಪಯುಕ್ತ ವಸ್ತುಗಳನ್ನು ಸಂಗ್ರಹಿಸಿ ಸಾಗಿಸಿ, 
ಸಂಸ್ಕರಿಸಬೇಕಾಗುತ್ತದೆ ಆಥವಾ ಆವುಗಳನ್ನು. ಸುರಕ್ಷಿತವಾಗಿ ತೊಲಗಿಸುವ ವ್ಯವಸ್ಥೆ 
ಮಾಡಬೇಕಾಗುತ್ತದೆ. ಘನರೂಪದ ಕಸ, ದ್ರವಗಳೊಡನೆ ಕೂಡಿಕೊಂಡಿದ್ದರೆ ಅದನ್ನು 
ಹೊರಹಾಕುವುದು ಕಷ್ಟವಾಗುತ್ತದೆ. 

ಆಧುನಿಕ ಮಾನವನ ಅವಶ್ಯಕತೆಗಳು ಅತಿಶಯವಾಗಿವೆ. ಅವನು ಹೊಸ ಹೊಸ 
ವಸ್ತುಗಳನ್ನು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಉಪಯೋಗಿಸಲು ತೊಡಗಿದಂತೆ ಅವು 
ಗಳೀದ ನಿರುಖಯುಕ್ತ ವ್ತಾಗಳ ಸಂಖ್ಮೆಯೂ ಸಹ ಹೆಚ್ಚಾಗುತ್ತವೆ. ಮನುಷ್ಯ 
ಮತ್ತು ಸಾಕು ಪ್ರಾಣಿಗಳು ಪ್ರತಿನಿತ್ಯ ಮಲಮೂತ್ರ ವಿಸರ್ಜಿಸುತ್ತವೆ ಮಾನವ 
ಹಲವಾರು ನಿರುಪಯೋಗಿ ವಸ್ತುಗಳನ್ನು ಜೆಲ್ಲುತ್ತಾನೆ. ಪಟ್ಟಣ ಮತ್ತು ನಗರಗಳಲ್ಲಿ 
ಜನಸಂಖ್ಯೆಯ ಹೆಚ್ಚಳದಿಂದಾಗಿ ಮತ್ತು ಜೀವನಮಟ್ಟ ಸುಧಾ ರಿಸಿದ್ದರಿಂದಾಗಿ ಮಾನವ 
ಹೆಚ್ಚೆಜ್ಹು ವಸ್ತುಗಳನ್ನು ಉಪಯೋಗಿಸುತ್ತಾನೆ. ಅವುಗಳ ಸಂಗ್ರಾಹಕಗಳು ಉಪಯೋ 
ಗದ ನಂತರ ಎಸೆಯಲ್ಪಡುತ್ತವೆ. ಹೀಗಾಗಿ ನಿರುಪಯೋಗಿ ವಸ್ತುಗಳ ಸಂಗ್ರಹ ಕೂಡಿ 
ಬೀಳುತ್ತದೆ. ಹೊಂಚೆಲ್ಲುವ ನಿರುಪಯುಕ್ತ ವಸ್ತುಗಳಲ್ಲಿ ಸುಮಾರು ಶೇಕಡಾ 20 
ಭಾಗ ವಿವಿಧ ನಮೂನೆಯ ಸಾಮಾನು ಕಟ್ಟುವ ವಸ್ತುಗಳು ಹಾಗೂ ಸುಮಾರು 
ಶೇಕಡಾ 3 ರಿಂದ 5 ಭಾಗ ಡಬ್ಬಗಳು, ಲೋಹದ ಚೂರುಗಳು, ಸೀಸೆಗಳು, ಗಾಜಂ 
ಮತ್ತು ಪ್ಲಾಸ್ಟಿಕ್‌ ವಸ್ತುಗಳಿರುತ್ತವೆ. ಗೃಹ ಕಲ್ಮಶಗಳು ವಿವಿಧ ಪದಾರ್ಥಗಳಿಂದ 


282 ಭಾರತದಲ್ಲಿ ಸಾಮಾಜಿಕ ಆರಣ್ಮಶಾಸ್ತ್ರೆ 


ಕೂಡಿರುತ್ತವೆ. ಇವುಗಳಲ್ಲಿ ನಿರುಪಯುಕ್ತ ಆಹಾರ ಪದಾರ್ಥ, ಹಸಿ ತರಕಾರಿಯ 
ಉಳಿಕೆ ವಸ್ತು, ಕಾಗದ, ಲೋಹ, ಎಲೆಗಳು, ಹುಲ್ಲು, ರಬ್ಬರ್‌, ಚರ್ಮ, ಬಟ್ಟೆ, 
ಪ್ಲಾಸ್ಟಿಕ್‌ ಮತ್ತು ಮರ ಸೇರಿರುತ್ತವೆ. ನಿರುಪಯೋಗಿ ವಸ್ತುಗಳ ಇತ್ಯರ್ಥ 
ಈ ಕೆಳಗಿನಂತೆ ನಡೆಯುಂತ್ತದೆ. 


1, ಬಯಲು ಶಿಪ್ಪೆಗುಂಡಿಗಳು : ಇದು ಬಹು ಸಾಮಾನ್ಯವಾಗಿ ರೂಢಿಯಲ್ಲಿ 
ರುವ ಕ್ರಮ. ಇದು ಬಹಳ ಅಗ್ಗದ, ಆದರೆ ಆರೋಗ್ಯ ದೃಷ್ಟಿಯಿಂದ ಅತ್ಯಂತ 
ಕೀಳಾದ ಪದ್ಧತಿ, ಇಂತಹ ಬಯಲು ತಿಪ್ಪೆಗುಂಡಿಗಳಿಂದ ಹೊಲಸು ವಾಸನೆ ಹೊರ 
ಸೂಸುತ್ತಿರುತ್ತದೆ. ಇವು ಭೂಮಿಯೊಳಗಿನ ಮತ್ತು ಭೂಮಿಯ ಮೇಲಿನ ನೀರನ್ನು 
ಮಲಿನಗೊಳಿಸುತ್ತವೆ. ಈ ಕೊಳೆ ಗಂಂಡಿಗಳು ಅನೇಕ ರೋಗಗಳಿಗೂ ಸಹ ಮೂಲ 
ವಾಗುತ್ತವೆ. ಇವು ಸುಂದರವಾದ ಪ್ರಕೃತಿ ದೃಶ್ಯವನ್ನು ಕೆಡಿಸುವುದಲ್ಲದೇ ಕಣ್ಣಿಗೆ 
ಆಸಹ್ಯವಾದ ದೃಶ್ಯಗಳಾಗುತ್ತವೆ. 


2, ಕಸದ ತೊಟ್ಟಿಗಳು: ಕಸ ಸಂಗ್ರಹಿಸಲು ಪಟ್ಟಣಗಳಲ್ಲಿ ಅಲ್ಲಲ್ಲಿ ಕಸದ 
ತೊಟ್ಟಿಗಳನ್ನು ಇಟ್ಟಿರುತ್ತಾರೆ. ಆಗಾಗ ಇವುಗಳಲ್ಲಿನ ವಸ್ತುಗಳನ್ನು ಬೇರೆಕಡೆ ಸಾಗಿಸುವ 
ವ್ಯವಸ್ಥೆ ಇರುತ್ತದೆ. ಈ ಕ್ರಮಕ್ಕೆ ಮೇಲಿನ ಕ್ರಮಕ್ಕಿಂತ ಹೆಚ್ಚಿನ ವೆಚ್ಚ ತಗಲು 
ತ್ತಿದ್ದರೂ ಸ್ವಚ್ಛತೆಯೆನ್ನು ಕಾಯುವುದರಲ್ಲಿ ಪಟ್ಟಣಗಳಲ್ಲಿ ಇದು ಅನಿವಾರ್ಯ. 


3. ಸುಡುವಿಕೆ; ಇದು ಅತ್ಯುತ್ತಮ ಮತ್ತು ಅತಿವೆಚ್ಚದ ಕ್ಷಮ. ಕೆಲವೆಡೆ 
ನಗರಗಳ ನಿಷ್ಪಯೋಜಕ ಪದಾರ್ಥಗಳ ನಿವಾರಣೆಗೆ ಈ ಕ್ರಮವನ್ನು ಅನುಸರಿಸುತ್ತಾರೆ. 
ಹೆಚ್ಚು ಜನಸಾಂದ್ರೆತೆಯುಳ್ಳ ಪ್ರದೇಶಗಳಲ್ಲಿ ಕಶ್ಮಲಗಳನ್ನು ನಿವಾರಿಸಲು ಇದೊಂದು 
ಯೋಗ್ಯ ಕ್ರಮ, ಸಂಡುವ ಪದಾರ್ಥಗಳ ಪ್ರಮಾಣ ಮತ್ತು ಇತರ ಕೆಲವು ಅಂಶಗಳಿ 
ಗನುಗುಣವಾಗಿ ಈ ಸುಡುವಿಕೆಯನ್ನು ಶಾಖ, ಹಬೆ ಆಥವಾ ವಿದ್ಯುತ್‌ ಶಕ್ತಿಯ 
ಉತ್ಪಾದನೆಗಾಗಿ ಬಳಸಬಹಂದು. 


4, ಪುನಃ ಪಡೆಯುವಿಕೆ ಮತ್ತು ಪುನರಾವೃತ್ತಿ: ಪಶ್ಚಿಮ ಜರ್ಮನಿಯಲ್ಲಿ 
ನಿರುಪಯುಕ್ತ ಕಶ್ಮಲಗಳಿಂದ ಕಾಗದಗಳನ್ನು ಸಂಗ್ರಹಿಸಿ ಅವುಗಳ ಸುಮಾರು ಶೇಕಡಾ . 
45 ಭಾಗವನ್ನು ಪುನಃ ಉಪಯೋಗಿಸುವ ವಸ್ತುಗಳನ್ನಾಗಿ ಮಾರ್ಪಡಿಸುತ್ತಾರೆ. 
ಅಲ್ಲಿ ಲೋಹ, ಕಬ್ಬಿಣ, ಉಕ್ಕಿನ ಚೂರುಗಳ ಸಂಗ್ರಹಣೆ ಮತ್ತು ಪುನರ್‌ ಉಪಯೋಗ 
ಹೆಚ್ಚಾಗಿದೆ. ಸಂಗ್ರಹಣೆ ಬೆಲೆ ಹೆಚ್ಚಾದರೆ ಅಂಥ ವಸ್ತುಗಳನ್ನು ಸಂಗ್ರಹಿಸುವ 
ಗೋಜಿಗೆ ಯಾರೂ ಹೋಗುವುದಿಲ್ಲ. ನಮ್ಮಲ್ಲಿಯೂ ಕೆಲವೆಡೆ ಕಾಗದ, ತುಣುಕು 
ಲೋಹ ಮುಂತಾದವುಗಳನ್ನು ಕಸದ ಗುಡ್ಡೆ ಗಳಿಂದ ಅವುಗಳನ್ನು ಪುನಃ ಉಪಯೋಗಿ 
ಸುವ ವಸ್ತುಗಳ ನಿರ್ಮಾಣಕ್ಕೆ ಉಪಯೋಗಿಸುತ್ತಾರೆ ; ಆದರೆ, ಈ ಕೆಲಸ ತೀರ ಅಲ್ಲ 
ಪ್ರಮಾಣದಲ್ಲಿ ನಡೆಯುತ್ತದೆ, ಪ 


ಭೂ ಮಾಲಿನ್ಯತೆ ಹಾಗೂ ಜಲ ಮಾಲಿನ್ಶತೆ 283 


5. ಕಾಂಪೋಸ್ಟ್‌ : ಹೊಲ ಮನೆಗಳ ಕಸದಲ್ಲಿ ಶೇಕಡಾ 40 ರಿಂದ 60 
ಭಾಗ ಕೊಳೆಯುವಂಥ ಪದಾರ್ಥಗಳಿರುತ್ತವೆ. ಇವುಗಳಿಂದ ಒಳ್ಳೆಯ ಕಾಂಪೋಸ್ಟ್‌ 
ಗೊಬ್ಬರ ತಯಾರಿಸಬಹುದು. 


ಜಲ ಮಾಲಿನ್ಯತೆ 


ಜಲಮಾಲಿನ್ಮತೆಯೂ ಸಹ ಒಂದು ಭಾರಿ ಸಮಸ್ಯೆಯಾಗಿದೆ. ರಾಸಾಯನಿಕ 
ಸ್ಕಾವರಗಳಿಂದ ಮತ್ತು ಇತರ ಕಾರ್ಬಾನೆಗಳಿಂದೆ ಹೊರ ಹರಿಯುವ ದ್ರವ ಪದಾರ್ಥ 
ಗಳನ್ನು ನದೀ ಮತ್ತು ಸಮುದ್ರಗಳಿಗೆ ಹೋಗಿ ಸೇರಲು ಬಿಡುತ್ತಾರೆ. ಇದರಿಂದ ಜಲ 
ಚರ ಪ್ರಾಣಿಗಳು ಮತ್ತು ಸಸ್ಯಗಳಿಗೆ ಭಾವಕವಾಗುವುದ೦ಂದ ಪರೋಕ್ಷವಾಗಿ ಮಾನವನ 
ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತದೆ. ನದಿಗಳಲ್ಲಿ ಹರಿಯುವ 
ಮಲಿನವಾದ ನೀರನ್ನು ಉಪಯೋಗಿಸುವ ಜನರ ಆರೋಗ್ಯ ಕೆಟ್ಟು ಹಾಳಾಗಿದೆ. 
ರಸಾಯನ ವಿಜ್ಞಾನಿಗಳು ಮತ್ತು ಶಿಲ್ಪ ಶಾಸ್ತ್ರಜ್ಞರು ಕಾರ್ಯಾನೆಗಳಿಂದ ಹೊರ 
ಹರಿಯುವ ದ್ರವ ಪದಾರ್ಥಗಳನ್ನು ಪಳಗಿಸಿ ಉಪಯೋಗಿಸಿಕೊಳ್ಳುವ ಬಗ್ಗೆ ಸಂಶೋ 
ಧನೆ ನಡೆಸುತ್ತಿರುವಾಗ, ಜೀವಿ ಪರಿಸ್ಥಿತಿ ಶಾಸ್ತ್ರಜ್ಞರೂ ಸಹ ಕೆಲವು ಸಂತೋಧನೆ 
ಗಳನ್ನು ನಡೆಸಿ ಮರಗಿಡಗಳನ್ನು ಬೆಳೆಸಲು ಮತ್ತು ಈ ದ್ರವ ಪದಾರ್ಥಗಳಿಂದ 
ಉಂಟಾಗುವ ಮಾಲಿನ್ಯವನ್ನು ತಡೆಗಟ್ಟಲು ಯಾವ ರೀತಿಯಲ್ಲಿ ಮತ್ತು ಎಷ್ಟು ಉತ್ತಮ 
ವಾಗಿ ಇವುಗಳನ್ನು ಉಪಯೋಗಿಸಿಕೊಳ್ಳಬಹುದು ಎಂಬುದರ ಬಗ್ಗೆ ತಿಳಿದುಕೊಳ್ಳು 
ವುದು ಬಹಳ ಮುಖ್ಯವಾಗಿದೆ. 


ಅಧ್ಯಾಯ 37 


ವಾಯು ಮಾಲಿನ್ಯತೆ 


ವಾಯುಮಲಿನೃತೆಯು ವಾತಾವರಣದಲ್ಲಿರುವ ಮಲಿನ ವಸ್ತುಗಳಿಂದ ಉಂಟಾಗು 
ತ್ತದೆ. ಇದು ನೈಸರ್ಗಿಕವಾಗಿ ಉಂಟುಗಿರಬಹುದು ಅಥವಾ ಮಾನವನ ಚಟುವಟಿಕೆ 
ಇದಕ್ಕೆ ಕಾರಣವಿರಬಹುದು. ಮಲಿನ ವಸ್ತುಗಳ ಪ್ರಮಾಣ, ಕಾಲಾವಧಿ ಮತ್ತು ಗುಣ 
ಮಟ್ಟಕ್ಕೆ ತಕ್ಕಂತೆ ಮನುಷ್ಯರಿಗೆ, ಪ್ರಾಣಿಗಳಿಗೆ ಮತ್ತು ಸಸ್ಮಗಳಿಗೆ ಭಾಧೆಯನ್ನು 
ಉಂಟುಮಾಡುತ್ತದೆ ; ಇಲ್ಲವೆ, ಭಾವನೆಯನ್ನು ಉಂಟುಮಾಡುವ ಪ್ರವೃತ್ತಿಯನ್ನು 
ಹೊಂದಿದ್ದು, ಮಾನವನ ಸುಖ ಜೀವನಕ್ಕೆ ಅಡ್ಡಿಯನ್ನು ತರುತ್ತದೆ. ಇದು ಜನರಿಗೆ 
ಅನೇಕ ರೀತಿಯಲ್ಲಿ ತೊಂದರೆ ಉಂಟುಮಾಡುವುದಬ್ಲದೆ, ಅನೇಕ ಸಾರಿ ಕೆಲವೊಂದು 
ಪ್ರದೇಶಗಳ ವಾತಾವರಣವನ್ನು ಕೆಡಿಸಿ ಎಷ್ಟರಮಟ್ಟಿಗೆ ನಿಷ್ಟಯೋಜಕವಾಗಿ ಮಾಡು 
ತ್ತದೆಂದರೆ, ಅಲ್ಲಿ ಜನರು ಹೆಚ್ಚುಕಾಲ ವಾಸಮಾಡಲು ಕೂಡ ಸಾಧ್ಯವಾಗುವುದಿಲ್ಲ. 


ಗಾಳಿಯ ಮಲಿನ ಕಣಗಳು: ಮಲಿನ ವಸ್ತುಗಳಲ್ಲಿ ಮುಖ್ಯವಾಗಿ ಎರಡು 
ವರ್ಗಗಳಿವೆ. ಮೊದಲನೆಯದು ಗಾಳಿಯಲ್ಲಿ ಹರಡಿರುವ ಶಿಲೀಂಧ್ರದ ಕಣಗಳು, 
ಪರಾಗ, ಕಲ್ಲುಹೂ, ಪಾಚಿ ಸಸ್ಕರೂಪದ ಬ್ಯಾಕ್ಟೀರಿಯಾಗಳು, ಅವುಗಳ ಕೋಶಗಳು, 
ವೈರಸ್‌ ಕಣಗಳು ಮುಂತಾದ ನೈಸರ್ಗಿಕವಾದ ಮಲಿನ ವಸ್ತುಗಳಿಂದ ಉಂಟಾದುವು. 
ಇದರಲ್ಲಿ ಜ್ವಾಲಾಮುಖಿಯಿಂದ ಹೊರಡುವ ಮತ್ತು ಕಾಡುಕಿಚ್ಚಿನಿಂದ ಹೊರಬರುವ 
ಅನೇಕ ಮಲಿನವಸ್ತುಗಳು ಸಹ ಸೇರುತ್ತವೆ. ಎರಡನೆಯ. ವರ್ಗ ಮಾನವನ 
ಮೂಲದಿಂದ ಅಂದರೆ ಮಾನವನ ದೈನಂದಿನ ಚಟುವಟಿಕೆಯಿಂದ ಉಂಟಾದವುಗಳು. 
ಇವುಗಳನ್ನು ಮೂರು ಗುಂಪುಗಳಾಗಿ ವಿಂಗಡಿಸಬಹುದು : 1) ಅಜೈವಿಕ ಅನಿಲಗಳು, 
2) ಜೈವಿಕ ಅನಿಲಗಳು, 3) ಏರೋಸಾಲ್ಸ್‌, ಮೊದಲನೆಯ ಗುಂಪಿಗೆ ಸಾರಜನಕವ 
ಆಕ್ಸೈಡ್‌, ಅಮೋನಿಯ ಮತ್ತು ಗಂಧಕದ ಅಕ್ಸೈಡುಗಳು, ಇಂಗಾಲದ ಮೊನೊ 
ಕ್ಸೈಡ್‌, ಕ್ಲೋರಿನ್‌, ಹೈಡ್ರೊಜನ್‌ ಫ್ಲೋರೈಡ್‌, ಹೈಡ್ರೋಜನ್‌ ಸಲ್ಫೈಡ್‌ ಮತ್ತು 
ಓಜೋನ್‌ ಸೇರುತ್ತವೆ. ಎರಡನೆಯ ಗುಂಪಿಗೆ ಹೈಡ್ರೊಕಾರ್ಬನ್‌ಗಳು, ಅಲ್ಲಿ 
ಹೈಡ್‌ಗಳು, ಕಿಟೋನ್‌ ಮತ್ತು ಇತರ ಜೈವಿಕ ವಸ್ತುಗಳು ಸೇರುತ್ತವೆ. ಧೂಳು, 
ಹೊಗೆ, ಹಬೆ, ಎಣ್ಣೆ ಇಬ್ಬನಿ ಮತ್ತು ಬಹು ಸಂಯುಕ್ತ ವಸ್ತುಗಳ ಪ್ರತಿಕ್ರಿಯೆಯಿಂದ 
ಹೊರಬರಂವ ಅನೇಕ ತರದ ಉತ್ಪನ್ನಗಳು ಮೂರನೆಯ ಗುಂಪಿಗೆ ಸೇರಂತ್ವವೆ, 


ವಾಯು ಮಾಲಿನ್ನತೆ. 288 


ಮೇಲಿನ ವಸ್ತುಗಳು ವಾತಾವರಣದಲ್ಲಿ ಹರಡಲು ಗಾಳಿ ಒಂದು ಮುಖ್ಯ 
ಕಾರಣ. ಮಾನವ ಮೂಲದ ಮಲಿನ ವಸ್ತುಗಳು, ಗಿರಣಿಗಳಿ:ದ, ಆವಿಗೆಗಳಿಂದ, 
ಮತ್ತು ದಹನ ಕುಂಡಗ೨ಂದ ಹೊರಬಂದು ಗಾಳಿಯ ಮೂಲಕ ವಾತಾವರಣದಲ್ಲಿ 
ಹರಡುತ್ತವೆ. ಗಾಳಿಯಲ್ಲಿ ತೂರಿ ಬರುವ ಮಲಿನವಸ್ಸುಗಳು ಮರಳಿನ ಕಣಗಳು 
ಸಾರಿನ ಕಣಗಳು ಜೀವಿ ಮೂಲದ ಕ್ಯಾಲ್ಸೈಟ್‌, ಫೆಲ್ಲುಖಾರ್‌, ಅಭ್ರಕ, 
ಡೊಲೊಮೈಟ್‌, ಬೋರೈಟ್‌, ಆರ್ಲೊನೈಟ್‌, ಸಿನ್ನಬಾರ್‌ ಮುಂತಾದುವುಗಳು. 
ಗಿರಿ ಮತ್ತು ಕಾರ್ಯಾನೆಗಳು ಹೊರಗೆಡುಹುವ ಮರದ ಪುಡಿ, ಹೊಗೆಸೊಪ್ಪ್ಪ 
ಪ್ಲಾಸ್ಟಿಕ್‌ ಮೂಲದ ಅಂಟು ಮತ್ತು ರಾಳವ ಧೂಳಿನ ಕಣಗಳು, ಅನೇಕ ಜೈವಿಕ 
ಸಂಯುಕ್ತ ವಸ್ತುಗಳು, ವಿವಿಧ ಬಗೆಯ ನೀರುಪ್ಪಗಳು, ಬಣ್ಣದ ತಂಂತರುಗಳ್ಳು 
ಫ್ಲೋರೈಟ್‌, ಲೋಹದ ಪುಡಿ, ಬೊರ್ಯ್ಕಾಕ್ಸ್‌, ಸುಣ್ಣ, ಸತು, ಉಪ್ಪು ಮುಂತಾದುವು 
ಗಳು ಮತ್ತು ಕೊನೆಗೆ ಅನೇಕ ವಸ್ತುಗಳನ್ನು ಸುಡುವುದರಿಂದ ಹೊರ ಹೊರಡುವ 
ಮಲಿನವಸ್ತುಗಳು, ಅಂದರೆ, ದಹನಕುಂಡದ ಬೂದಿ, ಹೊಗೆ, ಹಾರಾಡುವ ಬೂದಿ 
ಬಣ್ಣ ಮುಂತಾದವುಗಳು. 


ಗಾತ್ತದೆಲ್ಲಿ 20 ಗಿಂತ ದೊಡ್ಡ ದಾಗಿರುವ ಗಾಳಿಯಲ್ಲಿನ ಸೂಕ್ಷ ಣಗಳು 
ಕೆಲವೇ ಗಂಟೆಗಳಲ್ಲಿ ಭೂಮಿಗಿಳಿಯುತ್ತವೆ. ಅದರೆ 20೬ ಗತ ಚಿಕ್ಕದಾದ ಕಣಗಳು 
ಆನೇಕ ದಿವಸಗಳವರೆಗೆ ಗಾಳಿಯ ಂಶ್ಲಿಯೇ ತೇಲಾಡಿಕೊಂಡಿರುತ್ತ 


ಸೂಕ್ಷ್ಮಕಣಗಳ ಆಕಾರ: ಗಾಳಿಯಲ್ಲಿ ಹಾರಾಡುವ ಸೂಕ್ಷ್ಮಕಣಗಳ ಅಕಾರ 
ದಲ್ಲಿ ಬಹಳ ವೃತ್ಯಾಸವಿರಂತ್ತದೆ. ಪರಾಗದ ಕಣಗಳು ಮತ್ತು ಹೊಗೆಯ ಕಣಗಳು 
ಗೋಳಾಕಾರವಾಗಿರುತ್ತ ವೆ. ಖನಿಜದ ಕಣಗಳಿಗೆ ಒಂದಂ ಖಚಿತವಾದ ಆಕಾರವಿರು 
ವುದಿಲ್ಲ. ಕಿಟ್ಟದ ಪುಡಿಯ ಕಣಗಳು ಮತ್ತು ಟಾಲ್ಕ ಕಣಗಳು ಅನುಕ್ರಮವಾಗಿ 
ಘನಾಕೃತಿ ಮತ್ತು ಸೂಜಿಯಾಕೃತಿಯಾಗಿರುತ್ತವೆ. ಕೆಲವು ಖನಿಜವಸ್ತುಗಳು ಮತ್ತು 
ಸಸ್ಕ (ಮರ) ಗಳೆ ಒಣ ತೊಗಟೆಯ ಕಣಗಳು ಪೊರೆಯಂತಿರುತ್ತವೆ. ಅಭ್ರಕದ 
ಕಣಗಳು ತಟ್ಟೆಯಂತಿರುತ್ತವೆ. 


ಕಣಗಳ ಸಾಂದ್ರತೆ: ಮರಳು ಗಾಡಿನ ಗಾಳಿಯಲ್ಲಿ ಕಣಗಳ ಸಾಂದ್ರತೆ ಬಹಳ 
ಕಡಮೆ ಪ್ರಮಾಣ (13 ಮೈಗ್ರಾ| 0) ದಲ್ಲಿರುತ್ತದೆ. ಅದರ ನಂತರ ಕಣಗಳ ಸಾಂದ್ರತೆ 
ಹೆಚ್ಚಾ ) ಗಿರುವುದು ಬೆಟ್ಟ ಪ್ರದೇಶಗಳಲ್ಲಿ (21 ಮ್ಳೈ ಗಾ ್ರಂ/ವಿಸಾ8ಿ) ಅರಣ್ಯ ಪ್ರದೇಶಗೆಳಲ್ಲಿ 
ಕಣಗಳ ಸಾಂದ್ರತೆ ಸ್ವಲ್ಪ ಹೆಚ್ಚಾಗಿರುತ್ತದೆ (25 ಮೈಗ್ರಾಂ/ಮಿಾ8). ಇದಕ್ಕೆ ಕಾರಣ 
ನೈಸರ್ಗಿಕವಾಗಿ ಹುಟ್ಟು ವ ಮಲಿನ ವಸ್ತುಗಳಾದ ಪರಾಗ ಕಣಗಳು, ಕೋಶಗಳ 
ಮತ್ತು ಮಾನವನ ಚಟುವಟಿಕೆಯಿಂದ ಉಂಟಾದ ಮಲಿನವಸ್ತುಗಳು, ಎಂದರೆ, ಮರದ 
ದಿಮ್ಮಿಗಳನ್ನು ಕಡಿಯುವಾಗ, ತುಂಡುಗಳನ್ನಾಗಿ ಪರಿವರ್ತಿಸುವಾಗ ಹೊರಬರುವ 


286 ಭಾರತದಲ್ಲಿ ಸಾಮಾಜಿಕ ಅರೆಣ್ಮಶಾಸ್ತ್ರ 


ಧೂಳು, ಅಳಿದುಳಿದ ಚೂರುಗಳನ್ನು ಮತ್ತು ಇತರ ಉಪಯೋಗವಿಲ್ಲದ ಕಸವನ್ನು 
ಸುಡುವಾಗ, ಮರೆಗಿಡಗಳನ್ನು ನೆಡುವ ಕಾರ್ಯದಲ್ಲಿ ಹಾರುವ ಧೂಳು ಮತ್ತು ಇನ್ನೂ 
ಅನೇಕ ಇಂತಹ ಕ್ರಿಯೆಗಳಿಂದ ಹೊರಹರಡುವ ಧೂಳು, ಹೊಗೆ ಮಂತಾದ ಮಲಿನ 
ವಸ್ತುಗಳೇ. ಆದರೂ ಸಹ ಮಿಸ್ಸೊರಿ ಪ್ರಾಂತದ ಸೆಯಿಂಟ್‌ ಲೂಯಿಸ್‌ ಪ್ರದೇಶದ 
ವಾಯುಮಲಿನತೆಯು ಅರಣ್ಯ ಪ್ರದೇಶಗಳ ಮಲಿನತೆಗಿಂತ 8.5 ಪಟ್ಟು ಹೆಚ್ಚಾಗಿರು 
ವುದು ಕಂಡು ಬಂತು (ಕೋಷ ಕ-16). 


ನಗರಗಳಿಗೂ ಗ್ರಾಮಗಳಿಗೂ ಇರುವ ವೃತ್ಯಾಸ 


ನಗರಗಳ ಕೈಗಾರಿಕಾ ಪ್ರದೇಶದಿಂದ ಹೊರಬೀಳುವ ಧೂಳಿನ ಕಣಗಳು ಜನರು 
ವಾಸಿಸುವ ಪ್ರದೇಶಗಳಿಂದ ಬರುವ ಧೂಳಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿರುತ್ತದೆ ಮತ್ತು 
ಈ ಪ್ರಮಾಣ ಗ್ರಾಮೀಣ ಪ್ರದೇಶಗಳಲ್ಲಿ ಹುಟ್ಟುವ ಧೂಳಿಗಿಂತ ಎಷ್ಟೋ ಪಟ್ಟು 
ಅಧಿಕವಾಗಿರುತ್ತದೆ. 1956 ರಲ್ಲಿ ಟೊರಾಂಟೊ ಕೈಗಾರಿಕೆ ಪ್ರದೇಶಗಳಿಂದ ಹೊರ 
ಬಿದ್ದ ಧೂಳಿನ ಪ್ರಮಾಣವು ಸರಾಸರಿ ತಿಂಗಳಿಗೆ ಒಂದು ಚದರ ಕಿ.ಮಾ.ಗೆ 29.8 ಟನ್‌ 
ನಷ್ಟಿತ್ತು. ಆದರೆ ಇದೇ ಪ್ರಮಾಣವು ಜನರ ವಾಸಸ್ಮಳದಲ್ಲಿ ಮತ್ತು ಆದೇ ಗ್ರಾಮೀಣ 
ಪ್ರದೇಶಗಳಲ್ಲಿ ಅನುಕ್ರಮವಾಗಿ 154 ಮತ್ತು 7.6 ಟನ್ನುಗಳಷ್ಟಿತ್ತು. ಲಂಡನ್‌ 


ಕೋಪ್ಪಕ 16 
ಸೂಕ್ಷ್ಮ ಕಣಗಳಿಗೆ ಸಂಬುಧಿಸಿದಂತೆ ರಾಷ್ಟ್ರೀಯ ಗಾಳಿಮಾದರಿ ಪರೀಕ್ಷಣೆಯ ಮಟ್ಟ 
(ಯು. ಎಸ್‌. ಎ.) 
ತೇಲಾಡುವ ಕಣಗಳು, ಮೈಗ್ರಾಂ/ಮಿಸಾ8ಿ 
(1969ರ ಸರಾಸರಿ ಅಂಕಿ ಸಂಖ್ಯೆಗಳು) 





ರಾಜ್ಯ ಆರಿಸಿದ ಸರಸರಿ ನಗರೇತರ ಸರಾಸರಿ 
ನಗರಗಳು ಮೈಗ್ರಾಂ/ಮಿಾ್‌ ಪ್ರದೇಶಗಳು ಮೈಗ್ರಾಂ/ಮಾ್‌ 
ಅರಿಜೋನ ಫಿನಿಕ್ಸ್‌ 123 ಅಟ್ಲಾಂಟಿಕ್‌ ಕೋಸ್ಟ್‌ 50 
ಕೊಲರಾಡೊ ಡೆನ್‌ವರ್‌ 135 ಮರುಭೂಮಿ 13 
ಕಿನಿಕ್ಚಿಕಟ್‌ ನ್ಕೊಹ್ಯಾವನ್‌ 95 ಒಕ್ಕಲು ಭೊಮಿ 36 
ಇಲ್ಲಿನಾಯ್‌ ಚೆಕಾಗೊ 145 ಅರಣ್ಯ ಭೂಮಿ 26 
ಮಿಚಿಗನ್‌ ಡೆಟ್ರಾಯಿಟ್‌ 129 ಗ್ರೇಟ್‌ಲೇಕ್‌ ಕೋಸ್ಟ್‌ 26 
ಮಿಸೌರಿ ಸೆಲೂಯಿಸ್‌ 213 ಬೆಟ್ಟಿಪ್ರದೇಶ 21 
ನ್ಯೂಯಾರ್ಕ್‌ ನ್ಯೂಯಾರ್ಕ್‌ 131 ಫೆಸಿಫಿಕ್‌ ಸಮುದ್ರತೀರ 50 
ಪೆನ್‌ಸಿಲ್ವೇನಿಯ ಫಿಟ್ಟಬರ್ಗ್‌ 165 ಖಾರಿಯ ತೀರ ಪ್ರದೇಶ 30 





ಆಧಾರ: ಹ್ಯಾಂಡ್‌ ಬುಕ್‌ ಆಫ್‌ ಎನ್‌ವಿರೋನ್‌ಮೆಂಟಲ್‌ ಕಂಟ್ರೋಲ್‌-1 ಏರ್‌ಪಲ್ಯೂಶನ್‌. 


ವಾಯು ಮಾಲಿನ್ಯತೆ 287 


(ವೆಸ್ಟ್‌ 
ಮತ್ತು ಬರ್‌ಮಿಂಗ್‌ಹ್ಯಾವರ್‌ನಲ್ಲಿ ತಿಂಗಳಿಗೆ ಒಂದು ಚದರ ಕಿ.ಮಾ.ಗೆ 32.7 ಟನ್‌ 
ನಷ್ಟಿತ್ತು. ಕೆಲವು ಪಶ್ಚಿಮ ದೇಶಗಳ ನಗರ ಪ್ರದೇಶಳಲ್ಲಿ ಗ್ರಾಮೀಣ ಪ್ರದೇಶ 
ಗಳಿಗಿಂತ ವಾಯುವಿನಲ್ಲಿ ಧೂಳಿನ ಕಣಗಳು 10 ಪಟ್ಟು ಅಧಿಕವಾಗಿದ್ದು, ಸರಾಸರಿ 
ವಾರ್ಹಿಕ ಉಷ್ಣಾಂಶ ಶೇಕಡ 1.0ಯಿಂದ 1.55 [ನಷ್ಟು ಅಧಿಕವಾಗಿ ಚಳಿಗಾಲದಲ್ಲಿ 


ವ್‌ ಭಿ ವರಿ ಇದಾದ PN ಇ 
ಇಬ್ಬನಿಯ ಪ್ರಮಾಣ ಶೇಕಡಾ 100ಪಟ್ಟು ಹೆಚ್ಚಾಗಿದ್ದು ಕಂಡುಬಂತು. 


ಸ್ಟ್‌ಮಿನಿಸ್ಟರ್‌) ಪ್ರದೇಶದಲ್ಲಿ 1954ರ ಸುಮಾರಿಗೆ ಇದು 39.0 ಟನ್ನುಗಳಷ್ಟಿತ್ತು 


1956, 1958 ಮತ್ತು 1960ನೇ ಸಾಲಿನಲ್ಲಿ ಉದ್ಯಾನ ಪ್ರದೇಶಗಳಲ್ಲಿನ 
ವಾಯುವಿನಲ್ಲಿ ಕನಿಷ್ಠ ಪ್ರಮಾಣದ ಧೂಳು ಇರುವುದು ಕಂಡುಬರುತ್ತದೆ. ಅಂದರೆ 
1962ರ ಬಿಸಿ ಇರಿಸಿದ ಮತ್ತು ಬಿಸಿ ಇರಿಸದೆ ಎರಡೂ ಕಾಲಗಳಲ್ಲಿ ರೈಲ್ವೆ ಪ್ರವೇಶದ 
ವಾಯುವಿನಲ್ಲಿ ಇಂತಹ, ಅಂದರೆ, ಉದ್ಯಾನವಾಯಂವಿಗೆ ಸರಿಸಮನಾದ ಅಶಿ ಕಡಮೆ 
ಧೂಳು ಇರುವುದು ಕಂಡುಬಂತು. ಉದ್ಯಾನಗಳ ಪ್ರದೇಶಗಳಲ್ಲಿ ಕಡಮೆ ಸಾಂದ್ರತೆಯ 
ಧೂಳಿರಲು ಮುಖ್ಯ ಕಾರಣ ಉದ್ಯಾನಗಳನ್ಲಿನ ಗಿಡಮರಗಳು, ಪೊದರುಗಳು ಮತ್ತು 
ಅನೇಕ 5ರಹದ ಸಸ್ಯಗಳು ಗಾಳಿಯಲ್ಲಿರುವ ಸೂಕ್ಷ್ಮ ಧೂಳನ್ನು ಹಿಡಿದಿಟ್ಟುಕೊಂಡು 
ಅವು ಗಾಳಿಯಲ್ಲಿ ಹೆಚ್ಚಾಗಿ ಹರಡದಂತೆ ನೋಡಿಕೊಳ್ಳುವುದೇ ಆದೆ. 


ದೆಹಲಿ ಪ್ರದೇಶದಲ್ಲಿ ವಾಯುವಿನ ಮಾಲಿನೃತೆ 


ದೆಹಲಿ ನಗರ ಪ್ರದೇಶದಲ್ಲಿ ಪ್ರತಿದಿನ 30 ಟನ್‌ ಹೈಡ್ರೋಕಾರ್ಬನ್‌ಗಳು, 
240* ಟನ್‌ ಇಂಗಾಲದ ಮೊನಾಕ್ಸೈಡ್‌, 2 ಟನ್‌ ಗಂಧಕದ ಡೈಆಕ್ಸ್ಟಿಡ್‌ ಮತ್ತು 
20 ಟನ್‌ ಸಾರಜನಕದ ಆಕ್ಸೈಡನ್ನು ಮೋಟಾರು ವಾಹನಗಳು ಹೊರತಳ್ಳುತ್ತವೆಂದು 
ಅಂದಾಜು ಮಾಡಲಾಗಿದೆ. ರಾಷ್ಟ್ರದ ರಾಜಧಾನಿಯ ಪ್ರದೇಶವು (ಎನ್‌. ಸಿ. ಆರ್‌.) 
ದೆಹಲಿ, ಹರಿಯಾನ, ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳನ್ನೊಳಗೊಂಡಿದೆ. 
ರಾಷ್ಟ್ರದ ರಾಜಧಾನಿಯ ಬಗೆಗೆ ಆದ ಸೆಮಿನಾರ್‌ನಲ್ಲಿ ತಿಳಿದುಬಂದ ಸಂಗತಿಯಂತೆ 
ಇಂದ್ರಪ್ಪಸ್ತ, ಬದರಪುರ ಮತ್ತು ಹನ್‌ಬರ್‌ ಹಾರ್ಡ್‌ಗಳಲ್ಲಿರುವ ವಿದ್ಯುಚ್ಛಕ್ತಿ 
ಉತ್ಪಾದನಾಕೇಂದ್ರಗಳು ದಿನ ಒಂದಕ್ಕೆ 50 ಟನ್‌ ಹಾರಿಬರುವ ಬೂದಿ, 70 ಟನ್‌ 
ಗಂಧಕದ ಡೈ ಆಕ್ಸೈಡ್‌ ಮತ್ತು 400 ಕೆ.ಜಿ.ಯಷ್ಟು ವಿಷ ವಸ್ತುಗಳಾದ ಆರ್ಸೆನಿಕ್‌ 
ಫ್ಲೋರೈಡ್‌ ಮತ್ತು ವೆನಡಿಯಮ್‌ಗಳನ್ನು ಹೊರತಳ್ಳುತ್ತ ವೆ. 


ಇಂಗಾಲದ ಮಾನಾಕ್ಸೆ ಲ್‌ 
ಆಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ನಡೆಸಿದ ಕೆಲವು ಪ್ರಯೋಗಗಳಲ್ಲಿ ತಿಳಿದು 
ಬಂದಂತೆ ಹಳೆಯ ಮೋಟಾರು ವಾಹನಗಳು ಒಂದು ಕಿ.ಮಾ. ಓಟದ ದೂರದಲ್ಲಿ 





*ಬಹಳ ಹೆಚ್ಚಿನ ಪ್ರಮಾಣವೆನಿಸುತ್ತದೆ. 


288 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


30 ಗ್ರಾಮ್‌ ಇಂಗಾಲದ ಮಾನಾಕ್ಸೈಡನ್ನು ಹೊರಗೆಡಹುತ್ತವೆ. ಹೀಗೆ ಕಲುಷಿತ 
ವಾದ ಗಾಳಿಬಂಸ್ಲು ನಿರಪಾಯಕರ ಮಟ್ಟಕ್ಕೆ ತರಬೇಕಾದರೆ ಇಪ್ಪತ್ತು ಲಕ್ಷ ಲೀಟರ್‌ 
ನಷ್ಟು ಶಂಚಿಯಾದ ಗಾಳಿ ಬೇಕಾಗುತ್ತದೆ. ಅಂದರೆ ಈ ಪ್ರಮಾಣವು ಒಂದು ದಿನದಲ್ಲಿ 
ಒಬ್ಬ ಮನುಷ್ಯನು ಉಸಿರಾಡಲು ಬೇಕಾಗುವಷ್ಟು ವಾಯಖವಿನ ಪ್ರಮಾಣಕ್ಕೆ ಸಮ 
ನಾಗಿದೆ. 


ಮಲಿನವಾದ ಗಾಳಿಯನ್ನು ನಿರ್ಮಲಗೊಳಿಸಲು ಅಥವಾ ತಿಳಿಯಾಗಿಸಲು ಬಹು 
ದೊಡ್ಡ ಪ್ರಮಾಣದ ಸ್ವಚ್ಛ ಗಾಳಿ ಬೇಕಾಗುವುದು. ಪ್ರಕೃತಿಯಲ್ಲಿ ಮಲಿನ ವಸ್ತುಗಳ 
ತಿಳಿಯ ಬಾಗುವಿಕೆ ಮತ್ತು ಅವುಗಳನ್ನು ಗುಡಿಸಿ ಸ್ವಚ್ಛಮಾಡುವ ಕಾರ್ಯಗತಿಯು 


ಜಿ 
ವಾಯುಮಂಡಲದ ಪರಿಸ್ಥಿತಿಯನ್ನೇ ಆವಲ:ಬಿಸಿರುತ್ತದೆ. 


ಸ್ಮಾಗ್‌: ಹೊಗೆ ಮತ್ತು ಇಬ್ಬನಿ ಎರಡೂ ಸೇರಿದಾಗ ಅಗುವ ಮಿಶ್ರಣಕ್ಕೆ 
"ಸ್ಮಾಗ್‌ ' ಎಂದು ಹೇಳಬಹುದು. ಎಸ್‌. ಜೆ. ವಿಲಿಯಮ'ಸನ್‌ ಎ:ಬುವರು 
ಎರಡು ಬಗೆಯ " ಸ್ಮಾಗಿನ' ಬಗ್ಗೆ ಉಲ್ಲೇಖಿಸಿದ್ದಾರೆ. ಒಂದು ಗಂಧಕದಿಂದ 
ಕೂಡಿದ ಸ್ಮಾಗ್‌, ಇನ್ನೊಂದು ಕಾಂತಿಕ್ಟಿಯೆಂಯಿಂದ ಉಂಟಾದದ್ದು. ಮೊದಲನೆಯದು 
ಕಾರ್ಬಾನೆಗಳು ಗಂಧಕದಿಂದ ಕೂಡಿದ ಉರಂವಲನ್ನು ಉಪಯೋಗಿಸಿದಾಗ ಹೊರ 
ಹೊರಡುವ ಗಂಧಕದ ಡೈ ಆಕ್ಸೆ ಲಡ್‌ನಿಂದ ಉಂಟಾದ್ದು, ಈ ತರಹದ “ಸ್ಮಾಗು' 
ಯೂರೋಪು ಮತ್ತು ಪುರ್ವ ಸಂಯುಕ್ತ ಸಂಸ್ಥಾನದ ಅನೇಕ ನಗರಗಳಲ್ಲಿ ಉ:ಟಾ 
ಗುವುದು ಕಂಡಂ ಬರುತ್ತದೆ, ಮತ್ತು ಇದು ಒಮ್ಮೊಮ್ಮೆ ಅಂದರೆ ಉಷ್ಣಾಶದಲ್ಲಿ 
ಏರುಪೇರಾಗಿ ವಾತಾವರಣದಲ್ಲಿ ತೇವಾಶ ಹೆಚ್ಚಿ ವಾಯುವಿನಲ್ಲಿ ಹಂಡಿರುನ ಕಣಗಳ 
ಸಾಂದ್ರತೆ ಹೆಚ್ಚಾ ದಾಗ ಬಹು ಗಂಭೀರ ಸ್ಥಿ ತಗೆ ಕಾರಣವಾಗುತ್ತದೆ. ಎರಡನೆಯ 
ವಿಧದ " ಸ್ಮ್ಮಾ ಗು, ಇಬ್ಬ ನಿಯಿಂದಾಗಲಿ ಆಥವಾ ಧೂಮದಿಂದಾಗಲಿ ಉಂಟಾಗುವುದಿಲ್ಲ. 
ಹೈಡ್ರೋಕಾಬ ರನ್‌ಗಳು ಮತ್ತು ಸುರಜನಕದ ಆಕ್ಸೈಡ್‌ಗಳು ಕಾಂತಿರಾಸಾಯನಿಕ 
ಕ್ರಿಯೆಗೆ ಒಳಗಾದಾಗ ರಾಸಾಯನಿ* ಪ್ರತಿಕ್ರಿಯೆಯನ್ನು ಉ:ಟುಮಾಡುವ ಓಜೋನ್‌ 
ಮತ್ತು ಇತರ ರಾಸಾಯನಿಕ ಕಾರಕಗಳು ಉತ್ಪತ್ತಿಯಾಗಂತ್ತವೆ. ಈ ಕ್ರಿಯೆಯಿಂದ 
" ಕಾಂತಿ ರಾಸಾಯನಿಕ ಸ್ಮಾಗ್‌ ' ಹುಬ್ಬತ್ತದೆ. 


ಸ್ಮಾಗಿನಿಂದ ಸಾವುನೋವುಗಳು: ಸ್ಮಾಗು ಅಧಿಕ ಸಂಖ್ಯೆಯಲ್ಲಿ ಪ್ರಜೆಗಳ 
ಆರೋಗ್ಯವನ್ನು ಕೆಡಿಸಿ ಕೆಲವೊಂದು ಸಾರಿ ಮರಣವನ್ನು ತಂದೊಡ್ಡಾತ್ತಿವೆ. ಇಲ್ಲಿ 
* ಸ್ಮಾಗಿನ' ಕಾರಣ ಆರೋಗ್ಯ ಕೆಟ್ಟು ನರಳಿದ ಮತ್ತು ಕೆಲವು ಸಾವು ನೋವು 
ಉಂಟಾದ ಪ್ರಸಂಗಗಳನ್ನು ಉಲ್ಲೆ ೇಖಿಸುವುದು ಉಚಿತ. 1930 ರಲ್ಲಿ ಜೆಲ್ಮಿಯಂ 
ಮ್ಯೂಸ್‌ ಕಣಿವೆ ಪ್ರದೇಶದಲ್ಲಿ ಗಾಳಿ ತಟಸ್ಕವಾದ ಕಾರಣ, ದಿನದಿಂದ ದಿನಕ್ಕೆ 
ವಾಯುವಿನಲ್ಲಿ ಮಲಿನತೆಯ ಪ್ರಮಾಣ ಏರುತ್ತ ಹೋಗಿ ಒಂದು ವಾರದಲ್ಲಿ ಅಧಿಕ 


ವಾಯು ಮಾಲಿಸ್ಯತೆ 289 


ಸಂಖ್ಯೆಯೆಲ್ಲಿ ಜನರು ಉಸಿರಾಡುವಿಕೆಯ ತೊಂದರೆಯಿಂದ ಕಾಯಿಲೆ ಬಿದ್ದರು ಮತ್ತು 
ಇದರಲ್ಲಿ 60 ಜನರು ಸಾವನ್ನಪ್ಪಿದರು. 1948ರಲ್ಲಿ ಅಮೆರಿಕೆಯ ಸಂಯುಕ್ತ ಸಂಸ್ಥಾನ 
ಗಳ ಪೆನ್‌ಸಿಲ್ವೇನಿಯಾ ರಾಜ್ಯಕ್ಕೆ ಸೇರಿದ ಡಿನೋರ ಪ್ರದೇಶದಲ್ಲಿ ಗಾಳಿ ತಟಸ್ಮವಾದ 
ಕಾರಣದಿಂದಾಗಿ ಮಲಿನವಸ್ತುಗಳ ಪ್ರಮಾಣ ಹೆಚ್ಚಿ ಐದೇ ದಿನಗಳಲ್ಲಿ ಶೇಕಡಾ 50 
ಭಾಗ ಜನರು ಉಸಿರಾಟದ ತೊಂದರೆಯಿಂದ "ಧರಳಿದರು ಮತ್ತು 20 ಜನರು 
ಸಾವನ್ನಪ್ಪಿದರು. 1952ರಲ್ಲಿ "ಕೊಲೆಗಾರ ಇಬ್ಬನಿ” ಎಂದು ಹೆಸರುವಾಸಿಯಾದ 
ಸ್ಮಾಗ್‌ ಉಂಟಾದಾಗೆ ವಾಯುವಿನಲ್ಲಿ ಮಲಿನವಸ್ತು ಗಳ ಪ್ರಮಾಣವು ಕ್ರವೆೀೋಣವಾಗಿ 
ಏರಿ ನಾಲ್ಕೇದಿನಗಳಲ್ಲಿ 4000 ನಿವಾಸಿಗಳು ಸಾವನ್ನಪ್ಪು ವಂತೆ ಮಾಡಿತು: ಆದರೆ, 
ಮೇಲೆ ಕಾಣಿಸಿದ-ಥ ಭೀಕರ ಪ್ರಸಂಗಗಳು ಬಹಳ ವಿರಳ ಮತ್ತು ಅವ ವಾತಾವರಣದ 
ಮಲಿನತೆಯು ವಿಪರೀತವಾಗಿ ಏರಿ ನಿವಾಸಿಗಳು ಒಂದೇ ಸಮನಾಗಿ ಬಹಳದಿನಗಳವರೆಗೆ 
ಅದೇ ವಾತಾವರಣದಲ್ಲಿ ವಾಸಿಸುತ್ತಿದ್ದರೆ ಮಾತ್ರ ಉಂಟಾಗುತ್ತದೆ; ಒಕ:ದರೆ. 
ವಾಯುಮಂಡಲದಲ್ಲಿ ಹರಡಿರುವ ಕೆಲವು ಸೂಕ್ಷ್ಮಾತಿಸೂಕ್ಷ್ಮ ಅಂಶಗಳು, ರಾಸಾಯನಿಕ 
ಪ್ರತಿಕ್ರಿಯೆಗಳು ವಾತಾವರಣವನ್ನು ನಿರ್ಮಲಗೊಳಿಸುವ ಕಾರ್ಯದಲ್ಲಿ ಸದಾ ನಿರತ 
ವಾಗಿರುತ್ತವೆ. 


ಆಮ್ಲ ದಿಂದ ಕೂಡಿದ ಮಳೆ: ಪೆಟ್ರೋಲ್‌ ಮತ್ತು ರಾಸಾಯನಿಕ ಮೂಲದ 
ವಸ್ತುಗಳ ನು ತಯಾರಿಸುವ ಕ್ಸೈ ಗಾರಿಕೆಗಳು ಮತ್ತು ತೈಲ ಶುದ್ದಿ €ಕರಣ ಕೇಂದ್ರಗಳು 
ಹೈಡ್ರೊಕಾರ್ಬನ್‌, ಜ ಲಜನಕದ ಸ ಸಲ್ಫೈಡ್‌, ಸಾರಜ ಜನಕ. ಮತ್ತು "ಗಂಧಕದ « ಆಕ್ಸೈಡ್‌ 
ಗಳನ್ನು ಉತ್ಪತ್ತಿಮಾಡುತ್ತವೆ. ಈ "ಸಾರಜನಕದ ಆಕ್ಸೈಡ್‌ ಮತ್ತು ಗಂಧಕದ 
ಆಕ್ಸೈಡುಗಳು ತೀವ್ರ ಪ್ರತಿಕ್ಸಿಯೆಯನ್ನಂಟುಮಾಡದೆ ಆಮ್ಲಗಳಾಗಿ ಪರಿವರ್ತನೆ 
ಗೊಳ್ಳುತ್ತ ತ್ತದೆ. ಈ ಆಮ್ಲಗಳು ವಾತಾವರಣದಲ್ಲಿ ಸೇರಿ ಕೈ ಗಾರಿಕೋದ್ಯಮದಲ್ಲಿ 
ಮುಂದುವರಿದ ನಗರ ಪ್ರದೇಶಗಳಲ್ಲಿ ಒಮ್ಮೊಮ್ಮೆ ಆಮ್ಲದಿಂದ ಕೂಡಿದ ಮಳೆ ಬೀಳಲು 
ಕಾರಣವಾಗಿದೆ. ಸ್ಕಾಂಡಿನೇವಿಯನ್‌ ದೇಶಗಳಲ್ಲಿ ಆಮ್ಲದಿಂದ ಕೂಡಿದ ಬೂದಂ 
ಬಣ್ಣದ ಮಂಜು ಒಮ್ಮೊಮ್ಮೆ ಸುರಿಯುತ್ತದೆ. ಈ ಆಮ್ಲದ ಮಂಜು ಬೆಳೆಗಳು 
ಅರಣ್ಯಗಳು ಮತ್ತು ಮಿಸಾನುಗಳ ಮೇಲೆ ಕೆಟ್ಟ ಪರಿಣಾಮವನ್ನು ಟುಮಾಡುತ್ತದೆ. 


ವಾಯುವಿನಲ್ಲಿರುವ ಮಲಿನ ವಸ್ತು: ಕ್‌ ಲೋಹದ ವಸ್ತುಗಳು, ಕಟ್ಟಡದ 
ಸಾಮಗ್ರಿಗಳು, ಚರ್ಮ, ರಬ್ಬ ರ್‌, ಕಾಗದ, ಬಣ ಗರಿ, ಬಟ್ಟೆಗಳು ಮುಂತಾದುವು 
ಗಳನ್ನ ಕೆಡಿಸಿ ಹಾಳುಮಾಡುತ್ತವೆ. 


ಟೋಕಿಯೊ ನಗರ: ಟೋಕಿಯೊ ನಗರದ ಜನ ಸಂಚಾರ ನಿಯಂತ್ರಿಸುವ 
ಪೋಲೀಸರು ಇಂಗಾಲದ ಮಾನಾಕ್ಷೆ ಎಡ್‌ ಅನಿಲದಿಂದ ಮಲಿನಗೊಂಡ ವಾಯುವಿನಿಂದ 
ಎಚ್ಚರ ತಪ್ಪಿ ಬೀಳದಂತೆ ತಮ್ಮನ್ನು ಸ ರಕ್ಷಿಸಿಕೊಳ್ಳಲು ಮುಖಕ್ಕೆ ಮುಸುಕು 
(ಮುಖವಾಡ) ಹಾಕಿಕೊಳ್ಳುವ ಪರಿಸ್ಥಿತಿ ಒದಗಿತ್ತು. 


290 ಭಾರತದಲ್ಲಿ ಸಾಮಾಜಿಕ ಆರಣ್ಯಶಾಸ್ತ್ರ 


1974ರ ಜುಲೈ ತಿಂಗಳಿನಲ್ಲಿ ಸಾವಿರಾರು ಟೋಕಿಯೊ ನಿವಾಸಿಗಳು ವಾಯು 
ಮಲಿನತೆಯಿಂದಾಗಿ ಉಬ್ಬು ಕಣ್ಣು ಬೇನೆಯಿಂದ ನರಳಬೇಕಾಯಿತು, ಟೋಕಿಯೊ 
ನಗರವು ಸ್ಥಳಾಭಾವದ ಕಾರಣ ವಿಸ್ತಾರಗೊಳ್ಳಲು ಸಾಧ್ಯವಾಗದೆ, ಹೊಸ ಹೊಸ 
ವ್ಯಾಪಾರಿ ಕೇಂದ್ರಗಳನ್ನು ಸ್ಥಾಪಿಸಲು ಮತ್ತು ವ್ಯಾಪಾರಿ ಮಳಿಗೆಗಳನ್ನು ತೆರೆಯಲು 
ಶ್ರೀವಂಂತರಿಗೆ ಸ್ಥಳವನ್ನು ಒದಗಿಸಿಕೊಡಲು ಭೂಮ್ಯಂತರ್ಗಶ ನಗರವನ್ನು ನಿರ್ಮಿಸಿ 
ವಾಯುಮಲಿನತೆಯ ಸಮಸ್ಯೆಯನ್ನು ಬಹಂ ಕುಶಲತೆಯಿಂದ ನಿವಾರಿಸಿದರು. ಈ 
ಭೂಮ್ಯಂತರ್ಗತ ನಗರವು ಸುಮಾರು 160 ಕಿ. ಮಾ.ದೂರದವರೆಗೆ ರೈಲ್ವೆ 
ವ್ಯವಸ್ಥೆಯನ್ನು ಒಳಗೊಂಡು ಶ್ರೀಮಂತ ರತ್ನಾಭರಣ ವ್ಯಾಪಾರಿಗಳಿಗೆ, ವ್ಯಾಪಾರಿ 
ಮಳಿಗೆಗಳು, ಪ್ಯಾಶನ್‌ ಮನೆಗಳು ಮತ್ತು ರೆಸ್ಟೋರೆಂಟುಗಳನ್ನು ತೆರೆಯಲು ಅವಕಾಶ 
ಮಾಡಿಕೊಟ್ಟಿತು, ಈ ಭೂಮಿಯ ಕೆಳಗಿನ ನಗರದಲ್ಲಿ ಎಂಟು ಕೆ. ಮಾ. ದೂರದ 
ವರೆಗೆ ಕಮಾನು ದಾರಿಯನ್ನು ಕಟ್ಟಲಾಗಿದೆ. ಈ ಭೂಮ್ಮಂತರ್ಗತ ನಗರಕ್ಕೆ 
ಸುಮಾರು ದಶಲಕ್ಷಕ್ಕೂ ಹೆಚ್ಚು ಜನರು ಸರಕು ಕೊಳ್ಳಲು ಹೋಗಿ ಬರುತ್ತಾರೆಂದು 
ಅಂದಾಜು ಮಾಡಲಾಗಿದೆ. ಈ ನಗರದ ಹವೆಯು ನಿರ್ಮಲವಾಗಿದ್ದೆ, ಕೈಗಾರಿಕಾ 
ಮೂಲದ ಮತ್ತು ಮೋಟಾರು ವಾಹನಗಳಿಂದ ಉತ್ಪತ್ತಿಯಾಗುವ ಮಲಿನ ವಸ್ತು 
ಗಳನ್ನು ಹೆಚ್ಚಾಗಿ ಒಳೆಗೊಂಡಿರುವುದಿಲ್ಲವೆಂದು ಕಂಡುಬಂದಿದೆ. ಕೆಲವು ವ್ಯಾಪಾರಿ 
ಮಳಿಗೆಗಳ ಒಡೆಯರು ಮೇಲಿನ ನಗರದಲ್ಲಿ ಮಳೆಗೆಗಳನ್ನು ಇರಿಸಿದ್ದಾಗ ತಲೆನೋವು 
ಮತ್ತು ಗಂಟಲು ಬೇನೆಯಿಂದ ನರಳುತ್ತಿದ್ದರು ; ಆದರೆ, ಭೂಮ್ಯಂತರ್ಗತ ನಗರದಲ್ಲಿ 
ಮಳಿಗೆಗಳನ್ನು ಸ್ಥಾಪಿಸಿದ ಕೆಲವು ದಿನಗಳಲ್ಲೇ ಅವರ ಬೇನೆಗಳು ಮಾಯವಾದವು. 


ಕೆಟ್ಟ ಪರಿಣಾಮಗಳು: ಮಲಿನತೆಯ ಕೆಟ್ಟ ಪರಿಣಾಮವು ಆವುಗಳ ಗುಣ, 
ಸಾಂದ್ರತೆ ಮತ್ತು ಕಾಲಗಳಿಗೆ ಅನಂಗುಣವಾಗಿರುತ್ತದೆ. ಮನಸ್ಸಿಗೆ ಜಿಗುಪ್ಸೆ ಮತ್ತು 
ಕಿರಿಕಿರಿ ಉಂಟು ಮಾಡುವುದನ್ನು ಹೊರತುಪಡಿಸಿ ಈ ಮಲಿನತೆಯು ಕಣ್ಣು, ಮೂಗು 
ಮತ್ತು ಗಂಟಲು ತುರಿಕೆ, ತಲೆನೋವು. ಉಸಿರಾಟದ ತೊಂದರೆ, ಆಸ್ತಮ, ಗಂಟಲು 
ಬೇನೆ, ಸೈನಸ್‌, ಮ್ಯೂಮೇನಿಯಾ ಮತ್ತು ಶ್ವಾಸಕೋಶದ ಕ್ಯಾನ್ಸರ್‌ ಮುಂತಾಡ 
ರೋಗಗಳನ್ನುಂಟುಮಾಡುತ್ತದೆ. ಇವುಗಳಲ್ಲಿ ಕೆಲವು ಬೇನೆಗಳು ಸಾವನ್ನು ಸಹ 
ತಂದೊಡ್ಡಬಹುದು. ಮರಗಿಡಗಳು ಸಹ ಇದರ ತೊಂದರೆಯಿಂದ ಹೊರತಾಗಿಲ್ಲ. 
ನೆಕ್ರೊಸಿಸ್‌, ಕ್ಲೊರೊಸಿಸ್‌, ಹೂ ಉದುರುವುದು, ಎಲೆಗಳು ಬಣ್ಣ ಕಳೆದುಕೊಳ್ಳು 
ಪುದು ಮತ್ತು ಬೆಳವಣಿಗೆ ಕುಂಠಿತವಾಗುವುದು. ಇವುಗಳು ವಾಯು ಮಲಿನತೆಯಿಂದ 
ಸಸ್ಯಗಳ ಮೇಲೆ ಉಂಟಾಗುವ ಕೆಲವು ಪರಿಣಾಮಗಳು. 


ಗಿಡಮರಗಳ ನಾಶ: ಗಾಳಿಯಲ್ಲಿರುವ ಮಲಿನ ವಸ್ತುಗಳು ಅದರಲ್ಲೂ ಪೆಟ್ರೊ 
ರಾಸಾಯನಿಕ ಕಾರ್ಯಾನೆಗಳು, ಉಕ್ಕಿನ ಕಾರ್ಹಾನೆಗಳು, ಕುಲುಮೆ ರಾಸಾಯನಿಕ 
ಕಾರ್ಪಾನೆಗಳು, ಇಟ್ಟಿಗೆ ಕಾರ್ಯಾನೆಗಳು ಮತ್ತು ಉರುವಲಿಗಾಗಿ ಕಲ್ಲಿದ್ದಲನ್ನು ಉಪ 


ವಾಯು ಮಾಲಿನ್ಯತೆ 291 


ಯೋಗಿಸುವ ಕಾರ್ಹ್ಯಾನೆಗಳೆ ಬಳಿ ಹರಡಿರುವ ವಾಯುವು ಸಸ್ಮಗಳ ಮೇಲೆ ಕೆಟ್ಟ ಪರಿ 
ಣಾಮ ಬೀರುತ್ತದೆ. ರೂರ್‌ಗೆಬೀಟ್‌ ಎಂಬ ಕೈಗಾರಿಕಾ ನಗರಕ್ಕೆ ಹತ್ತಿರದಲ್ಲಿ 
ಸುಮಾರು 10 ಕ ಮಾ. ಸುತ್ತಳತೆಯೊಳಗೆ ಬೆಳೆದ ಪೈನ್‌ ಮರಗಳು ವಾಯುಮಲಿನ 
ತೆಯ ಕಾರಣದಿಂದಾಗಿ ಹಾಳಾದವು. ಪಶ್ಚಿಮ ಜರ್ಮನಿಯಲ್ಲಿ ಇದೇ ಕಾರಣದಿಂದಾಗಿ 
ಸುಮಾರು 50,000 ಹೆಕ್ಟೇರ್‌ಗಳಷ್ಟು ಅರಣ್ಯಪ್ರದೇಶ ನಾಶವಾಯಿತು. 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ವಾಯು ಮಲಿನತೆಯಿಂದ ಬೆಳೆಗಳು, ಸಸ್ಯ 
ಗಳು, ಮರಗಳು ಮತ್ತು ಇತರ ವಸ್ತುಗಳಿಗೆ ಆಗುವ ಹಾನಿಯಿಂದ ಸಂಭವಿಸುವ 
ನಷ್ಟದ ಪ್ರಮಾಣ ವರ್ಷಕ್ಕೆ ಸುಮಾರು 5 ಮಿಲಿಯನ್‌ ಡಾಲರ*ಗಳೆಪ್ಟೆಂದು ಅಂದಾಜು 
ಮಾಡಲಾಗಿದೆ ; ಆದರೆ, ಆರೋಗ್ಯ ರಕ್ಷಣಾ ವ್ಯವಸ್ಥೆಗೆ, ಮಾಡುವ ಖರ್ಚು ಮತ್ತು 
ಇತರ ಕಾಯಿಲೆಗಳ ಕಾರಣ ಆಗುವ ಆದಾಯ ನಷ್ಟವು ಸುಮಾರು 2 ರಿಂದ 6 ಬಿಲಿ 
ಯನ್‌ ಡಾಲರ್‌ನಪ್ಟಿರುತ್ತಬೆಂದು ಅಂದಾಜು ಮಾಡಲಾಗಿದೆ. 

ಇಂಗಾಲದ ಡೈಆಕ್ಸೈಡ್‌ : ಪಶ್ಚಿಮ ಜರ್ಮನಿಯ ರಾಟ್ಜಬರ್ಗ್‌ನಲ್ಲಿ ಮಾರ್ಚ್‌ 
1911ರಲ್ಲಿ ಸೇರಿದ ಪರಿಸರದ ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡುವ ವೈಜ್ಞಾನಿಕ 
ಸಮಿತಿಯು, ವಾತಾವರಣದಲ್ಲಿ ಇಂಗಾಲದ ಡೈಲಕ್ಷೈಡ್‌ನ ಏರಿಕೆಯ ಬಗ್ಗೆ ಪ್ರಸ್ತಾ 
ಪಿಸಿ, ಈ ಸಮಸ್ಯೆ ಬಹಳ ಗಂಭೀರವಾದದ್ದೆಂದು ಪರಿಗಣಿಸಿತು. ಈ ಸಭೆಗೆ ಹಾಜ 
ರಾದ ಭಾರತದ ಪ್ರತಿನಿಧಿಯು ಭಾರತದಲ್ಲಿ ಕೆಳಕಂಡಂತೆ ಒಂದು ಪತ್ರಿಕಾ ಹೇಳಿಕೆ 
ನೀಡಿದ್ದಾರೆ: 

“ಇಂಗಾಲದ ಡೈಆಕ್ಸೆ ೨ಡ್‌ನ ಹೆಚ್ಚು ವರಿಯಂ ಭೂ ನಿವಾಸಿಗಳ (ಜೀವಿಗಳ) 
ಬದುಕಿಗೆ ಕೇಡನ್ನುಂಟು ಮಾಡುತ್ತದೆ. ಹಾಗೂ ವಾತಾವರಣದ ಉಷ್ಣಾಂಶವನ್ನು 
ಕ್ರಮೇಣವಾಗಿ ಹೆಚ್ಚಿಸುವ ಪರಿಣಾಮವನ್ನು ಹೊಂದಿದೆ. ಪಳೆಯುಳಿಕೆಗಳನ್ನು ಉರವ 
ಲಾಗಿ ಉಪಯೋಗಿಸುವುದರಿಂದ, ಸಾಗುವಳಿ ಕ್ರಮಗಳಿಂದ ಮತ್ತು ಜೈವಿಕ ಮೂಲದ 
ಗೊಬ್ಬರವು ಸಾವಕಾಶವಾಗಿ ಕೊಳೆಯುವ ಕ್ರಿಯೆಯಿಂದ ಉಷ್ಣಾಂಶದಲ್ಲಿ ಏರಿಕೆ 
ಉಂಟಾಗುತ್ತದೆ. ಸುಮಾರು ಕ್ಷಿ.ಶ. 2000ದ ಹೊತ್ತಿಗೆ ವಾತಾವರಣದಲ್ಲಿ 
ಇಂಗಾಲದ ಡೈಲಆಕ್ಷೆ Jಡ್‌ನ ಏರಿಕೆ ಸುಮಾರು ಶೇಕಡಾ 25ರಷ್ಟಾಗುತ್ತದೆಂದು ಅಂದಾಜು 
ಮಾಡಲಾಗಿದೆ. ಅಂತಹ ಕಾಲ ಬಂದಾಗ ಮಾನವನು ಹೆಚ್ಚು ಪ್ರಮಾಣದ ಇಂಗಾಲದ 
ಡೈಲಕ್ಲೆ Jಡ್‌ನಿಂದ ಉಂಟಾದ ಉಷ್ಣಾಂಶದಿಂದ ತಪ್ಪಿಸಿಕೊಳ್ಳಲು ನಗರ, ಪಟ್ಟಣ 
ಗಳನ್ನು ಬಿಟ್ಟು ದೂರ ಹೋಗಿ ನಾಲೆ, ಹಳ್ಳ ಮುಂತಾದೆಡೆಗಳಲ್ಲಿ ಅಥವಾ ನೀರಡಿಯಲ್ಲಿ 
ವಾಸಮಾಡಬೇಕಾಗಿ ಬರಬಹುದೆಂದು ಶಂಕಿಸಲಾಗಿದೆ”. 


ಗಿಡಗಳ ಮೇಲೆ ಪ ಶೇ ಯೋಗಗಳು 


ಅಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಕೆಲವು ಸಸ್ಯಗಳ ಮೇಲೆ ನಡೆಸಿದ 
ಪ್ರಯೋಗಗಳಿಂದ ಕೆಲವು ಮರಗಿಡಗಳು ಸೂಕ್ಷ್ಮಗ್ರಾಹಿಗಳಾದ್ದರಿಂದ ಮಲಿನ ವಸ್ಸು 


292 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಗಳಿಗೆ ಬಹುಬೇಗ ಪ್ರತಿಕ್ರಿಯೆಯನ್ನು ತೋರಿಸುತ್ತವೆ ; ಆದರೆ, ಕೆಲವು ಮರಗಿಡಗಳು 
ಮಲಿನ ವಾತಾವರಣವನ್ನು ನಿರೋಧಿಸುವ ಶಕ್ತಿಯನ್ನು ಹೊಂದಿವೆ ಎಂದು ತಿಳಿದು 
ಬಂದಿದೆ. 

ಗಾಳಿಯಲ್ಲಿರುವ ಪ್ಲೋರೈಜ್‌ಗೆ ಸೂಕ್ಷ್ಮಗ್ರಾಹಿಗಳಾಗಿ ಬೇಗದಲ್ಲೇ ಪ್ರತಿಕ್ರಿಯೆ 
ಯನ್ನು ತೋರಿಸುವ ಮರಗಳಿಂದರೆ : ಏಪ್ರಿಕಾಟ್‌, ಡೊಗ್‌ಲಾಸ್‌ಫರ್‌, ವೆಸ್ಟರ್ರ್‌ 
ಲಾರ್ಡ್‌, ಈಸ್ಟರ್ಶ್‌ ವೈಟ್‌ ಪೈನ್‌, ಲಾಡ್ಜ್‌ ಪೋಲ್‌ ಪೈನ್‌, ಪಾಂಡರೋಸ ಪೈನ್‌, 
ಮತ್ತು ಬ್ಲೂಸ್ಟೂಸ್‌, ಫ್ಲೊರೈಡ್‌ಅನ್ನು ನಿರೋಧಿಸುವ ಶಕ್ತಿಯಿರುವ ಮರ 
ಗಳೆಂದರೆ : ಅಮೆರಿಕನ್‌ ಎಲ್ಲಾ, ಬರ್ನ್‌ (ಕತ್ತರಿಸಿದಂತೆ ಎಲೆಯಿರುವ ಜಾತಿ) 
ಯೂರೋಪಿನ ಮೌಂಟನ್‌ ಆಷ್‌ ಮತ್ತು ಜೂನಿಫರ್‌ ವಂಶದ ಅನೇಕ ಮರಗಳು, 
ಸರ್‌ಕೊಕೊಕ, ಜೆರುಸೆಲಮ್‌ ಚೆರಿ ಮತ್ತು ಚೈನೀಸ್‌ ಹಾಲಿ ಮರಗಳು ಇವು ಪಾದ 
ರಸದ ಹಬೆಯಿರುವ ವಾತಾವರಣವನ್ನು ಎದಂರಿಸಿ ಬೆಳೆಯಬಲ್ಲವು. 

ಆಸ್ಪರಾಗಸ್‌, ಬುಷ್‌ಬೀನ್‌, ಇಕ್ಸೊರಾ ಮತ್ತು ಲ್ಯಾಂಬ್ಸ್‌ ಕ್ವಾರ್ಟರ್‌, 
ಮಂಂತಾದ ಗಿಡಗಳು ಸಾರಜನಕದ ಡೈಆಕ್ಸೈಡನ್ನು ನಿರೋಧಿಸುವ ಶಕ್ತಿಯನ್ನು 
ಹೊಂದಿವೆ. 


ಶಾಸನಗಳು : ವಿಶ್ವ ಆರೋಗ್ಯ ಸಂಸ್ಥೆಯು ಮಾನವನ ಚಟುವಟೆಕೆಯಿಂದೆ 
ಉಂಟಾಗುವ ವಾಯು ಮಲಿನತೆಯನ್ನು ಆದಷ್ಟು ತಡೆಯಬೇಕೆಂದು ಒತ್ತಿಹೇಳಿದೆ. 
ಅನೇಕ ದೇಶಗಳು ವಾಯು ಮಲಿನತೆಯನ್ನು ತಡೆಯುವುದಕ್ಕಾಗಿ (ಹಿಡಿತಕ್ಕೆ ತರಲು) 
ಕಾನೂನುಗಳನ್ನು ಮಾಡಿವೆ. ಬ್ರಿಟನ್‌ನಲ್ಲಿ “ಆಲ್ಕಲಿ ಆಕ್ಸ್‌'ದಿಂದ ಮಲಿನತೆಯು 
ಹರಡುವುದನ್ನು ತಡೆಹಿಡಿಯಲಾಗಿದೆ. 

ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಸರ್ಕಾರವು 1955ರಲ್ಲಿ "ವಾಯು ಮಲಿನತೆ 
ಯನ್ನು ತದೆಯುವ ಶಾಸನ'ವನ್ನು ಆಚರಣೆಗೆ ತಂದಿತಂ. ಅನಂತರ 1960ರಲ್ಲಿ ಸಾರ್ವ 
ಜನಿಕ ಕಾನೂನು 86-493 ಮತ್ತು 1963 ನಿರ್ಮಲ ಗಾಳಿಯ ಶಾಸನವನ್ನು ಜಾರಿಗೆ 
ತಂದಿತು. ಶದನಂತರ ಇನ್ನೂ ಅನೇಕ ಶಾಸನಗಳು ಜಾರಿಗೆ ಬಂದವು. ಆದಾಗ್ಯೂ 
ಸಹ ಮಲಿನ ವಸ್ತುಗಳು ಹೆಚ್ಚಿನ ಪ್ರಮಾಣದಲ್ಲಿ ವಾತಾವರಣದಲ್ಲಿ ಸೇರಂತ್ತಲೇ 
ಇವೆ. ವಿಜ್ಞಾನ ಮತ್ತು ತಾಂತ್ರಿಕತೆ ಮುಂದುವರಿದಂತೆಲ್ಲ ಮತ್ತು ಜನಸಂಖ್ಯೆ 
ಹೆಚ್ಚಿ ಕೈಗಾರಿಕೋದ್ಯಮಗಳು ಬೆಳೆದಂತೆಲ್ಲ ಹೆಚ್ಚು ಪ್ರಮಾಣದಲ್ಲಿ ಮಲಿನ 
ವಸ್ತುಗಳು ಉತ್ಪತ್ತಿಯಾಗಿ ವಾತಾವರಣವನ್ನು ಕಲುಷಿತಗೊಳಿಸುವುದು ಸ್ವಾಭಾವಿಕ, 
ಈ ಕಾರಣದಿಂದ ಮಲಿನತೆಯನ್ನು ನಿಯಂತ್ರಿಸಲು ಎಷ್ಟೇ ಶಾಸನಗಳನ್ನು 
ಮಾಡಿದರೂ ಕಡಮೆಯೇ, ಈ ಪರಿಸ್ಥಿತಿಯಲ್ಲಿ ಭಾರತ ಸರ್ಕಾರವು ನೀರಿನ ಮಲಿನತೆ 
ಯನ್ನು ಮತ್ತು ವಾಯು ಮಲಿನೆತೆಯನ್ನು ತಡೆಗಟ್ಟಲು ಪರಿಮಿತವಾದ ಶಾಸನವನ್ನು 
ಜಾರಿಗೆ ತಂದಿದೆ. ಅದೃಷ್ಟವಶದಿಂದ ಭಾರತದಲ್ಲಿ ಈ ಸಮಸ್ಯೆ ಟೋಕಿಯೊ ನಗರ, 


ವಾಯು ಮಾಲಿವೃತೆ 293 


ಕೆನಡ, ಯುರೋಪ್‌ ಮತ್ತು ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಕೈಗಾರಿಕಾ ಕೇಂದ್ರಗಳ 
ಲ್ರಿರುವಂತೆ ಭಾರಿಯಾಗಿಲ್ಲ ; ಆದರೆ, ಕಲ್ಕತ್ತಾ, ಬಾಂಬೆ, ದೆಹಲಿ, ಮದ್ರಾಸ್‌, ಕಾನ್ಬುರ 
ಮತ್ತು ಕೆಲವು ಕೈಗಾರಿಕಾ ನಗರಗಳಲ್ಲಿ ಮಾತ್ರ ಈ ಸಮಸ್ಯೆ ಜಟಿಲವಾಗಿದೆ. ಕರ್ನಾಟಕ 
ರುಜ್ಯದಲ್ಲಿ ಭದ್ರಾವತಿ, ದಾಂಡೇಲಿಗಳಲ್ಲಿರುವ ಕಾಗದದ ಕಾರ್ಹಾನೆಗಳಿಂದ ಹರಿಹರದಲ್ಲಿ 
ರುವ “ಹರಿಹರ ಫಾಲಿ ಫೈಬರ್ಸ್‌' ಕಾರ್ಯಾನೆಯಿಂದ ಭದ್ಭಾವತಿಯ ಕಬ್ಬಿಣ ಮತ್ತು 
ಉಕ್ಕಿನ ಕಾರ್ಲಾನೆಯಿಂದ ಫೆರೊ ಅಲಾಯ್‌ ಮತ್ತು ಸಿಮೆಂಟ್‌ ಕಾರ್ಹಾನೆಗಳಿಂದ 
ಮಲಿನವಸ್ತುಗೆಳು ಉತ್ಪತ್ತಿಯಾಗಿ ಪರಿಸರವನ್ನು ಮಲಿನಗೊಳಿಸುತ್ತಿವೆ. ಈ ಪರಿಸ್ಥಿತಿ 
ಯನ್ನು ಸೂಕ್ಷ್ಮವಾಗಿ ಅವಲೋಕಿಸಿ ಪರಿಹಾರ ಕ್ರಮಗಳನ್ನು ಆದಷ್ಟು ಜಾಗ್ನ 
ಕೊಳು ವುದು ಒಲ್ಲೆ ಯದು. 


ಮರಗಿಡಗಳ ಉಪಯೋಗಗಳು 

ಸಸ್ಯಗಳು ದ್ಯುತಿಸಂಶ್ಲೇಷಣ ಕ್ರಿಯೆಗೆ ವಾಯುವಿನಲ್ಲಿರುವ "ಇಂಗಾಲದ ಡೈ 
ಆಕ್ಲೈಡ್‌ಅನ್ನು ಹೀರಿಕೊಂಡು ಆಮ್ಲಜನಕವನ್ನು ಬಿಡುಗಡೆ ಮಾಡುತ್ತಿವೆ. ವಾಯುದಿ 
ನಲ್ಲಿ ಇಂಗಾಲದ ಡೈಆಕ್ಸೈೈಡ್‌ನ ಪ್ರಮಾಣ ಹೆಚ್ಚಿದಂತೆಲ್ಲ ಒಂದು ಮಿತಿಗೊಳಪಟ್ಟು 
ದ್ಯುತಿ ಸಂಶ್ಲೇಷಣ ಕ್ರಿಯೆಯೂ ಸಹ ಹೆಚ್ಚು ಚಟುವಟಿಕೆಯಿಂದ ನಡೆಯುತ್ತದೆ 
ಎಂಬುದು ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದ ವಿಷಯ. ಮೊದಲೇ ತಿಳಿಸಿದಂತೆ 
ಇಂಗಾಲದ ಡೈಆಕ್ಸೈಡ್‌ ವಾತಾವರಣದ ಉಷ್ಣಾಂಶವನ್ನು ಹೆಚ್ಚಿಸುವ ಗುಣಹೊಂದಿಣೆ; 
ಆದರೆ, ಇದೇ ಉಷ್ಣಾಂಶವು ಮರಗಳ ಕೆಳಗೆ ಸುಮಾರು 20*ಗನಷ್ಟು ಕಡಮೆ ಇರು 
ತ್ತದೆ. ಒಂದೇ ಒಂದು ಸಣ್ಣಮರವು ಗಾಳಿಯನ್ನು ತಂಪಾಗಿಸುವ ಪರಿಣಾಮವು 
ಎಷ್ಟಿರುತ್ತದೆ ಎಂದರೆ ಕೋಣೆಯಗೆಲದ 10 ಹವಾನಿಯಂತ್ರಣ ಯಂತ್ರಗಳು ಸತತ 
ವಾಗಿ ದಿನವೊಂದಕ್ಕೆ 20 ಗಂಟೆಗಳ ಕಾಲ ಕೆಲಸ ಮಾಡಿದರೆ ಎಷ್ಟು ಪರಿಣಾಮಕಾರಿ 
ಯಾಗುತ್ತದೆಯೊ ಅದಕ್ಕೆ ಸರಿಸಮಾನವಾಗಿರುತ್ತದೆ. ಮರಗಳು ಜೀವಿಗಳಿಗೆ ಆವಶ್ಯಕ 
ವಾದ ಆಮ್ಲಜನಕವನ್ನು ಉತ್ಪತ್ತಿಮಾಡಿ, ಇಂಗಾಲದ ಡೈಆಕ್ಕೆ ಆಡ್‌ಅನ್ನು ಹೀರಿ 
ಕೊಳ್ಳುವ ಸಾಧನಗಳಾಗಿವೆ. ಆರೋಗ್ಯ ಮತ್ತು ಕಸುವಿನಿ:ದ ಕೂಡಿದ ಒಂದು 
ಹೆಕ್ಟೇರ್‌ ಪ್ರದೇಶದ ಮರಗಳು 10 ಟನ್‌ಗಳಷ್ಟು ಆಮ್ಲಜನಕವನ್ನು ಉತ್ಪತ್ತಿಮಾಡಿ, 
12 ರಿಂದ 15 ಟನ್ನುಗಳಷ್ಟು ಇಂಗಾಲದ ಡೈಆಕ್ಸೈಡ್‌ಅನ್ನು ಹೀರಿಕೊಳ್ಳುತ್ತವೆ. 
ಮರಗಳು ಗಾಳಿಯನ್ನು ನಿರ್ಮಲಗೊಳಿಸುವ ಸಾಧನಗಳಾಗಿವೆ, ಮರ ಮತ್ತು 
ಹೊದರುಗಳ ಎಲೆಗಳು ಮತ್ತು ರೆಂಬೆಗಳು ಧೂಳನ್ನು ಮತ್ತು ಹೊಗೆಯ ಕಣಗಳನ್ನು 
ಹಿಡಿದಿಟ್ಟುಕೊಂಡು ನೈಸರ್ಗಿಕ ಶೋಧಕಗಳಂತೆ ಕೆಲಸ ಮಾಡುತ್ತವೆ. ಇವೆಲ್ಲ ಕಾರಣ 
ಗಳಿಂದ ನಿರ್ದಿಷ್ಟ ಮಲಿನ ವಸ್ತುಗಳನ್ನು ನಿರೋಧಿಸುವ ಶಕ್ತಿಯನ್ನು ವಿಶಿಷ್ಟ ಮರ 
ಗಳನ್ನು ಈ ಮಲಿನ ವಸ್ತುಗಳು ಉತ್ಪತ್ತಿಯಾಗುವ ಜಾಗಗಳ ಹತ್ತಿರ ಬೆಳೆಯುವುದು 


ಅವಶ್ಯ. 


294 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಇದರ ಜೊತೆಗೆ ಅನೇಕ ಬಗೆಯ ಕಾರ್ಬಾನೆಗಳಲ್ಲಿ, ರಾಸಾಯನಿಕ ಕಾರ್ಹಾನೆಗರಲ್ಲಿ, 
ಗಿರಣಿಗಳಲ್ಲಿ ಮಲಿನ ವಸ್ತುಗಳ ಉತ್ಪಾದನೆಯನ್ನು ಕನಿಷ್ಠ ಮಟ್ಟಕ್ಕಿಳಿಸುವ ಕ್ರಮಗಳನ್ನು 
ಕೈಕೊಳ್ಳುವುದಂ ಉಚಿತ. ವಾತಾವರಣದ ಮಲಿನತೆಯನ್ನು ಕಡಮೆ ಮಾಡಿ ಅದನ್ನು 
ಶುಚಿಮಾಡುವ ಕಾರ್ಯದಕ್ಲಿ ಮರಗಿಡಗಳ ಪಾತ್ರವನ್ನು ಎಷ್ಟು ಒತ್ತಿ ಹೇಳಿದರೂ 
ಕಡಮೆಯೆ. 


ಅಧ್ಯಾಯ 38 


ಗರ್ಮಲದಿಂದ ಮಾಲಿನ್ಯತೆ 


ಗದ್ದಲವು ಒಂದು ಬೇಡವಾದ ಶಬ್ದವಾಗಿದ್ದು ವಾತಾವರಣದಲ್ಲಿ ಸಂಲಭವಾಗಿ 
ಸೇರುತ್ತದೆ. ಇದಂ ವಾತಾವರಣವನ್ನು ಮಲಿನಗೊಳಿಸುವ ಧಾತುವಾಗಿದೆ. ಕೆಲವು 
ವಿಜ್ಞಾನಿಗಳು ಗದ್ದಲವು ವಾಯುವನ್ನು ಮಾಲಿನ್ಯತೆಗೊಳಿಸುವುದೆಂದು ಹೇಳುತ್ತಾರೆ; 
ಏಕೆಂದರೆ, ವಾಯಂವಿದ್ದರೆ ಮಾತ್ರ ಶಬ್ದೋತ್ಪತ್ತಿ ಸಾಧ್ಯ. ಆದ್ದರಿಂದ ಗದ್ದಲವು 
ವಾಯುವಿನ ಒಂದು ಕಲ್ಮಶ. 


ವಿವಿಧ ಬಗೆಯ ಗದ್ದಲಗಳು: ಗದ್ದಲವು ಒಂದು ಸಾರ್ವಜನಿಕ ಅವಾಂತರ 
ವಾಗಿದೆ. ಇದು ತಾಂತ್ರಿಕತೆ ಮತ್ತು ಕೈಗಾರಿಕೆಗಳ ಅಭಿವೃದ್ಧಿಯಿಂದ ದಿನದಿನಕ್ಕೆ 
ಹೆಚ್ಚುತ್ತಿದೆ. ಮಾನವನು ಎಲ್ಲ ಕಡೆಗಳಿಂದಲೂ ಭಾದಿತನಾಗಿದ್ದಾನೆ. ಅವನು 
ಮನೆಯಲ್ಲಿದ್ದಾಗಲೂ ಅಥವಾ ಹೊರಗೆ ಹೋಗುವಾಗಲೂ ಅಥವಾ ಸ್ವತಃ ಕಾರ್ಯ 
ನಿರತನಾಗಿದ್ದಾಗಲೂ ಭಾದಿತನಾಗಿದ್ದಾನೆ. ಗೃಹಕೃತ್ಯದ ಗದ್ದಲಗಳು ಅನೇಕವಿವೆ. 
ಅವುಗಳಲ್ಲಿ ಕೆಲವು ಯಾವುವೆಂದರೆ, ಅಕ್ಕಪಕ್ಕದವರ ಗದ್ದಲ, ಜೋರಾಗಿ ಮಾತನಾಡು 
ಏಕೆ, ದೂರದರ್ಶನ, ರೇಡಿಯೊ, ಟ್ರಾನ್ಸಿಸ್ಟರುಗಳು, ಸಂಗೀತದ ಉಪಕರಣಗಳು; 
ಗದ್ದಲ ಮಾಡುವ ಮನೆಸಲಕರಣೆಗಳು, ಇತ್ಯಾದಿ; ಆಗಾಗ ಕೇಳುವ ಗದ್ದಲಗಳು 
ಯಾವುವೆಂದರೆ : ರಂಧ್ರಕೊರೆಯುವ ವಾಯಂಯಂತ್ರಗಳು, ಅದೇರೀತಿಯ ಯಂತ್ರ 
ಗಳು, ಮೋಟಾರು ಸೈಕಲ್ಲುಗಳು, ಸ್ಕೂಟರುಗಳು ಆಟೊರಿಕ್ಷಾಗಳ ಶಬ್ದ, 
ಮೋಟರು ವಾಹನಗಳನ್ನು ಓಡಿಸಲು ಪ್ರಾರಂಭಿಸುವಾಗ ಆಗುವ ಶಬ್ದ, ಎಲ್ಲರೂ 
ಮಲಗಿದ್ದಾಗ ರಾತ್ರಿವೇಳೆಯಲ್ಲಿ ಪದೇಪದೇ ಕಾರಿನ ಬಾಗಿಲನ್ನು ಜೋರಾಗಿ ಮಂಚ್ಚುವ 
ಸಪ್ಪಳ, ನಾಯಿ ಬೊಗುಳುವುದು ಇತ್ಯಾದಿ, ಈ ಶಬ್ದಗಳು ಜುಗುಪ್ಸೆ ತರುವ ಮತ್ತು 
ಉದ್ರೇಕಕಾರಕ ವಾಯುಕಲ್ಮಶಗಳಾಗಿವೆ. ರಸ್ತೆಯ ಮೇಲೆ ಆಗುವ ಸಾಗಣೆ ಗದ್ದಲವು 
ವಿಮಾನಚಲನೆಗಿಂತಲೂ ಅಲ್ಪಪ್ರಮಾಣದಲ್ಲಿದ್ದಂತೆ ಕಂಡುಬಂದರೂಸಹ ಅದು ನಿಜ 
ವಾಗಿಯೂ ಎರಡು ಅಥವಾ ಮೂರು ಪಟ್ಟು ಹೆಚ್ಚು ಗದ್ದಲವನ್ನುಂಟು ಮಾಡುತ್ತದೆ. 
ಶಬ್ದದ ವೇಗೆದಲ್ಲಿ ಉಷ್ಣತೆಯಿಂದ ಏನಾದರೂ ವೃತ್ಮಾಸವಾದಾಗ ಶಬ್ದವು ಸರಳ 
: ರೇಖೆಯಲ್ಲಿ ಚಲಿಸುವುದಿಲ್ಲ (ಅನುಬಂಧ 13). 


ಶಬ್ದದ ಅಳತೆ: ಗದ್ದಲವನ್ನು ಸಾಧಾರಣವಾಗಿ ಡೆಸಿಬೆಲ್ಲುಗಳಲ್ಲಿ ಡಿ.ಬಿ.) 
ಅಳತೆಮಾಡಿ ವ್ಯಕ್ತಪಡಿಸಲಾಗುತ್ತದೆ. ವಾಹನಗಳ ಸಾಗಣೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ 


296 ಭಾರತದಲ್ಲಿ ಸಾಮಾಜಿಕ ಅರೆಣ್ಮಶಾಸ್ತ್ರ 


ಸುಮಾರು 72-78 ಡಿ.ಬಿ. ಗೆಳೆಷ್ಟು ಮತ್ತು ಮೋಟಾರುವಾಹನೆಗಳ ಹಾರೆನ್ನುಗಳು 
110 ಡಿ.ಬಿ. ಗಳಷ್ಟು ಮತ್ತು ಅಧಿಕವಾಗಿ ಚೀತ್ಕರಿಸುವ ಜೆಟ್ಟುಗಳು 140 ಡಿ.ಬಿ. 
ಗಳಷ್ಟು ಶಬ್ದವನ್ನು ಉತ್ಪತ್ತಿಮಾಡುತ್ತವೆ. 

ಭಾರಿ ಲಾರಿಗಳು, ಬಸ್ಸುಗಳು ಮತ್ತು ಮೋಟಾರು ಸೈಕಲ್ಲುಗಳು ಆಧಿಕ 
ಪ್ರಮಾಣದ ಗದ್ದೆ ಲವನ್ನು ಉತ್ತತ್ತಿ ಮಾಡುತ್ತವೆ. ಅತ್ಯಂತ ಪ್ರಬಲವಾದೆ ರಾಕೆಟ್ಟು 
ಗಲ ಶಬ್ದವು ಸಾಭಾರಣವಾಗಿ 50 ಕಿ.ಮಾ.ದೂರದಲ್ಲಿದ್ದಾಗಲೂ ಕೇಳಿಬರಂತ್ತದೆ. 
50 ಡಿ.ಬಿ. ಗಿಂತಲೂ ಹೆಚ್ಚಾದ “ಶಬ್ದಗಳು ಉದ್ರೇಕಕಾರಿಗಳು ಮತ್ತು 130 ಡಿ.ಬಿ. 
ಗಿಂತಲೂ ಅಧಿಕವಾದರೆ ಹಾನಿಕರ, ಅಪರೂಪಕ್ಕೆ ಒಮ್ಮೊಮ್ಮೆ ಆಗುವ ಸಾಧಾರಣ 
ಪ್ರಮಾಣದ ಗದ್ದ ಲ ಹಾನಿಕರವಲ್ಲ. ಗದ್ದಲದ ಮಟ್ಟವು ಅಧಿಕಗೊಂಡಂತೆ ಅದರ 
ಕಾಲವನ್ನು ಕಡಮೆಗೊಳಿಸಬೇಕು, ಇಲ್ಲವಾದರೆ ಇದರಿಂದಾಗಿ ಆರೋಗ್ಯಕ್ಕೆ ಅಪಾಯಂ 
ಗಳು ಹೆಚ್ಚಾಗುತ್ತವೆ. ಕಾರ್ಯ್ಪಾನೆಗಳಲ್ಲಿ ದೀರ್ಫಾವಧಿ ಗಲಭೆಯಿಂದಾಗಿ ಸ್ವಲ್ಪ 
ಪ್ರಮಾಣದ ಅಸಮರ್ಥತೆ ಉಂಟಾಗುತ್ತದೆ ಮತ್ತು ಉತ್ಪತ್ತಿಯೂ ಕಡಮೆಯಾಗು 
ತ್ತದೆ. 


ಆರೋಗ್ಯಕ್ಕೆ ಉಂಟಾಗುವ ಹಾನಿಗಳು: ದೀರ್ಪಾವಧಿ ಗದ್ದಲದಿಂದ ಆಗುವ 
ಹಾನಿಗಳೆಂದರೆ ಕಿವುಡಾಗುವಿಕೆ, ನಿದ್ರೆನಾಶ (ನಿರ್ನಿದ್ರತೆ), ರಕ್ತದ ಒತ್ತಡ ಹೆಚ್ಚಾಗುವಿಕೆ, 
ಬಾಯಿ ಒಣಗುವಿಕೆ, ಮಾಂಸಖಂಡಗಳು ಮತ್ತು ರಕ್ತನಾಳಗಳು ಸಂಕುಚಿಸುವಿಕೆ, ಜಠರ 
ರಸಗಳ ಉತ್ಪಾದನೆ ನಿಂತುಹೋಗುವಿಕೆ, ಹೃದಯ ಬಡಿಯುವಿಕೆಯು ಉದ್ರೇಕಗೊಳ್ಳು 
ವಿಕೆ ಮತ್ತು ನಿರ್ನಾಳ ಗ್ರಂಥಿಗಳಿಂದ ಅಡ್ಟಿನಲಿನ್‌ ಆಧಿಕವಾಗಿ ಉತ್ಪಾದನೆಯಾಗುವಿಕೆ. 


ವೃಕ್ಷಗಳು ಗದ್ದಲವನ್ನು ಕ್ಷೀಣಗೊಳಿಸುತ್ತವೆ: ವೃಕ್ಷಗಳು ಮತ್ತು ಪೊದರು 
ಗಳು ಗದ್ದಲವನ್ನು ಕ್ಷೀಣಗೊಳಿಸುವ ಅಡ್ಡಗಟ್ಟುಗಳಾಗಿವೆ. ಎತ್ತರ ಮತ್ತು ದಟ್ಟಣಿಗೆ 
ಅನುಗುಣವಾಗಿ. 30 ವಿಸಾ.ಆಗಲವಾಗಿರುವ ಮರಗಳ ಮತ್ತು ಪೊದರುಗಳ ಪಟ್ಟೆಗಳು 
6 ರಿಂದ 8 ಡಿ.ಬಿ.ಗಳಷ್ಟು ಗದ್ದಲವನ್ನು ಹೀರಿಕೊಳ್ಳುತ್ತವೆ. ಕಾರುಗಳ ಓಡಾಟಕ್ಕೆ 
7-15 ಮಾ. ಮತ್ತು ವೇಗವಾಗಿ ಚಲಿಸುವ ಲಾರಿಗಳಿಗೆ 20-30 ಮಾ.ಮರಗಿಡಗಳ 
ಸಾಲುಗಳಿದ್ದರೆ, ಆ ವಾಹನಗಳಿಂದಾಗುವ ಶಬ್ದವು ಕಿರಂಕುಳ ಮಟ್ಟಕ್ಕಿಂತೆ ಬಹಳ 
ಕಡದೆಯಾಗುತ್ತದೆ. ಆದ್ದೆರಿಂದ ರಸ್ತೆಗಳ ಇಕ್ಕಡೆಗಳಲ್ಲಿ, ಕಾಲೇಜುಗಳು, ಶಾಲೆಗಳಂ, 
ಆಸ್ಪತ್ರೆಗಳು, ಇತರ ಸಾರ್ವಜನಿಕ ಕಟ್ಟಡಗಳು, ಕಾರ್ಯಾನೆಗಳು ಮತ್ತು ಅವುಗಳ 
ವಸತಿಗೃಹಗಳ ಸುತ್ತಲೂ ವೃಕ್ಷಗಳು ಮತ್ತು ಪೊದರುಗಳನ್ನು ಬೆಳೆಸಬೇಕು. 


ಸಾವಾಸ 


ಭಾಗ-೮ಆ 


ಅರಣ್ಯ ಶಶ್ರುಗಳು 


ಆಧ್ಯಾಯ 39 
ನಲಸೆ ಬೇಸಾಯ 


ಪುರಾತನ ಕಾಲದ ಮಾನವನು ಕೆಲವು ಹುಲ್ಲಿನ ಬೀಜಗಳನ್ನು ಆಹಾರವಾಗಿ 
ಉಪಯೋಗಿಸಬಹುದೆಂದು ಕಂಡುಕೊಂಡು ಕಾಡಿನೆ ಸ್ವಲ್ಪ ಜಾಗದಲ್ಲಿ ಮರಗಿಡಗಳನ್ನು 
ಕಡಿದು, ಸುಟ್ಟು, ಬೀಜಬಿತ್ತಿ ತನಗೆ ಬೇಕಾದ ಆಹಾರಧಾನ್ಯಗಳನ್ನು ಬೆಳೆಯಂತ್ತಿದ್ದ, 
ದಟ್ಟವಾದ ಅರಣ್ಯಗಳಿದ್ದ ಆ ಕಾಲದಲ್ಲಿ ಹೀಗೆ ವ್ಯವಸಾಯವ ಅಂಕುರಾರ್ಪಣ 
ವಾಯಿತು. ದುರದೃಷ್ಟವಶಾತ್‌ ಈ ಕ್ರಮ ಸ್ವಲ್ಪ ಬದಲಾದ ರೂಪದಲ್ಲಿ ಈಗಲೂ 
ದೇಶದ ಕೆಲವು ಭಾಗೆಗಳಲ್ಲಿ ಕಂಡುಬರುತ್ತದೆ. ಇದರಿಂದ ಕಾಡುಗಳು ಹಾಳಾಗಿ ಜನಗಳಿಗೆ 
ಅರಣ್ಯಗಳಿಂದಾಗುವ ಪ್ರಾಕೃತಿಕ ಪ್ರಯೋಜನಗಳು ಬಹಳಮಟ್ಟಿಗೆ ಕಡಮೆಯಾಗಿವೆ. 


ಕಡಿಯುವಿಕೆ ಮತ್ತು ಸುಡುವಿಕೆ: ಈಗಲೂ ಸಹ ದೇಶದ ಈಶಾನ್ಯಭಾಗದಲ್ಲಿ, 
ಒರಿಸ್ಸಾ ಮತ್ತು ಮಧ್ಯಪ್ರದೇಶದ ಕಾಡುಗಳಲ್ಲಿ ವಾಸಿಸಂವ ಕಾಡುಜನರು ವಲಸೆ 
ಬೇಸಾಯವನ್ನೂನುಸರಿಸುತ್ತಾರೆ. ವಲಸೆ ಬೇಸಾಯಕ್ಕೆ ವಿವಿಧ ಕಡೆಗಳಲ್ಲಿ ವಿವಿಧ 
ಹೆಸರುಗಳಿವೆ. ಅಸ್ಸಾಮ್‌, ಶ್ಟಿಪುರ ಮತ್ತು ಇತರ ಈಶಾನ್ಯ ಪ್ರಾಂತ್ಯಗಳಲ್ಲಿ ಇದಕ್ಕೆ 
“ಜುಮ್‌” ಎಂದು ಕರೆಯುತ್ತಾರೆ. ಒರಿಸ್ಸಾದಲ್ಲಿ 'ಪೋಡು' ಅಥವಾ 'ಧಾಯ್‌' ಎಂಬ 
ಹೆಸರಿದೆ. ಮಧ್ಯಪ್ರದೇಶದಲ್ಲಿ “ಪೆಂಡ' ಎಂದು ಕರೆಯುತ್ತಾರೆ. ಇದಕ್ಕೆ "ಕಡಿಯುವುದು 
ಮತ್ತು ಸುಡುವುದು' ಎಂದೂ ಹೆಸರಿದೆ. ಈ ಕ್ರಮ, ಸ್ವಲ್ಪ ಬದಲಾದ ರೀತಿಯಲ್ಲಿ 
ಅನೇಕ ಉಷ್ಣವಲಯೆದ ಮತ್ತು ಸುಮಾರು ಉಷ್ಣವಲಯದ ದೇಶಗಳಲ್ಲಿ ಆಚರಣೆ 
ಯಲ್ಲಿದೆ. 


ಸ್ಥಳಪಲ್ಲಟ: ನಮ್ಮ ದೇಶದಲ್ಲಿ ಈಗ ಕಂಡುಬರುವ ವಲಸೆ ಬೇಸಾಯ ಪದ್ಧತಿ 
ಯಲ್ಲಿ ಅರಣ್ಯಗಳ ಕುರುಚಲು ಪೊದೆ ಮುಂತಾದವುಗಳನ್ನು ಕಡಿದು ಸುಡುತ್ತಾರೆ. 
ನೆಲವನ್ನು ಉಳದೇ ಬೀಜಗಳನ್ನು ಎರಚಂತ್ತಾರೆ ಅಥವಾ ಹೂಳುತ್ತಾರೆ. ಎರಡು 
ಮೂರು ವರ್ಷಗಳನಂತರ ಆ ಸ್ಥಳದಿಂದ ಬರುವ ಬೆಳೆ ಕಡಮೆಯಾದಾಗ ಅಲ್ಲಿಂದ 
ಇನ್ನೊಂದು ಪ್ರದೇಶಕ್ಕೆ ಹೋಗಿ ಮೊದಲಿನಂತೆಯೇ ಅಲ್ಲಿಯ ಕಾಡನ್ನು ಕಡಿದು, 
ಸುಟ್ಟು, ಬೀಜ ಬಿತ್ತುತ್ತಾರೆ. ಈ ಬಗೆಯ ಸ್ಥಳಪಲ್ಲಟ ಕೆಲವು ಕಾಲದವರೆಗೆ ನಡೆದು” 
ಹೊಸ ಸ್ಥಳಗಳು ಅರಣ್ಯದಲ್ಲಿ ದೊರಕದಾದಾಗ ಪುನಃ ಮೊದಲಿನ ಸ್ಥಳಕ್ಕೇ ಬರುತ್ತಾರೆ. 
ಅಷ್ಟುಹೊತ್ತಿಗೆ ಆ ಸ್ಥಳದ ಮಣ್ಣಿನ ಬಹುಭಾಗ ಮಳೆಯಿಂದ ಕೊಚ್ಚಹೋಗಿ ಅದರ 


300 ಭಾರತದಲ್ಲಿ ಸಾಮಾಜಿಕ ಆರಣ್ಮಶಾಸ್ತ್ರೆ 


ಫಲವತ್ತತೆ ಕಡಮೆಯಾಗಿರುತ್ತದೆ. ಇದರಿಂದ ಅಲ್ಲಿಂದೆ ಬರುವ ಬೆಳೆಯ ಉತ್ಪನ್ನ ವೂ 
ಕಡಮೆಯಾಗಿ ಆ ಪ್ರದೇಶದಿಂದ ಮೊದಲು ಬರುತ್ತಿದ್ದ ನಾಲ್ಕೈದು ಬೆಳೆಗಳ ಬದಲಾಗಿ 
ಎರಡು ಅಥವಾ ಮೂರು ಬೆಳೆಗಳು ಮಾತ್ರೆ ಬರುತ್ತವೆ. ಇದರ ಕಾರಣ ವಲಸೆಗಾರರು 
ಮೊದಲಿಗಿಂತ ಬೇಗ ಆ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವುದು 
ಅನಿವಾರ್ಯವಾಗುತ್ತದೆ. 


ಕಾಡು ನಾಶವಾಗುತ್ತಿರುವ ಪ್ರಮಾಣ : ದೇಶದ ಈಶಾನ್ಯಭಾಗದಲ್ಲಿ ಬೃಹತ್‌ 
ಪ್ರಮಾಣದಲ್ಲಿ ಆಚರಣೆಯಲ್ಲಿರುವ ವಲಸೆ ಬೇಸಾಯದ ಬಗ್ಗೆ ಕೋಷ್ಟಕ 17 ರಿಂದ 
ತಿಳಿಯಬಹುದಂ. ಸೂಚಿಸಿದ ಪ್ರದೇಶ ಮತ್ತು ಕಾಡು ಜನರ ಸಮಿತಿಯು 1960-61 
ರಲ್ಲಿ ಒಪ್ಪಿಸಿದೆ ವರದಿಯ ಪ್ರಕಾರ 25,89 ಲಕ್ಷ ಕಾಡುಜನರು ವಲಸೆ ಬೇಸಾಯವನ್ನು 








ಕೊಪ್ಪಕ 17 

ಭಾರತದ ಈಶಾನ್ಯ ಭಾಗದಲ್ಲಿಯ ವಲಸೆ ಬೇಸಾಯದ ಅಂಕಿಅಂಶಗಳು 

ಬ್ಬ FB 
ಕಿ 35 ಈ. 
ಅ CL 
Ba ೪3 48 oD Bop 
ಗರ ಟು eg 
ರಾಜ್ಯ /ಕೀಂದ್ರಾಡಳಿತ $35 pe HR 1 ED 
ಪ್ರದೇಶ EQS GY “5 RES vB 
3 ಇಸಕಿ 53 3p Sg 
3 ROE ಪೃ ಇರೆ Regt 
fw S85 Se BEE 81888 
ಅರುಣಾಚಲಪ್ರದೇಶ 248.58 9200 370 148 0.62 

ಅಸ್ಲಾಮ್‌ 


(ಟ್ರಿ ಮಿಕಿರ್‌ ಗುಡ್ಡಗಳು 415.10 54.00 13.00 45 1.20 
411 ಉತ್ತರ ಕಾಜಾರ್‌ 


ಗುಡ್ಡಗಳು 83.20 1560 185 13 120 
ಮಣಿಪುರ 1000 60 6000 50 120 
ಮೇಘಾಲಯ 41600 7600 182 68 1.12 
ಮಿಜೊರಾಮ್‌ 60403 6161 102 45. 137 
ನಾಗಾಲ್ಮಾಂಡ್‌ 608.00 73.54 121 80 0.9 
ಕ್ರಿಪ್ರರ 22000 2230 101 43 0.51 


ಒಟ್ಟು 2695.70 455.05 16-8 492 0.92 





ಆಧಾರ - ರಾಷ್ಟ್ರೀಯ ವ್ಯವಸಾಯ ಮಂಡಳಿಯ ವರದಿ 
ಭಾಗ 1%. ಅರಣ್ಯ 1973 


ಪಲಸೆ ಚೀಸಾಯ 301 


ಅವೆಲಂಬಿಸಿದ್ದಾರೆ. ಇದು ವರ್ಷಕ್ಕೆ 5.41 ಲಕ್ಷ ಹೆಕ್ಟೇರುಗಳಷ್ಟಾಗುತ್ತದೆ. ಇಂತಹ 
ದಟ್ಟಿ ಆರಣ್ಯ ಗಳ ನಾಶವನ್ನು ಅದಶಲ್ಲೂ ವಿಶೇಷವಾಗಿ ಮರಗಳ ಸಮೃದ್ಧ ಬೆಳವಣಿಗೆಗೆ 
ಅನುಕೂಲಕರ ವಾಯುಗುಣವಿರುವ ದೇಶದ ಈಶಾನ್ಯ ಭಾಗದ ಅರಣ್ಯ ಗಳ ನಾಶದ 
ಭಾರಿ ಪ್ರಮಾಣ ತಲ್ಲಣಗೊಳಿಸುತ್ತದೆ. ನಿರಂತರ ವಲಸೆಬೇಸಾಯದಿಂದಾಗಿ ಮಣ್ಣಿನ 
ಕೊಚಣೆ ಹಕ್ಕಾ ಗಿ ಅವು ಸತ್ತರಹಿತವಾಗಿ ಆರಣ್ಯಭೂಮಿಯ ನೀರು ಹಿಡಿದಿಟ್ಟು 
ಕೊಳ್ಳುವ ಶಕ್ತಿ” ಬಹಳೆ ಇಳಿಮುಖವಾಗಿದೆ. ಇದರಿಂದಾಗಿ ನದಿಗಳಲ್ಲಿ ಮೆಕ್ಕಲು 


ತುಂಬಿ ಪ್ರವಾಹಗಳುಂಟಾಗುವ ಆಪಾಯ ಮತ್ತು ಆರಣ್ಯಗಳಿಗಾಗುವ ನಷ್ಟ 
ಹೆಚ್ಚುತ್ತದೆ, ವಲಸೆ ಬೇಸಾಯ ಕಾಡು ಜನರ ಪರಿಸ್ಥಿತಿ ಕ್ರಮೇಣ ಹದಗೆಡುವಂತೆ 
ಮಾಡಿದೆ. 


ಅಧ್ಯಾಯ 40 
ಕಾಡ್ಮಿಜ್ಮು 


ಕಾಡ್ಮಿಚ್ಚು ಅರಣ್ಯಗಳ ಮಹಾ ಶತ್ರು. ಇದು ಕಾಡುಗಳನ್ನು ಹಾಳುಗೆಡವಿ, 
ನಾಶಮಾಡುವ ಅಂಶಗಲ್ಲಿಲ್ಲ ಅತ್ಯಂತ ಪ್ರಧಾನವಾದದ್ದು. ಮಣ್ಣಿನ ರಕ್ಷಣಾ ಪಾತ್ರ, 
ಉತ್ಪಾದನಾಸಾಮರ್ಥ್ಯ, ವನ್ಯಜೀವಿಗಳು, ಹರ್ಷದಾಯಕ ಮತ್ತು ಸೌಂದರ್ಯ 
ದಾಯಕ ಗುಣಗಳ ಮೇಲೆ ಅಗಾಧ ಪರಿಣಾಮ ಬೀರುತ್ತದೆ. ಭಾರತದಲ್ಲಿ ಕಾಡ್ಕಿಚ್ಮೆಗೆ 
ಕಾರಣ, ಅವು ಬೀಳುವ ಪ್ರಸಂಗಗಳಂ, ಹರಡಂವಿಕೆ ಮತ್ತು ಯಾವ ಬಗೆಯೆ ಆರಣ್ಯ 
ಗಳಲ್ಲಿ ಅವು ಉಂಟಾಗುತ್ತವೆ ಮತ್ತು ಆವುಗಳಿಂದಾಗುವ ಆರ್ಥಿಕೆ ಮತ್ತು ಅಪರೋಕ್ಷ 
ಹಾನಿ ಎಷ್ಟು ಎಂಬುದರ ಬಗ್ಗೆ ಆಂಕಿ ಅಂಶಗಳು ದೊರಕುವುದಿಲ್ಲ. ಕಾಡ್ಮಿಚ್ಚು ಗಳನ್ನು 
ಪರಿಣಾಮಕಾರಿಯಾಗಿ ತಡೆಗಟ್ಟಲು ಮತ್ತು ಪದೇ ಪದೇ ಅವು ಬೀಳದಂತೆ ಮಾಡಲು 
ಅವುಗಳಿಗೆ ಕಾರಣಭೂತವಾದ ವಿವಿಧ ಅಂಶಗಳ ಬಗ್ಗೆ ಸಂಶೋಧನೆ ನಡೆಸುವುದು 
ಮತ್ತು ಅವುಗಳ ಬಗ್ಗೆ ಸರಿಯಾದ ಅಂಕಿಅಂಶಗಳನ್ನು. ಸಂಗ್ರಹಿಸುವುದು ಬಹು 
ಮುಖ್ಯ. 
ಕಾಡ್ಕಿಚ್ಚುಗಳಲ್ಲಿ ಮೂರು ವಿಧಗಳಿವೆ. ಅವುಗಳೆಂದರೆ : 
1) ನೆಲಕಿಚ್ಚು 2) ಮೇಲ್ಯಿಚ್ಚು 3) ಚಂಡಕಿಚ್ಚು 


ನೆಲಕಿಚ್ಚು ಬೀಳುವುದು ಅಪರೂಪ, ಇವು ಆಗಾಗ ಹಿಮಾಲಯದ ಉನ್ನತ 
ಪ್ರದೇಶಗಳ ಸ್ಪ್ರೂಸ್‌ ಮತ್ತು ಫರ್‌ ಅರಣ್ಯಗಳಲ್ಲಿ ಉಂಟಾಗುತ್ತವೆ. ಅರಣ್ಯ 
ನೆಲದ ಕೆಳಗೆ ಉಂಟಾಗುವ ಇವು ಒಣಗಿದ, ರಾಳಭರಿತ ಬೇರುಗಳ ಮತ್ತು ಮೂಷಕ 
ಬಿಲಗಳ ಮೂಲಕ ಹರಡಿ ನೆಲದ ಮೇಲಿನ ಮತ್ತು ಕೆಳಗಿನ ಜೈವಿಕ ಪದಾರ್ಥಗಳನ್ನು 
ಸುಡುತ್ತವೆ. ಇಂತಹ ಕಾಡ್ಮಿಚ್ಚುಗಳನ್ನು ಆರಿಸುವುದು ಬಹಳ ಕಷ್ಟ. ಮೇಲ್ಮಿಚ್ಚು 
ಅರಣ್ಯ ನೆಲದಮೇಲೆ ಉಂಟಾಗಿ ಅಲ್ಲಿ ಹರಡಿರುವ ಒಣ ಎಲೆ, ಪುಳ್ಳೆ, ಗಿಡಗಂಟೆಗಳು, 
ಪೊದೆ ಮತ್ತು ಎಳೆಯ ಸಸಿಗಳನ್ನು ಸುಡುತ್ತವೆ. ಇಂತಹ ಕಾಡ್ಮಿಚ್ಚು ಬೇಸಿಗೆಯಲ್ಲಿ 
ಒಣಗಿರುವ ಒಣ ಉದುರೆಲೆ ಮತ್ತು ಕುರುಚಲು ಅರಣ್ಯಗಳಲ್ಲಿ ಸಾಮಾನ್ಯ. ಚಂಡ 
ಕಿಚ್ಚಿನಲ್ಲಿ ನೆಲಕಿಚ್ಚು ಚಂಡಕ್ಕೆ ಹರಡಿ, ಚಂಡದಿಂದೆ ಚಂಡಕ್ಕೆ ಹಾರಿ ಮರಗಳನ್ನು ಭಸ್ಮ 
ಮಾಡಿ ಕಾಡನ್ನು ನಾಶಮಾಡುತ್ತದೆ. ಇಂತಹ ಕಾಡ್ಕಿಚ್ಚುಗಳು ಹಿಮಾಲಯದ 
ಕೋನಿಫರ್‌ ಅರಣ್ಯಗಳಲ್ಲಿ ಹೆಚ್ಚು. ಉಷ್ಣವಲಯದ ತೇವದ ನಿತ್ಯ ಹಸುರು ಕಾಡು 
ಗಳಲ್ಲಿ ಕಾಡ್ಮಿಚ್ಚುಗಳು ಅತಿ ವಿರಳ. 


ಕಾ ಡ್ಲಿಚ್ಚಿನ ಮೊಲಗಳು 


ಕಾಡ್ಕಿಚ್ಚು. 303 





[aS ಕಕ್ಷ 

y 
ನೈಸರ್ಗಿಕ 
ಮಂಚು | 

(ಅ) ತಿಳುವಳಿಕೆಯಿಲ್ಲದೆ 

ಬಿದರು ಮೆಳೆಗೆಳ ಅಥವಾ 
ತಿಕ್ಕುವಿಕೆಯಿಂದ ಅಕಸ್ಮಾತ್ತಾಗಿ 
ಉರುಳುವ ದೊಡ್ಡ | 
ಕಲ್ಲು ಬಂಡೆಗಳಿಂದ } 

. ಉರಿಯುವ ಸಿಗರೇಟು 
ತುಂಡು, ಬೀಡಿ, ಬೆಂಕಿಕಡ್ಡಿ 
ಮುಂತಾ ಸದವುಗಳಿಂದ 

೧. ಕೆಲಸಗಾರರ ಬಿಡಾರಗಳಿಂದ 

೬ ಓೇಡುಬಿಟ್ಟ if ಜನ ಅಡಿಗೆ 
ಮಾಡಲು ಅಥವಾ ಕಾಯ್ಲಿ 
ಕೊಳ್ಳಲು ಉರಿಸುವ ಬೆಂಕಿ 
ಯಿಂದ ಮತ್ತು ಶಿಚಿರಾಗ್ನಿ 
ಗಳಿಂದ 

ಸಿ. ಕಾಡು ಹಾದಿಗಳಲ್ಲಿ ಓಹಾ 
ಡಲು ಪಂಜು ಉರಿಸುವುದ 
ರಿಂಡ 

5, ಅರಣ್ಯ ಇಲಾಖಿಯವರೆ 


ಸುಟ್ಟು ಪಥ ಮಾಡುವ 
ಕಾರ್ಯಾಟೆರಣೆಯಿಂದ 
ಮತ್ತು ಪುನರಾಭಿವೃದ್ಧಿ 
ಪ್ರದೇಶಗಳನ್ನು ಸಸಿ 
ನೆಡಲು ಸುಡುವುದರಿಂದ 


(ಆ) 


1 


ಎ. ಆರಣ್ಣದೆ 


ಉದ್ದೇಶ ಪೂರ್ವಕವಾಗಿ 
ಬೇಕೆಂತಲೇ ಇಲ್ಲವೇ 
ಬೆಂಕಿ ಹುಚ್ಚರಿಂಡ 

[ 

| 


ಒಕ್ಕೆ ಲು ಭೂಮಿಗೆ ಬೂಡಿ 

ಗೊಬ್ಬಿ ರ ಒದಗಿಸಲು ಎಲೆ, 
ಪುರಳೆ ಮುಂತಾದವು 

ಗಳನ್ನು ಸುಡುವುದರಿಂದ 


. ಹಾಲಿನ ಸಮ್ಮೆ ದ್ಧ ಚಿಳ 


ವಣಿಗೆಗೆ ದನೆಶ್‌ಓಗಳು 
ಅರಣ್ಯ ಪ್ರದೇಶಗಳನ್ನೂ 
ಸುಡುವುದರಿಂದ 


ದೆ ಒಂದು ಕಡೆ ಹೆಕಿ 
ಇಟ್ಟು ಅಲ್ಲಿರುವ ವನ್ಮ 
ಪ್ರಾಣಿಗಳು ಇನ್ನೊಂದು 
ಕಡೆ ಹೋಗುವಂತೆ ಮಾಡಿ 
ಬಲೆಯಲ್ಲಿ ಹಿಡಿಯುವ 
ಕಾರ್ಯಕ್ರಮದಿಂದ 


. ಗ್ರಾಮಾಣ ಜನರು ಅರಣ್ಯ 


ಇಲಾಖೆಯ ಸಿಬ್ಬಂದಿ 
ವರ್ಗದವರ ಮೇಲಿನ 
ದ್ವೇಷದಿಂದ ಕಾಡಿಗೆ ಬೆಂಕಿ 
ಇಡುವುದರಿಂದ 


ಅಮುಖ್ಯ ಆರಣ್ಯ ಉತ್ಪನ್ನ 


ಗಳಾದ, "ಜೀನು, "ಅಳಲೆ 
ಕಾಯಿ ಮತ್ತು ಹಿಪ್ಪೆ 
ಹೂವುಗಳನ್ನು ಸಂಗ್ರಹಿಸು 
ವ್ರದಕ್ಕೋಸ್ಕರ ಬೆಂಕಿ 
ಹಾಕುವುದರಿಂದ. 


304 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಕಾಡ್ಶಿಚ್ಚಿಗೆ ಕಾರಣಗಳು : ಕಾಡ್ಮಿಚ್ಚುಗಳು ಎರಡು ಮೂಲದಿಂದ ಹುಟ್ಟು 
ತ್ತವೆ. ಅವುಗಳೆಂದರೆ: 1) ನೈಸರ್ಗಿಕ ಮೂಲ 2) ಮಾನವ ಮೂಲ. 
ನೈಸರ್ಗಿಕ ಮೂಲದ ಕಾಡ್ಕಿಚ್ಚುಗಳಲ್ಲಿ ಮೂರು ವಿಧಗಳಿವೆ ಮತ್ತು ಅವು ಉಂಟಾ 
ಗುವುದು ಬಹಳ ಅಪರೂಪ ; ಆದರೆ, ಮಾನವಮೂಲದ ಕಾಡ್ಮಿಚ್ಚು ಗಳು ಬಹಳ 
ಸಾಮಾನ್ಯ. ಇವುಗಳಿಗೆ ಕಾರಣವಾದ ಹನ್ನೊಂದು ಅಂಶಗಳನ್ನು ಕೆಳಗಿನ ರೇಖಾ 


ಪಟದಲ್ಲಿ ಉಲ್ಲೇಖಿಸಿದೆ, 
ಗಾ [a] 


ಖಚಿತ ಬೇಸಿಗೆ ಕಾಲವಿರುವ ನಮ್ಮ ದೇಶದಲ್ಲಿ ಒಣ ಉದುರೆಲೆ ಅರಣ್ಮ ಮತ್ತು 
ಉಷ್ಣವಲಯದ ಕುರುಚಲು ಅರಣ್ಯ ಪ್ರದೇಶಗಳಲ್ಲಿ, ಸುಲಭವಾಗಿ ಹೊತ್ತಿ ಉರಿಯು 
ವಂತಹ ಒಣ ಎಲೆ, ಪುಳ್ಳೆ, ಒಣಹುಲ್ಲು, ಕಳೆಗಿಡಗಳು ಮುಂತಾದವು ಬೇಸಿಗೆಯಲ್ಲಿ 
ಭೂಮಿಯ ಮೇಲೆ ಬಿದ್ದಿರುತ್ತವೆ. ಆದ ಕಾರಣ ಇಂತಹ ಅರಣ್ಯಗಳಲ್ಲಿ ಕಾಡ್ಕಿಚ್ಚು 
ಗಳು ಸಾಮಾನ್ಯ. ಕಾಡ್ಲಿಯ್ಹುಗಳು ಬೀರುವ ಮೊದಲು ಅಥವಾ ಅನಂತರ ನಮ್ಮ 
ದೇಶದ ಆರಣ್ಯ ಇಲಾಖೆಯವರು ಅವುಗಳನ್ನು ತಡೆಗಟ್ಟಲು ಅನುಸರಿಸುವ ಕ್ರಮಗಳು 
ಬಹಳ ಹಳೆಯವು, ಬಹುಶಃ ಇದಕ್ಕೆ ಹಣದ ಕೊರತೆ ಕಾರಣವಾಗಿರಬಹುದು. 
ತೇವಪ್ರದೇಶದಲ್ಲಿ ಬರಂವ ಅಸ್ಸಾಮ್‌ ರಾಜ್ಯದಲ್ಲಿಯೂ ಸಹ ಕಾಡ್ಕಿಚ್ಚುಗಳಿಂದ 
ಬಹಳ ಮಟ್ಟಿನ ಹಾನಿಯಾಗುತ್ತಿರುವುದು ದಂರದೃಷ್ಟಕರವಾದ ಸಂಗತಿ. 


ಕಾಡ್ವಿಚ್ಚಿ ನಿಂದ ಆದ ನಷ್ಟ: ಕೋಷ್ಟಕ 18 ನ್ನು ಪರಿಶೀಲಿಸಿದರೆ ಕೆಲವು 
ರಾಜ್ಯಗಳು 1968-69 ರಿಂದ 1972-73ನೇ ಸಾಲಿನ ಐದು ವರ್ಷಗಳ ಅವಧಿಯಲ್ಲಿ 
ಶಾಡ್ಮಿಜ್ಜುಗಳಿಂದ ಆದ ನಷ್ಟದ ಪ್ರಮಾಣವನ್ನು ಕೊಡದೇ ಇರುವುದು ಗೋಚರ 
ವಾಗುತ್ತದೆ. ಐದು ವರ್ಷದ ಅವಧಿಯಲ್ಲಿ ಕೆಲವು ರಾಜ್ಯಗಳಲ್ಲಿ ಕಾಡ್ಕಿಚ್ಚಿನಿಂದ 
ಹೆಕ್ಟೇರಿಗೊಂದರಂತೆ ಆದ ಹಾನಿಯನ್ನು ಪರಿಶೀಲಿಸಿದರೆ ಇದು ಹಿಮಾಚಲಪ್ರದೇಶದಲ್ಲಿ 
4000 ರೂ. ಅಸ್ಸಾಮ್‌ನಲ್ಲಿ 760 ರೂ. ಒರಿಸ್ಸಾದೆಲ್ಲಿ 100 ರೂ. ತ್ರಿಪುರದಲ್ಲಿ 
90 ರೂ. ಪಂಜಾಬಿನಲ್ಲಿ 35 ರೂ. ಮ್ತ ಗಂಜರಾತಿನಲ್ಲಿ 45 ಪೈಸೆ ಇರುವುದು 
ಕಂಡುಬರುತ್ತದೆ. ಬಹುಶಃ ಅಂಕಿಅಂಶಗಳ ಸಂಗ್ರಹಣೆಗೆ ಒಂದೇ ರೀತಿಯ ಮಾರ್ಗ 
ಸೂಚಿಯಿಲ್ಲದೆ ರಾಜ್ಯದಿಂದ ರಾಜ್ಯಕ್ಕೆ ಹಾನಿಯ ಮೌಲ್ಯದ ಅಂದಾಜಿನಲ್ಲಿ ಬಹಳ 
ವೃತ್ಕಾಸವಿದೆ. ಕಾಡ್ಕಿಚ್ಚೆಗೆ ತುತ್ತಾದ ಎಲ್ಲ ಪ್ರದೇಶಗಳ ಮತ್ತು ಅಲ್ಲಿರುವ ಬೆಳೆಯಂ 
ಮೌಲ್ಯವನ್ನು ಅಂದಾಜುಮಾಡಬೇಕೆಂಬುದರಲ್ಲಿ ಸಂಶಯವೇ ಇಲ್ಲ. 


ಕೋಪ್ಪಕ 19ರಲ್ಲಿ ರಾಷ್ಟ್ರೀಯ ವೈವಸಾಯ ಮಂಡಲಿ ಸೂಚಿಸಿದ ಒಂದು 
ನಮೂನೆಯನ್ನು ಕೊಟ್ಟಿದೆ. ಈ ನಮೂನೆಯಲ್ಲಿ ಸರಳವಾದ ಮತ್ತು ಸರಿಯಾದ 
ಮಾರ್ಗಸೂಚಿಗಳಿವೆ. ಪ್ರತಿಯೊಂದು ರಾಜ್ಯವೂ ಈ ಮಾರ್ಗಸೂಚಿಗಳನ್ನು 
ಆನುಸೆರಿಸಿದರೆ ಆಯಾ ರಾಜ್ಯಗಳಲ್ಲಿ ಮತ್ತು ಒಟ್ಟು ದೇಶದಲ್ಲಿ ಸಂಭವಿಸುವ ಒಟ್ಟು 


ಕಾಡ್ಕಿಚ್ಚು 305 


ನಷ್ಟದ ಪ್ರಮಾಣವನ್ನು ಕರಾರುವಾಕ್ಕಾಗಿ ಶಿಳಿದುಕೊಳ್ಳಬಹುದೆ. ಒಂದೇ ಬಗೆಯ 
ಅರಣ್ಯಗಳಿರುವ ರಾಜ್ಯಗಳು ತಮಗಾಗುವ ನಷ್ಟದ ಪ್ರಮಾಣವನ್ನು ಹೋಲಿಸಿ ನೋಡಿ 
ಕೋಡು ಅದರ ಆಧಾರದಮೇಲೆ ಕಾಡ್ಮಿಚ್ಚನ್ನು ತಡೆಗಟ್ಟುವ, ಸುಧಾರಿತ ಕ್ರಮಗಳನ್ನು 
ಅನುಸರಿಸಿ ಅವುಗಳಿಂದಾಗುವ ಹಾನಿಯನ್ನು ಕಡಮೆಮಾಡಬಹುದು. ಕರ್ನಾಟಕ 
ಮತ್ತು ಮಣಿಪುರ ರುಜ್ಯಗಳು, ತಮಗಾದ ನಷ್ಟವನ್ನು ರಾಷ್ಟ್ರೀಯ ಪೃವಸಾಯ 


ಮಂಡಳಿಗೆ ತಿಳಿಸಲಿಲ್ಲವಾದರೂ ಸುಮಾರು ಒಂದು ದಶಕದೆ ಹಿಂದೆ ಕರ್ನಾಟಕದ 
ಚಿಕ್ಕಮಗಳೂರು ಜಿಲ್ಲೆಯ ನಿತ್ಯ ಹರಿದ್ವರ್ಣ ಕಾಡುಗಳ ಭಗವತಿ ಕಣಿವೆ ಪ್ರದೇಶದಲ್ಲಿ 
ಬಿದ್ದ ಕಾಡ್ಕಿಚ್ಚು ಅಪಾರ ಹಾನಿಗೆ ಕಾರಣವಾದ ವಿಷಯ ಅರಣ್ಯ ಇಲಾಖೆಯವರೂ 
ಸೇರಿದಂತೆ ಆ ಸ್ಥಳದ ಹತ್ತಿರದ ಜನರಿಗೂ ತಿಳಿದಿದೆ. ಕರ್ನಾಟಕ ಸರ್ಕಾರ ಇದೆರ 
ಬಗ್ಗೆ ವಿಜಾರಣೆ ನಡೆಸಲು ಒಬ್ಬ ನ್ಯಾಯಾಧೀಶರನ್ನೇ ನೇಮಿಸಿತ್ತು. ಇದೇ ಕಾಲದಲ್ಲಿ 
ಸರ್ಕಾರದ ರಬ್ಬರ್‌ ತೋಪುಗಳಲ್ಲಿ ಅನೇಕ ಬೊಡ್ಡ ಮತ್ತು ಸಣ್ಣ ಪ್ರಮಾಣದ 
ಕಾಡಿ ಚ್ಚುಗಳಂ ಉಂಟಾದವು. ಇವೆಲ್ಲ ಸಂದರ್ಭಗಳಲ್ಲಿಯೂ ಸರ್ಕಾರ ಸಂಬಂಧಪಟ್ಟ } 


ಅಧಿಕಾರಿಗಳ ಮೇಲೆ ವಿಚಾರಣೆ ನಡೆಸಿತು. 


ಕರ್ನಾಟಕದಲ್ಲಾಗುವ ಅಂದಾಜು ನಷ್ಟ: ಕರ್ನಾಟಕದೆ ಒಟ್ಟು 19 ಜಿಲ್ಲೆ 
ಗಳಲ್ಲಿ ಪಶ್ಚಿಮದ 8 ಜಿಲ್ಲೆಗಳಲ್ಲಿ ಒಳ್ಳೆಯ ತೇವದ ಉದುರೆಲೆ ಮತ್ತು ಒಣ 
ಉದುರೆಲೆ ಆರಣ್ಯಗಳಿವೆ. ಇವುಗಳಲ್ಲಿ ಮೂರಂ ನಿತ್ಯಹರಿದ್ವರ್ಣ ಮತ್ತು ಅರ್ಥ 
ನಿತ್ಯಹರಿದ್ವರ್ಣ ಕಾಡುಗಳೂ ಸೇರಿವೆ. ಈ ಜಿಲ್ಲೆಗಳಲ್ಲಿ ಹಳ್ಳಿಗಳು ಮತ್ತು ಕೊಪ್ಪಲು 
ಗಳ ಬಳಿ ಕಾಡ್ಕಿಚ್ಚುಗಳಾಗುವುದು ಸಾಮಾನ್ಯ. ಪ್ರತಿ ಜಿಲ್ಲೆಯಲ್ಲಿ ವರ್ಷಕ್ಕೆ 1000 
ಹೆಕ್ಟೇರುಗಳಷ್ಟು ಪ್ರದೇಶಗಳಲ್ಲಿ ಕಾಡಿಿಚ್ಚುಗಳಂ ಉಂಟಾಗುತ್ವವೆಂದು ಅಂದಾಜು 
ಮಾಡಬಹುದು. ಮಧ್ಯ ಮತ್ತು ಪೂರ್ವ ಜಿಲ್ಲೆಗಳಲ್ಲಿ ವರ್ಷಕ್ಕೆ 4000 ಹೆಕ್ಟೇರು 
ಗಳಿರುವ ಅರಣ್ಯಗಳಲ್ಲಿ ಕಾಡ್ಕಿಚ್ಚಾಗಳು ಉಂಟಾಗುತ್ತವೆಂದು ಅಂದಾಜುಮಾಡಲಾಗಿದೆ. 
ಕಾಡ್ಕಿಚ್ಚುಗಳಿಂದ ನಮ್ಮ ರಾಜ್ಯಕ್ಕೆ ಆಗುವ ವಾರ್ಷಿಕ ನಷ್ಟ ಸುಮಾರಂ 50 ಲಕ್ಷ 
ರೂಪಾಯಿಗಳಷ್ಟಾಗುತ್ತದೆಂದು ಹೇಳಬಹುದು. ಸಾಕಷ್ಟು ಸಿಬ್ಬಂದಿ ಮತ್ತೂ ಹಣದ 
ಕೊರತೆಯಿಂದ ನಮ್ಮ ರಾಜ್ಯದ ಅರಣ್ಯಗಳಲ್ಲಿ ಬೀಳುವ ಕಾಡ್ಮಿಚ್ಚುಗಳನ್ನು ಪರಿಣಾಮ 
ಕಾರಿಯಾಗಿ ತಡೆಗಟ್ಟಲು ಸಾಧ್ಯವಾಗುತ್ತಿಲ್ಲ. ಕೆಳದರ್ಜೆ ಸಿಬ್ಬಂದಿ ವರ್ಗದವರು 
ಕಾಡ್ಕಿಚ್ಚುಗಳ ಬಗ್ಗೆ ವರದಿಮಾಡಿದರೆ ಮೇಲಿನವರು ತಮ್ಮ ಮೇಲೆಯೇ ಕ್ರಮ 
ಜರುಗಿಸಬಹುದೆಂಬ ಭಯದಿಂದ ಅವುಗಳ ಬಗ್ಗೆ ತಿಳಿಸಲೂ ಹೆದರುತ್ತಾರೆ. ಬಹುಶಃ 
ಕಾಡಿಚ್ಚಗಳಿಂದ ರಾಜ್ಯಕ್ಕಾಗುವ ವಾರ್ಷಿಕ ನಷ್ಟದ ಬಗ್ಗೆ ರಾಜ್ಯ ಸರ್ಕಾರಕ್ಕೆ 
ಸರಿಯಾದ ವರದಿಹೋದರೆ ಅದು ಈ ಕಾಡ್ಮಿಚ್ಚುಗಳನ್ನು ತಡೆಗಟ್ಟಲು ಹೆಚ್ಚು ಹಣ 
ಮಂಜೂರುಮಾಡಬಹುದು. 


ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


306 


0000299 88609 066 ಲಾ 606/01 ೭/೭ "ನಲ 








೮1 ಲಾಟ ೮ ep ಲ! vn ೫೦ ಲೇಡಿ 
189 311 I poy ದಣಂ ಉಣ ಉಯ್‌ ` 
ಊ ಆಂ ಆಣ 08668 18/56 2611 ಗಂ 
ಆಂ ಬ vn 00692 66886 09೭1 ಧಣ್‌ 
ಆ 1666 ಲ ನ 9861 1£ Ap 
1216(£ 12611 LTS ಎ 0866 ೪/2 Re ಸ 
00000988 86812 Lt *02665 *220( ತ ೫201 open 
08/02 0192 op — — ದ ನೀಂ 
3473 0೭96೭ 008 ನು ೪8991 01 ನಲಂ 
ಇ 0991 Sb ರು €(6ಡ us ಧೀ 
00696 Ll 9 ೮೫ 82೭ 02 ಹ್ಮ 
ರಣ 81889 Siz ery 0826೭ 1೭£ pon 
L 9 4 p £ 2 © 1 

SE SN SE 
(cau‘e9) (cosh) pe (ಊ/ ೮೦) (೧೧೫%) Ki ೩೧2 
ಟದ Rp ಬ "ಣಿ mp Rap oo 
ಉಂಡಜಾ meets ಸಹಾರ ಕ್ಷೀಣ ಬಾಉಗಿನಣ. ಗ್‌ ಆರ ‘eo 
೧೫೫೦೫೬ RUASALL-TLET Voc69-8961 ೦೫೩೦೫ RUATESI-HIET ಐ೦೦19-0961 





ET ವಾಪಾಸು ಮಾತ್ರ 
೧00 ಓ'೮ೀ. Ayan ೩ಂಐಒುಂ॥ ಗೋಣ ನಿಟ ಹಲಲ ನರಿ 


81 seep 


307 


[a 


ಕಾಡಿಹು 


“ಔರಲಢೀದ 606/120೧ $0೧ ರೆಜ್ಯಂಲೀಂಲಟಂ 'ಔತಿಟೂಂ 90ಎ ಲಬ ೧೫೮೬೧೧ ಇಂದ 08೫21) ೀಂಊಲರ ೨೦೮ ಐಂಣ 
'ಔ೧೮ಧ (೬/12ಂಎ 9೦ಎ ಡಿ ಬ 2 Tes owe ‘ಥೂ 1ದಿಂಅರ-ಲಐ ರಂ ಭಧ 





Sly 
80£] 
೮ಐ 
06992 
vp 


೫೭/೬ 


1982 

892 
₹606 
೪62 
೮ಬ 


0022 


*೭1 

8೫5 

೪೫19 
೮ 
vn 


LP 


೦೫೭೧೫ AUR ಗೋಣ ॥ 


Re ೦೫೮೦೫ ಬಣಣ CHV ॥ 


Re CRON ನಜ 202 79-£961 1 


Me paiy capueN ಔಣ ap ೧೫೮೫% ಎಲಂಇ ಗಂಜ Repos ೫೬೬ 7 


oR ೧೫೮೦% ಏಂಐರ 'ಇಐದಿಂಆ008೧೦ಂ0 ಐಲು ಲಂಬಿ ಇ 


೮೧ 
₹೭019 
Ovi 
ಎ೭ 
ಣಂ 
[evs 


10861/ 





ಲಭ 
89೯1 
೪109£ 
6L 
10889 
1010 
{ress 


ಉಟ 
001 
999 
91 
009 
048 
೯೭೫ 


GEE ಎಣ ಈ ಇoೀn 
ಹಿಲಂಣ ಗಣ 

Ro ಗೌಡಾ 

na 

ಆಉಲರುಂಂಗೀರಾ 

ಧೀಂ 

pT 


ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ತಿ08 


osu’ be 
ಆ೧೧/೧ಂಕಿ೧೮7೫ ೧೧೫೦೮6 (ಐ) 
ಟ್‌ ಉಹುಂ ಐನೆಓ 9958 "2 





noes (೬) 
ಐಂಕಿಟೀಟ೧೮೩ peu (೧) 
ಐಂ (ಎ) 
ಗು 1] 
he ಚಚ 
01... 6 8 L 9 § ೪ £ ಕ್ಷ I 
EE NS NN 
ಕ 358844 9 8 US ಶ್ಷೀ Bug 3 
ಜೇ IE g. 3 Sg ಖಿ ಹ ನಲ್ಲಿ 
in Ey ಲ್ಸ gel 4 ತ್ರ ಡಿ 
B* Baud § ನ & tH ನಟ 
ತಿ ಸರಸ & ಜಣ ಹ pa et 
ಇ UG * ನ್ವ ಡಿ HE ಚ N/E 
“s RA 8a ಭಜ 
Bn ೦೧೪೦೪ 
El Ue ಬ0ಟ'ಬಂಎ ಜ್ರ 











೨೪೫೦೮ Hes ೮೦೫ NU ೧೫೫ Hap rentnog/e" nea 
೫೮೫ ಧಿಳಣಲ ಡಿಬಂ ಉಲ "ಉಂ eens heme ewewue’hLe 


61 aw 


309 


ಕಾಡ್ಕಿಚು 


ಬಂ ಬ oy 
"ಬೂ 2ರೀಲಣ *ಬಂಣ "ಊಂ 
ವಧ ಓಲಗ "ನುನ (ಊ) 
೦೮೧೦೮೧ (12) 
Hoop tne ಇಂಣ poe 
೧೦೪% 'ನಿಭಬಾ %ಜ (ಒ) 
ಗಂಜ 
Ree ೧೫೮೧೮೧ 10೧ಎ (೧) 
೧ 
ಬೀಜ ಗಉಢಿಟೀಖಊ ೧೧೩ 
ಣಊಂದೆಂಣ 9೫1 ಲೀ 
ecaceopveun wn coe (0) 
poo’ pce 
QR / ೧೩೦೪: / veces La '€ 
pauunea ೧£ಒ (ಊಹ) 
೧೦೮೫೦೧ 
ಗಿಟೀಬಾಯಣ ಬಲಲಡ ಉಂಬ (ಊ) 
ಐಂ೦ಐರೀಐಂಜ op 
90, ೧೧೫೮೦೫೮೦ಓ "oe (18). 
ಐಂ೦ಾಲಇಂಲು ಐದ $07%ಆ (ಒ) 
pou pte ೧೮೮ (೧) 


310 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಕಾಡಿಚ್ಚುಗಳನ್ನು ತಡೆಗಟ್ಟುವ ಕ್ರಮಗಳು : ಈ ಕ್ರಮಗಳನ್ನು ಮೂರು 
ವಿಧವಾಗಿ ವಿಂಗಡಿಸಬಹುದು : 1) ಪ್ರತಿಬಂಧಕ, 2) ಪೂರ್ವಭಾವಿ ನಿಗ್ರಹ-ಮತ್ತು 
3) ನಿಗ್ರಹಕ್ರಮಗಳು. ಪ್ರತಿಬಂಧಕ ಕ್ರಮಗಳಲ್ಲಿ ಕಾಡ್ಕಿಚ್ಚುಗಳ ಬಗ್ಗೆ ಸಾರ್ವ 
ಜನಿಕರಿಗೆ ಸರಿಯಾದ ತಿಳಿವಳಿಕೆ ಕೊಡುವುದು ಮತ್ತು ಅವುಗಳ ಅಪಾಯವನ್ನು ಕಡಮೆ 
ಮಾಡುವಂತೆ ಕೆಲವು ಕಾನೂನುಗಳನ್ನು ಜಾರಿಗೊಳಿಸುವುದು ಅಡಕವಾಗಿವೆ. ಕಾಡ್ಕಿಚ್ಚು 
ನಿವಾರಣಾ ಕ್ರಮಗಳ ನಿರ್ವಹಣೆ, ಅವುಗಳ ಬಗ್ಗೆ ತರಬೇತಿ ಮತ್ತು ಅವುಗಳನ್ನು 
ನಿಗ್ರಹಿಸುವುದಕ್ಕೆ ಕೈಕೊಳ್ಳುವ ಕಾರ್ಯಾಚರಣೆಗಳು, ಪೂರ್ವಭಾವಿ ನಿಗ್ರಹಕ್ರಮ 
ಗಳಲ್ಲಿ ಬರಂತ್ತವೆ. ಕಾಡ್ಮಿಚ್ಚೆನ ಅಪಾಯಗಳನ್ನು ಕಡಿಮೆಮಾಡುವ ಕಾರ್ಯಕ್ರಮಗಳೂ 
ಇದರಲ್ಲಿ ಆಡಕವಾಗಿರಬಹುದು. ಕಾಡ್ಮಿಚ್ಚಗಳ ಸುಳಿವು ಸಿಕ್ಕಮೇಲೆ ಅವುಗಳನ್ನು 
ನಿಗ್ರಹಿಸುವುದಕ್ಕೆ ಕೈಕೊಳ್ಳುವ ಕ್ರಮಗಳು ನಿಗ್ರಹಕ್ರಮಗಳಲ್ಲಿ ಸೇರುತ್ತವೆ. 


ಎಳೆಯ ತೋಪುಗಳು: ಕರ್ನಾಟಕದಲ್ಲಿ ತೇಗ, ಮ ದು ಮರಜಾತಿಗಳು, 
ಬೆಂಕಿಪೊಟ್ಟಣ ಮರಗಳು ಮತ್ತು ಇತರ ಶೀಘ್ರವಾಗಿ ಬೆಳೆಯುವ ಮರಜಾತಿಗಳ 
ಎಳೆಯ ತೋಪುಗಳನ್ನು ಕಾಡ್ಕಿಚ್ಚಿನಿಂದ ರಕ್ಷಿಸಲು ಸರಿಯಾದ ಪ್ರತಿಬುಧಕ ಕ್ರಮಗಳನ್ನು 
ತೆಗೆದುಕೊಳ್ಳುತ್ತಿದ್ದಾರೆ. ಚಳಿಗಾಲದ ಕೊನೆಂಲ್ಲಿ ಅಂದರೆ ಸಾಮಾನ್ಯವಾಗಿ 
ಡಿಸೆಂಬರ್‌ ತಿಂಗಳಿನಲ್ಲಿ ತೋಪುಗಳೆ ಸುತ್ತಮುತ್ತ ಮತ್ತು ಒಳಗೆ ಬೆಂಕಿ ತೆರವುಗಳನ್ನು 
ಕಡಿದು, ಸುಟ್ಟಪೆಥಗಳನ್ನು ಮಾಡುತ್ತಾರೆ ; ಅಂದರೆ, ಕತ್ತರಿಸಿತೆಗೆದ ಕುರುಚಲು, 
ಪೊದೆ, ಮುಂತಾದವುಗಳನ್ನು ಸುಮಾರು 3 ಮಾ.ಅಗಲದ ಸಾಲುಗಳಲ್ಲಿ ಸುಟ್ಟು ಆ 
ಪ್ರದೇಶದಲ್ಲಿ ಬೆಂಕಿ ಹೊತ್ತಿಕೊಳ್ಳುವಂಥ ಪದಾರ್ಥಗಳು ಉಳಿಯದಂತೆ ಮಾಡುತ್ತಾರೆ. 
ಈ ಬೆಂಕಿತೆರವುಗಳು ಬೆಂಕಿಬಿದ್ದೆರೆ ಅದು ಹೊರಗಿನಿಂದ ತೋಪುಗಳ ಒಳಗೆ ಹರಡದಂತೆ 
ತಡೆಯುತ್ತವೆ ಮತ್ತು ಒಂದು ವೇಳೆ ಬೆಂಕಿ ತೋಪುಗಳ ಒಳಗೆ ನುಗ್ಗಿದರೂ ಅದು 
ಒಂದು ಭಾಗದಿಂದ ಇನ್ನೊಂದಕ್ಕೆ ಹರಡದಂತೆ ತಡೆಯುತ್ತವೆ. ಪ್ರತಿ ಆರಣ್ಯ ರೇಂಜ್‌ 
ನಲ್ಲಿಯೂ 5 ತಿಂಗಳವರೆಗೆ ಅಂದರೆ ಡಿಸೆಂಬರ್‌ನಿಂದ ಏಪ್ರಿಲ್‌ ಕೊನೆಯವರೆಗೆ ಅಥವಾ 
ಅದಕ್ಕೆ ಮುಂಚೆ ಮಳೆಬಿದ್ದರೆ ಅಲ್ಲಿಯವರೆಗೆ ಅಗ್ಗಿಕಾವಲು ದಳವನ್ನು ನೇಮಿಸುತ್ತಾರೆ, 
ಪ್ರತಿಯೊಂದು ದಳದಲ್ಲಿಯೂ ಐದು ಅಥವಾ ಹತ್ತು ಆಗ್ನಿಪಹರೆಯವರಿರುತ್ತಾರೆ. 
ಒಬೊಬ್ಬ ಪಹರೆಯವನೂ ಸುಮಾರು 80 ಹೆಕ್ಟೇರುಗಳಷ್ಟು ಎಳೆಯ ಶೋಪುಗಳನ್ನು 
ನೋಡಿಕೊಳ್ಳುತ್ತಾನೆ. ಸಾಧಾರಣವಾಗಿ ತೋಪುಗಳ ಮೊದಲ ಐದು ವರ್ಷದ 
ಅವಧಿಯವರೆಗೆ ಅಗ್ನಿ ಪಹರೆಯವರನ್ನು ನೇಮಿಸಿಕೊಳ್ಳುತ್ತಾರೆ. ಆದರೆ ಹಣದ 
ಬಿಕ್ಕಟ್ಟೆನಿಂದ ಕೆಲವು ವಿಭಾಗಗಳಲ್ಲಿ ಇದನ್ನು ಮೂರು ವರ್ಷಕ್ಕೆ ಇಳಿಸಲಾಗಿದೆ. 


pS 


ಡಾಂಗ್ಸ್‌ನಲ್ಲಿ ಆಗ್ನಿನಿಗ್ರಹ ಕ್ರಮಗಳು:  ಗುಜರಾತಿನೆ ಡಾಂಗ್ಸ್‌ ಅರಣ್ಯ 
ವಿಭಾಗದಲ್ಲಿ ಕಾಡ್ಮಿಚ್ಚನ ಸುದ್ದಿಯನ್ನು ಶೀಘ್ರಗತಿಯಲ್ಲಿ ತಿಳಿಸಲು ವೈರ್‌ಲೆಸ್‌ ವ್ಯವಸ್ಥೆ 


ಕಾಡ್ಕಿಚ್ಚು 311 


ಗಳಂ ಬಳಕೆಯಲ್ಲಿವೆ. ಈ ವ್ಯವಸ್ಥೆಯೆಲ್ಲಿ ವಿಭಾಗ ಮುಖ್ಯಸ್ಥಳವಾದ ಅಹ್ವಾದಲ್ಲಿ 
ಒಂದು ವೈರ್‌ಲೆಸ್‌ ಹತೋಟಿ ಕೇಂದ್ರವಿದೆ ಮತ್ತು ರೇಂಜ್‌ ಮುಖ್ಯ ಸ್ಥಳೆಗಳಲ್ಲಿ ಅಗ್ನಿ 
ಉಪ ಕೇಂದ್ರಗಳಿವೆ. ವೈರ್‌ಲೆಸ್‌ ಹತೋಟಿ ಕೇಂದ್ರದಲ್ಲಿ ವೈರ್‌ಲೆಸ್‌ ಹತೋಟಿ 
ಸಲಕರಣೆ ಜೋಡಿಸಿದ ಒಂದು ಜೀಪ್‌ ಇರುತ್ತದೆ. ಇದರಿಂದ ಕಾಡ್ಮಿಚ್ಚಿನ ಪ್ರದೇಶ 
ಗಳಿಗೆ ಅಗ್ನಿ ಶಾಮಕದಳದವರು ಶೀಘ್ರವಾಗಿ ತಲುಪಲು ಮತ್ತು ಸ್ಥಳೀಯ ಜನರನ್ನು 
ಸಂಘಟಿಸಿ ಅವರ ಸಹಕಾರದಿಂದ ಅಗ್ನಿ ಶಮನಮಾಡಲು ಅನುಕೂಲವಾಗುತ್ತದೆ. 
ಆಗ್ನಿ ಪಹರೆಯವರು ಬೆಟ್ಟಗಳ ಮೇಲಿನ ಅಗ್ನಿ ಕೇಂದ್ರಗಳಿಂದ ಸುತ್ತಮುತ್ತಲ 
ಆರಣ್ಮಗಳೆ ಮೇಲೆ ಸಾಕಷ್ಟು ದೂರದವರೆಗೆ ನಿಗಾ ಇಟ್ಟಿರುತ್ತಾರೆ ಕಾಡ್ಕಿಚ್ಚುಗಳನ್ನು 
ನಿಗ್ರಹಿಸಲು ಬಹಳವಾಗಿ ಸಹಾಯ ಮಾಡುವ ಹಳ್ಳಿ ಯ ಪಟೇಲರು, ಕಾರುಭಾರಿಗಳು 
ಅಥವಾ ಇತರ ಗ್ರಾಮದ ಜನರಿಗೆ ಬಹುಮಾನಕೊಡುವ ಪರಿಪಾಠವೂ ಇದೆ. 
ಮನುಷ್ಯನಿಂದ ಉಂಟಾದ ಕಾಡಿಚ್ಚು ಗಳನ್ನು ನಿವಾರಿಸುವುದು, ಸ್ಥಳೀಯ ಜನರಿಗೆ 
`ಕಾಡುಗಳಿಂದಾಗುವ ಪರೋಕ್ಷ ಮತ್ತು ಅಪರೋಕ್ಷ ಪ್ರಯೋಜನಗಳ ಅರಿವು ಮತ್ತು 
ಕಾಡ್ಕಿಚ್ಚುಗಳಿಂದ ಉಂಟಾಗುವ ಹಾನಿಯೆ ಬಗ್ಗೆ ಎಷ್ಟರ ಮಟ್ಟಿನ ತಿಳಿವಳಿಕೆ ಇದೆ 
ಎಂಬುದರ ಮೇಲೆ ಆವಲುಬಿಸಿದೆ. ಈಗ ಪತ್ರಿಕೆ, ರೇಡಿಯೊ, ಪುಸ್ತಕಗಳು, ಪ್ರಕಟನಾ 
ಪತ್ರಗಳು, ಚಲನಚಿತ್ರ ಮತ್ತು ಉಪನ್ಯಾಸಗಳ ಮೂಲಕ ಸಾರ್ವಜನಿಕರಿಗೆ ಕಾಡ್ಕಿಚ್ಚು 
ಗಳ ಬಗ್ಗೆ ತಿಳಿವಳಿಕೆ ಕೊಡುವ ಪರಿಪಾಠ ರೂಢಿಯಲ್ಲಿದೆ. ಗುಜರಾತಿನಲ್ಲಿ ವನರಕ್ಷಕ 
ದಳ ಎಂಬ ಸಹಕಾರ ಸುಘಗಳಿಷೆ. ಉತ್ತರಪ್ರದೇಶ, ಹಿಮಾಚಲ ಪ್ರದೇಶ, 
ಪಂಜಾಬ್‌, ಹರಿಯಾನ, ಗುಜರಾತ್‌ ರಾಜ್ಯಗಳಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸಲು 
ಮತ್ತು ಚಲನಚಿತ್ರ ಪ್ರದರ್ಶನ ಮತ್ತು ಇತರ ಪ್ರದರ್ಶನಗಳಿಗಾಗಿ ಅನೇಕ ಉಪ 
ಕರಣಗಳಿಂದೊಡಗೂಡಿದ ವಾಹನಗಳನ್ನು ಹೊಂದಿದ ಪ್ರಚಾರ ಮತ್ತು ವಿಸ್ನರಣಾ 
ವಿಭಾಗಗಳಿವೆ. 


ಶಿಕ್ಷಣ: ಆದಷ್ಟು ಜನರಿಗೆ ಅರಣ್ಯಗಳ ಬಗೆಗೆ ಶಿಕ್ಷಣ ಒದಗಿಸುವುದು ಅಗತ್ಯ 
ವಾಗಿದೆ. ಆದ್ದರಿಂದ ಶಾಲೆ, ಕಾಲೇಜುಗಳಲ್ಲಿ ಪ್ರಾಥಮಿಕ ಆರಣ್ಯ ಶಿಕ್ಷಣ ಒದಗಿ 
ಸುವುದಕ್ಕೆ ಏರ್ಪಾಡು ಮಾಡಬೇಕು. ಸಾಮಾಜಿಕ ಅರಣ್ಯ ಶಾಸ್ತ್ರವನ್ನು ಯುಕ್ತ 
ರೀತಿಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯಗಳಲ್ಲಿ ಮತ್ತು ಇತರ ವಿದ್ಯಾಸಂಸ್ಥೆಗಳಲ್ಲಿ 
ಭೋದಿಸಬೇಕು. ಸಾರ್ವಜನಿಕರಿಗೆ ಕಾಡ್ಕಿಚ್ಚು ಗಳಿಂದಾಗುವ ಹಾನಿಯ ಬಗ್ಗೆ 
ಸರಿಯಾದ ತಿಳಿವಳಿಕೆ ಕೊಟ್ಟು ಅವರು ಸ್ವಯಂ ಸೇವಕ ಸಂಘಗಳನ್ನು ಸ್ಥಾಪಿಸಿ 
ಕಾಡ್ಕಿಚ್ಚು ಗಳ ನಿಗ್ರಹಣೆಗೆ ಅರಣ್ಯ ಸಿಬ್ಬಂದಿಯವರ ಜೊತೆ ಸಹಕರಿಸುವಂತೆ ಮಾಡ 
ಬೇಕು. ಕಾಡ್ಮಿಚ್ಚುಗಳ ನಿಗ್ರಹಣೆಗೆ ಸಹಾಯ ಮಾಡುವ ಗ್ರಾಮ ಪಂಚಾಯ್ತಿ, ವನ 
ರಕ್ಷಕ ದಳ ಮುಂತಾದವುಗಳ ಸಹಕಾರವನ್ನು ಪ್ರಶಂಶಿಸಿ ಅಂಥ ಸಂಘ ಸೆಂಸ್ಸೆಗಳಿಗೆ 
ಬಹುಮಾನ ಕೊಡುವ ಪರಿಪಾಠವನ್ನು ಜಾರಿಯಲ್ಲಿ ತರಬೇಕು. 


312 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಕಾರ್ಯಯೋಜನೆ : ಕಾರ್ಯಯೋಜನೆಗಳು ಮತ್ತು ಯೋಜನಾ ನಿರೂಪಣೆ 
ಗಳು ಕಾಡ್ಕಿಚ್ಚುಗಳ ಅಪಾಯವನ್ನು ಕಡಮೆಮಾಡಲು ಅರಣ್ಯದಲ್ಲಿ ಹರಡಿರುವ 
ಮರದ ಕೊಂಬೆ ರೆಂಬೆಯ ಚೂರುಗಳು, ಕಸಕಡ್ಡಿ, ಎಲೆ, ಪುಳ್ಳೆ ಮುಂತಾದುವನ್ನು 
ವಿಲೇವಾರಿ ಮಾಡುವ ಸರಿಯಾದ ಕ್ರಮಗಳನ್ನು ಮತ್ತು ಹತೋಟಿಯಲ್ಲಿ ಸುಡುವ 
ಕ್ರಮಗಳನ್ನು ನಿರೂಪಿಸಬೇಕು. ಕಾಡ್ಕಿಚ್ಚೆನ ನಿವಾರಣೆಗೆ ಪೂರ್ವಭಾವಿ ನಿಗ್ರಹ 
ಕ್ರಮಗಳು ಮತ್ತು ಆರಣ್ಯ ಕೃಷಿ ಕ್ರಮಗಳ ಬಗ್ಗೆಯೂ ಸೂಜಿಸಬೇಕು. ಕಾಡ್ಮಿಚ್ಚಿನ 
ಅಪಾಯ ಹೆಚ್ಚಾಗಿರುವ ಸೌದೆಮರದ ಆರಣ್ಯಗಳಂ ಮತ್ತು ಕಾಡ್ಮಿಚ್ಚಿನ ಆಪಾಯ 
ಅಷ್ಟಿಲ್ಲದ ದಿಮ್ಮಿಗಳ ಅರಣ್ಯಗಳನ್ನು ತೋರಿಸುವ ನಕ್ಷೆಗಳನ್ನು ತಯಾರಿಸಬೇಕು. 


ಕಾಡ್ಕಿಚ್ಚು ಹತೋಟಿ ಕೇಂದ್ರ ವಿವಿಧ ಕಾರ್ಯಕ್ರಮಗಳ ಸಾಧನೆಗಾಗಿ ಕೆಳೆಗೆ 
ನಮೂದಿಸಿದ ಕೆಲವು ಪಡೆಗಳನ್ನು ಹೊಂದಿರಬೇಕು: 


1) ಕಾಡ್ಕಿಚ್ಚು ಪತ್ತೆಹಚ್ಚುವ ಪಡೆ: ಕಾಡಿನ ನಿಯಮಿತ ಭಾಗದಲ್ಲಿ 
ಕಾಡ್ಕಿಚ್ಚುಗಳನ್ನು ಪತ್ತೆ ಹಚ್ಚುವ ಸಲುವಾಗಿ ಕಾವಲು ಗೋಪುರಗಳಲ್ಲಿ ಕಾವಲು 
ಗಾರರನ್ನು ಇಡಬೇಕು. 


2) ಸಮಾಚಾರ ಶಿಳಿಸುವ ಪಡೆ: ಹೊಗೆ ಆಥವಾ ಬೆಂಕಿ ಕಂಡ ಶಕ್ಷಣ 
ಹತೋಟಿ ಕೇಂದ್ರಕ್ಕೆ ರೇಡಿಯೋ ಅಥವಾ ದೂರವಾಣಿಯ ಮೂಲಕ ಆ ಸಮಾಚಾರ 
ಆದಷ್ಟು ಬೇಗ ತಲುಪುವಂತೆ ಮಾಡಬೇಕು ಅಥವಾ ಜೀಪ್‌ ಮೂಲಕ ಹತ್ತಿರದೆ 
ದೂರವಾಣಿ ಕೇಂದ್ರಕ್ಕೆ ಹೋಗಿ ಅಲ್ಲಿಂದ ಆ ಸಮಾಚಾರವನ್ನು ಕೇಂದ್ರ್ರ ಕಛೇರಿಗೆ 
ತಿಳಿಸಬೇಕು. 


3) ಹತೋಟಿ ಕೇಂದ್ರ: ಹತೋಟಿ ಕೇಂದ್ರದವರು ಸಾಗಣೆ ಪಡೆಯನ್ನು 
ಎಚ್ಚರಿಸಿ ಅವರು ಕೆಲಸಗಾರರು, ನೀರು ಮತ್ತು ಮರಳನ್ನು ಕೂಡಿಸಿಕೊಂಡು 
ಕಾಡ್ಕಿಚ್ಚಿನ ಸ್ಥಳಕ್ಕೆ ತ್ವರೆಯಾಗಿ ಹೋಗುವಂತೆ ಅಪ್ಪಣೆ ಕೊಡಬೇಕು. 


4) ಸಾಗಣೆ ಪಡೆ: ಕೆಲಸಗಾರರ ತಂಡ ತರಬೇತಿ ಹೊಂದಿದ ಅರಣ್ಯ 
ಸಿಬ್ಬಂದಿ ಮತ್ತು ಇತರ ಕೂಲಿ ಸಿಬ್ಬಂದಿಯನ್ನೊ ಳಗೊಂಡಿರಬೇಕು. ಸಲಕರಣೆಗಳಲ್ಲಿ 
ಉದ್ದಹಿಡಿಯ ಆಯಾಕಾರದ ತಂತಿಯತಟ್ಟೆ, ಮಚ್ಚು, ಮೊರಗುದ್ದಲಿ, ಸಲಿಕೆ 
ಮುಂತಾದವುಗಳಿರಬೇಕು. ಬೆಂಕಿಯನ್ನು ನಂದಿಸಲು ಸಾಕಷ್ಟು ನೀರು ಮತ್ತು ಮರಳಂ 
ಇರಬೇಕು. ಕೆಲಸಗಾರರು ಮತ್ತು ಸಲಕರಣೆಗಳನ್ನು ಶೀಘ್ರವಾಗಿ ಓಡುವ ವಾಹನ 
ಗಳಲ್ಲಿ ಹೆಚ್ಚು ಸಮಯ ವ್ಯರ್ಥವಾಗದಂತೆ ಆದಷ್ಟು ಬೇಗೆ ಸಾಗಿಸಬೇಕು. 


5) ಅಗ್ನಿಶಾಮಕ ಪಡೆ: ತರಬೇತಿ ಪಡೆದ ಅರಣ್ಯಾಧಿಕಾರಿಗಳು ಕೂಲಿ 
ಸಿಬ್ಬಂದಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಹಸುರೆಲೆ ಪೊರಕೆಯ ಸಹಾಯ 


ಕಾಡ್ಕಿಚ್ಚು 313 
ಬ 


ದಿಂದ ನೆಲವೆ ಮೇಲೆ ಹತ್ತಿಕೊಂಡಿರಂವ ಬೆಂಕಿಯ ಅಂಚಿನಲ್ಲಿ ಹೊಡೆಯುತ್ತ, 
ಬೆಂಕಿಯನ್ನು ಆರಿಸುತ್ತ ಹೋಗಬೇಕು. ಸೀರು ಮತ್ತು ಮರಳನ್ನು ಸಹ ಬೆಂಕಿ 

ಸಲು ಉಪಯೋಗಿಸಬೇಕು ಮತ್ತು ಎಡೆಬಿಡದೆ ಇವುಗಳ ಸರಬರಾಜಾಗುತ್ತಿರ 
ಬೇಕು. ಬೆಂಕಿಯನ್ನು ಹೊಡೆದು ಆರಿಸಲು ಆದಷ್ಟು ಹೆಚ್ಚು ಸಂಖ್ಯೆಯಲ್ಲಿ ಜನರನ್ನು 
ಬಿಡಬೇಕು. 


ಕೆಲವು ವೇಳೆ ಬೀಪ್‌ ಅಥವಾ ಲಾರಿಗಳು ಕಾಡಿ ಚ್ಚು ಬಿದ್ದ ಸ್ಥಳಗಳಿಗೆ ಹೋಗಲು 
ಆಗುವುದಿಲ್ಲ. ಅಂಥ ಸಂದರ್ಭಗಳಲ್ಲಿ ಅಗ್ನಿಶಾಮಕ ಪಡೆಯವರು ಸ್ಪ ಲ್ಪ ದೂರದ 


ವರೆಗೆ ನಡೆದೇ ಹೋಗಬೆ:ಕಾಗುವುದು. ಕೆಲವು ವೇಳೆ ರಾತ್ರಿಯ ಕಾಲದಲ್ಲಿ ಕಾಡ್ಕಿಚ್ಚುಗಳ 
ಸ್ಥಳವನ್ನು ತಲುಪಲು ಟಾರ್ಚ್‌, ಪೆಟ್ಟೊಮ್ಮಾಕ್ಸ್‌ ಅಥವಾ ಲಾಟೀನುಗಳು ಅವಶ್ಯಕ. 


ುಡಿಯುವ ನೀರು ಮತ್ತು ಆಹಾರ : ಕೆಲಸಗಾರರು ಬೆಂಕಿಯೆ ಜೊತೆ 
ಹೋರಾಡಿ ಬೇಗ ಬಾಯಾರುತ್ತಾರೆ. ಆದ್ಧರಿಂದ ಅವರಿಗೆ ಕುಡಿಯುವ ನೀರನ್ನೂ 
ಒದಗಿಸಬೇಕು. ಕಾರ್ಯಾಚರಣೆ ಬಹಳ ಹೊತ್ತಿನವರೆಗೆ ಮುಂದುವರಿಯುವಂತೆ 
ಕ:ಡುಬಂದರೆ ಸಿಬ್ಬಂದಿಗೆ ನಿಯತಕಾಲದಲ್ಲಿ ಆಹಾರ ಒದಗಿಸಬೇಕು. ಬೆಂಕಿಯ ಜೊತೆ 
ಸೆಣಸಿ ಸೆಣಸಿ ಕಣ್ಣು ಉರಿಹತ್ತಿ ಅವರ ಕಾರ್ಯ ಸಮರ್ಥತೆ ಸ್ವಲ್ಪ ಹೊತ್ತಿನ ನಂತರ 
ಕಡಮೆಯಾಗುತ್ತದೆ. ಆದ್ದರಿಂದ ಅವರಿಗೆ ಸ್ವಲ್ಪಹೊತ್ತು ವಿಶ್ವಾಂತಿಕೊಡಲು ಬೇರೆ 
ಸಿಬ್ಬಂದಿಯನ್ನು ಅವರ ಬದಲು ಬಿಡಬೇಕು. 


ಪ್ರತಿಬೆಂಕಿ: ಕಾಡ್ಕಿಚ್ಚು ಶೀಘ್ರಗತಿಯಲ್ಲಿ ಹರಡುತ್ತಿದ್ದು ಅಂಚುಗಳಲ್ಲಿ 
ಅವುಗಳನ್ನು ನಂದಿಸಂವುದು ಕಷ್ಟಕರವಾದರೆ ಬೆಂಕಿಯ ಎಲ್ಲೆಗೆ ಸಮಾನಾಂತರವಾಗಿ 
ಎರಡು ಅಥವಾ ಮೂರು ಮಾ.ಅಗಲದ ತೆರವನ್ನು ಕತ್ತರಿಸಿ ಅಲ್ಲಿಯ ಒಣಎಲೆ ಪ್ರಳ್ಳೈ, 
ಕುರಚಲು ಮುಂತಾದವುಗಳನ್ನು ತೆಗೆದು ಸ್ವಚ್ಛಮಾಡಬೇಕು. ಜೋರಾಗಿ ಬೀಸುವ 
ಗಾಳಿ ಇಲ್ಲದಿದ್ದರೆ ಹರಡುತ್ತಿರುವ ಬೆಂಕಿ ಹೊಸದಾಗಿ ಕತ್ತರಿಸಿದ ತೆರವಿನವರೆಗೆ ಬಂದು 
ನಿಂತುಹೋಗುತ್ತದೆ. ಆದರೆ ಕೆಲವುವೇಳೆ ಗಾಳಿ ಜೋರಾಗಿದ್ದರೆ ಬೆಂಕಿ ಈ ತೀರವನ್ನು 
ಸಹ ದಾಟಿಕೊಂಡು ಮುಂದುವರಿಯುತ್ತದೆ. ಇಂತಹ ಸಂದರ್ಭಗಳಲ್ಲಿ ಬೆಂಕಿಯ 
ಅಂಚಿನ ಉದ್ದಕ್ಕೂ, ಪೂರ್ಣವಾಗಿ ಸ್ವಲ್ಪ ದೂರದಲ್ಲಿ ಇನ್ನೊಂದು ಬೆಂಕಿಯ ತೆರವನ್ನು 
ಕತ್ತರಿಸಬೇಕು. ಬೆಂಕಿಗೂ ಹೊಸ ತೆರವಿಗೂ ಇರುವ ದೂರ ಆ ಪ್ರದೇಶದ ಭೂ 
ಸ್ವರೂಪ, ಗಾಳಿಯ ದಿಕ್ಕು ಮತ್ತು ಬೆಂಕಿ ಹೊತ್ತಿಕೊಳ್ಳುವಂತಹ ಪದಾರ್ಥಗಳ 
ದಟ್ಟತೆಯ ಮೇಲೆ ಅವಲಂಬಿಸಿದೆ. ಹೊಸ ಬೆಂಕಿಯ ತೆರೆವನ್ನು ಕತ್ತರಿಸಿದಮೇಲೆ 
ಅಗ್ನಿ ಶಾಮಕದಳವನ್ನು ಹೊಸ ತೆರವಿನ ಕಡೆ ಕರೆಸಿ ಆ ತೆರವಿನಿಂದ ಉರಿಯುತ್ತಿರುವ 
ಬೆಂಕಿಗೆ ವಿರುದ್ಧವಾಗಿ ಒಂದು ಪ್ರತಿ ಬೆಂಕಿಯನ್ನು ತಕ್ಷಣ ಪ್ರಾರಂಭಿಸಬೇಕು. ಆಗ 
ಇವೆರಡೂ ಕಿಚ್ಚುಗಳು ಸಂಧಿಸಿದಾಗ ಅವು ತಮಗೆ ತಾವೇ ನಂದಿಹೋಗುತ್ತವೆ, ಇದಕ್ಕೆ 


314 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಪ್ರತಿಬೆಂಕಿ ಅಥವಾ ವಿರುದ್ಧ ಬೆಕಿ ಎಂದು ಹೆಸರು. ಪ್ರತಿ ಬೆಂಕಿಯನ್ನು ಹಚ್ಚುವಾಗ 
ಬಹಳ ಎಚ್ಚರಿಕೆವಹಿಸಬೇಕು ಮತ್ತು ಆದಷ್ಟು ಮಿತವಾಗಿ ಬಳಸಬೇಕು. ಬೆಂಕಿಯನ್ನು 
ಹತೋಟಿಯಲ್ಲಿ ತಂದಮೇಲೂ ಅಲ್ಲಲ್ಲಿ ಹೊಗೆ ಆಡುತ್ತಿರುವ ಮರದ ಬುಡಗಳೂ, 
ದಿಮ್ಮಿಗಳೂ ಇರುತ್ತವೆ. ಇವುಗಳನ್ನು ಹಾಗೇ ಬಿಡದೆ ನೀರು ಮತ್ತು ಮರಳಿನಿಂದ 
ನಂದಿಸಬೇಕು. 


ಅಮೆರಿಕ ಸಂಯುಕ್ತ ಸಂಸ್ಥಾನಗಳು, ಕೆನಡಾ ಮುಂತಾದ ಪ್ರಗತಿ ಹೊಂದಿದ 
ರಾಷ್ಟ್ರಗಳಲ್ಲಿ ಕಾಡ್ಕಿಚ್ಚುಗಳನ್ನು ತಡೆಗಟ್ಟುವ ಕ್ರಮಗಳು ಬಹಳ ಮುಂದುಮದಿವೆ. 
ಅವುಗಳನ್ನು ಸಂಕ್ಷಿಪ್ನವಾಗಿ ಕೆಳಗೆ ವಿವರಿಸಿದೆ : 


ಪತೆ,ಹಚ್ಚುವಿಕೆ ; ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಕಾಡ್ಮಿಚ್ಚುಗಳನ್ನು 
ಪತ್ತೆಹಚ್ಚುವ ಸಲುವಾಗಿ ಕೆಳಗೆ ತಿಳಿಸಿದ ಕೆಲವು ಸಾಧನಗಳನ್ನು ಉಪಯೋಗಿಸುತ್ತಾರೆ : 


1) ಸ್ಥಿರ ನೆಲೆಗಳಿಂದ ಪತ್ತೆಹಚ್ಚುವಿಕೆ: ಇಲ್ಲಿ 30 ಮಾ. ಎತ್ತರದ 
ಕಾವಲು ಗೋಪುರಗಳಿಂದ ಕಾಡ್ಕಿಚ್ಚುಗಳನ್ನು ಪತ್ತೆಹಚ್ಚುತ್ತಾರೆ. 


2) ಚಲಿಸುವ ಸಾಧನಗಳಿಂದ ಪತ್ತೆ ಹಚ್ಚುವಿಕೆ: ಈ ವಿಧಾನದಲ್ಲಿ ಕಾಲ್ನಡಿಗೆ 
ಯಲ್ಲಿ ಗಸ್ತಾ ತಿರುಗುವ ಸಿಬ್ಬಂದಿಯವರ ಮೂಲಕ ಅಥವಾ ದ್ವಿಮಾರ್ಗಿ ರೇಡಿಯೋ 
ಸಂಪರ್ಕವಿರುವ ಲಾರಿ, ಕಾರುಗಳ ಮೂಲಕ ಪತ್ತೆಹಚ್ಚುತ್ತಾರೆ. 


3) ಆಕಾಶದಿಂದ ಪತ್ತೆಹಚ್ಚುವಿಕೆ: ವಿಮಾನದಿಂದ ಹೊಗೆ ಹೊರಡುತ್ತಿರುವ 
ಸ್ಮಳವನ್ನು ಪತ್ತೆಹಚ್ಚುತ್ತಾರೆ. 


4) ಆಕಾಶ ಮತ್ತು ಭೂಮಿಯಿಂದ ಪತ್ತೆಹಚ್ಚು ವಿಕೆ: ಹವಾವೀಕ್ಷಣ 
ಗೋಪುರ ಮತ್ತು ವಿಮಾನಗಳ ಸಹಾಯದಿಂದ ಪತ್ತೆ ಹಚ್ಚುತ್ತಾರೆ. 


ಸಮಾಚಾರ ಸಾಗಣೆ: ಕಾಡ್ಕಿಚ್ಚಿನ ವಾರ್ತೆಯನ್ನು ಶೀಘ್ರವಾಗಿ ಕಳಿಸಲು 
ಸ್ವತಂತ್ರವಾದ ರೇಡಿಯೋ ಅಥವಾ ದೂರವಾಣಿ ವ್ಯವಸ್ಥೆಇದೆ. ಈಗ ದೂರವಾಣಿಯ 
ಬದಲು ದ್ವಿಮಾರ್ಗಿ ಎ. ಎಮ್‌. ಆಥವಾ ಎಫ್‌. ಎಮ್‌. ರೇಡಿಯೋ ಸಾಧನಗಳು 
ಬಳಕೆಯಲ್ಲಿ ಬಂದಿವೆ. 


ಸಾಗಣೆ: ಸಿಬ್ಬಂದಿ ಮತ್ತು ಸಲಕರಣೆಗಳನ್ನು ವಿಮಾನ ಅಥವಾ ಹೆಲಿಕ್ಕಾಪ್ಟರು 
ಗಳ ಮೂಲಕ ಕಾಡಿನ ಅಗ್ನಿಶಾಮಕ ಕೇಂದ್ರಗಳಿಗೆ ಸಾಗಿಸುತ್ತಾರೆ ದೊಡ್ಡ ಉಪ 
ಕರಣಗಳು, ಹಗುರವಾದ ಬುಲ್‌ಡೋಜರುಗಳು, ಜೀಪ್‌ ಮತ್ತು ಬೆಂಕಿ ನೇಗಿಲು 
ಗಳನ್ನು ವಿಮಾನಗಳ ಮೂಲಕ ನಿರ್ದಿಷ್ಟ ಜಾಗದಲ್ಲಿ ಕೆಳಗಿಳಿಸುತ್ತಾರೆ, ಈ ಉಪ 


ಕಾಡ್ಕಿಚ್ಚು. 315 


ಕರಣಗಳು ಬಹಳ ದೊಡ್ಡ ವಾದರೂ ಇವುಗಳಿಗೆ ಏನೂ ಕುಂದಾಗದಂತೆ ಸಾಮರ್ಥ್ಯ 
ದಿಂದ ಕೆಳಗಿಳಿಸುತ್ತಾರೆ. ಆಹಾರ ಮತ್ತು ಇತರ ತುರ್ತು ಸಾಮಗ್ರಿಗಳನ್ನು ಸಹ 
ವಿಮಾನಗಳಿಂದ ಬೆಂಕಿಬಿದ್ದ ಕಾಲದಲ್ಲಿ ಎಸೆಯುತ್ತಾರೆ. ಬೆಂಕಿ ಬೀಳುವ ಮೊದಲು 
ಪೂರ್ವಭಾವಿ ನಿಗ್ರಹ ಕ್ರಮಗಳನ್ನು ಕೈಕೊಕ್ಳುತ್ತಾರೆ. ಆಗ ಉಪಕರಣ, ಆಹಾರ 
ಸಾಮಗ್ರಿ, ಹಾಸಿಗೆ, ಹೊದಿಕೆ, ರೇಡಿಯೋ, ಪೆಟ್ರೋಲ್‌ ಮುಂತಾದೆವುಗಳನ್ನು 
ವಿಮಾನಗಳ ಮೂಲಕ ಕೆಳಗಿಳಿಸಂತ್ತಾರೆ. 


ಅಗ್ನಿಶಮನ ; ಸಣ್ಣ ಕಾಡಿ ಒಜ್ಞನ್ನು ಆರಿಸಲು, ಕೊಡಲಿ, ಪೊದೆ ಬಾಡು, ಬೆಂಕಿ 
ಹಲುಬೆ, ಬಡಿಯುವ ಪಟ್ಟಿ, ಮರಗುಬ್ದೆಲಿ, ಸರಪಣಿ ಗರಗಸ, ಅಡ್ಡಗರಗಸ ಮುಂತಾದ 
ಸಲಕರಣೆಗಳನ್ನು ಉಪಯೋಗಿಸುತ್ತಾರೆ. ದೊಡ್ಡ ಕಾಡ್ಕಿಚ್ಚುಗಳಿಗೆ ಮೇಲೆ ತಿಳಿಸಿದೆ 
ಉಪಕರಣಗಳ ಜೊತೆ ಬುಲ್‌ಡೋಜರ್‌, ಬೆಂಕಿ ನೇಗಿಲುಗಳಂತಹ ದೊಡ್ಡ ಉಪಕರಣ 
ಗಳನ್ನು ಸಹ ಉಪಯೋಗಿಸುತ್ತಾರೆ. ಹೊಗೆ ಹಾಕುವವರನ್ನು ವಿಮಾನದಿಂದ 
ಕಾಡ್ಕಿಚ್ಚುಗಳೆ ಬಳಿ ಇಳಿಸುತಾರೆ. ಬೆಂಕಿಯನ್ನು ಹತ್ತಿಕ್ಕಲು ಅಗ್ನಿ ಪ್ರತಿಬಂಧಕ 
ರಾಸಾಯನಿಕವಾದ ಅಮೋನಿಯಂ ಫಾಸ್ಟೇಟನ್ನು ಬೆಂಕಿಯ ಮೇಲೆ ವಿಮಾನಗಳಿಂದ 
ಎರಚ್‌ತ್ತಾರೆ ಅಥವಾ ಬೆಂಕಿ ಹರತುವ ಮೊದಲು ಆ ರಾಸಾಯನಿಕದಿಂದ ಸುತ್ತಲಿನ 
ಪ್ರದೇಶವನ್ನು ಅಗ್ನಿಭೇದ್ಯವಾಗಿ ಮಾಡುತ್ತಾರೆ. ಕೆಲವು ವೇಳೆ ನೀರು ಬಾಂಬು 
ಗಳನ್ನೆಸೆದು ಬೆಂಕಿಯನ್ನಾರಿಸುತ್ತಾರೆ. 


ಆಧುನಿಕ ಕ್ರಮಗಳು: ಕಾಡ್ಮಿಚ್ಚುಗಳಿ:ದಾಗುವ ಹಾನಿಯನ್ನು ಪರಿಣಾಮ 
ಕಾರಿಯಾಗಿ ಪ್ರಚಾರಮಾಡುವುದು, ಅವುಗಳನ್ನು ಅಡಗಿಸಲು ಆಧುನಿಕ ಕ್ರಮಗಳನ್ನು 
ಅನುಸರಿಸುವುದು ಮತ್ತು ಅವುಗಳ ಬಗ್ಗೆ ಸಂಶೋಧನೆಯನ್ನು ಮುಂದುವರಿಸುವುದು 
ಮುಂತಾದ ಕೃಮಗಳಿಂದ ಆಮೆರಿಕೆಯ ಸಂಯುಕ್ತ ಸಂಸ್ಥಾನಗಳಲ್ಲಿ ಕಾಡ್ಕಿಚ್ಚುಗಳ ಸಂಖ್ಯೆ 
ಬಹಳ ಮಟ್ಟಿಗೆ ಇಳಿಮುಖವಾಗಿದೆ. ಇನ್ನು ಮೇಲೆ ಕಾಡ್ಕಿಚ್ಚುಗಳನ್ನು ಪತ್ತೆಹಚ್ಚು 
ವುದಕ್ಕುಗಿ ಟೆಲಿವಿಷನ್‌, ರಾಡಾರ್‌ ಮತ್ತು ಎಚ್ಚರಿಕೆ ಕೊಡುವ ಶಾಖಗ್ರಾಹಿ ಸಲ 
ಕರಣೆಗಳನ್ನು ಉಪಯೋಗಿಸುವ ಪ್ರವೃತ್ತಿ ಬೆಳೆಯಬಹುದು. 


ಅಂಕಿಸಂಖ್ಯೆಗಳು : ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ 1825ನೇ ವರ್ಷ 
ದಿಂದಲೂ ಕಾಡ್ಕಿಚ್ಚುಗಳ ಅಂಕಿಸಂಖ್ಯೆಗಳು ದೊರಕುತ್ತಿದ್ದರೆ ನಮ್ಮ ದೇಶದಲ್ಲಿ 
1975ನೇ ಸಾಲಿನ ಒಂದೇ ಒಂದು ವರ್ಷದೆ ಅವಧಿಯಲ್ಲಿ ಉಂಟಾದ ಕಾಡ್ಮಿಚ್ಚುಗಳ 
ಬಗ್ಗೆಯೂ ಸಹ ಪೂರ್ಣ ಅಂಕಿಸಂಖ್ಯೆಗಳು ದೊರಕುವುದಿಲ್ಲ. 1972ನೇ ವರ್ಷದ 
ಹೊತ್ತಿಗೆ ಭಾರತದಲ್ಲಿ 2 ದಶಲಕ್ಷ ಹೆಕ್ಟೇರುಗಳಷ್ಟು ಅರಣ್ಯ ತೋಪುಗಳನ್ನು ಬೆಳೆಸಿದರು. 
1972 ರಿಂದ 1977ರ ವರೆಗಿನ ಐದು ವರ್ಷದ ಅವಧಿಯಲ್ಲಿ ಇವುಗಳ ಸಂಖ್ಯೆ ಇನ್ನೂ 
ಏರಿದೆ ಮತ್ತು ಸಾಮಾಜಿಕ ಆರಣ್ಯ ಪದ್ಮತಿಯಲ್ಲಿ ಹೆಚ್ಚು ಹೆಚ್ಚು ಮರಗಳನ್ನು ನೆಡ 


316 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಲಾಗುತ್ತಿದೆ. ಆದ್ದರಿಂದ ಕಾಡ್ಮಿಚ್ಚುಗಳನ್ನು ಪರಿಣಾಮಕಾರಿಯಾಗಿ ನಿಗ್ರಹಿಸುವುದು 
ಬಹಂ ಮುಖ್ಯವಾದದ್ದು. ಇದಕ್ಕೆ ಸುಬಂಧಿಸಿದಂತೆ ಕ್ಕೆ ೈಕೊಳ್ಳು ವ ಕ್ರಮಗಳ ಸಾರಾಂಶ 
ಗಳನ್ನು ಕೆಳಗೆ ನಮೂದಿಸಿದೆ : 


ಕೈಕೊಳ್ಳಬೇಕಾದ ಕ್ರಮಗಳು: (1) ಕಾಡ್ಮಿಚ್ಚುಗಳ ಬಗ್ಗೆ ಅಂಕಿಅಂಶಗಳನ್ನು 
ಕೋಷ್ಟಕ 19ರಲ್ಲಿ ಸೂಚಿಸಿದಂತೆ ಸಂಗ್ರಹಿಸುವುದು. (2) ಕಾಡ್ಮಿಚ್ಚಿಗೆ ಸಂಬಂಧಿಸಿದ 
ವಿವಿಧ ಅಂಶಗಳ ಬಗ್ಗೆ ಡೆಹ್ರಾಡೂನಿನ ಆರಣ್ಯ ಸಂಶೋಧನಾ ಸಂಸ್ಥೆಯ ಸಹಕಾರ 
ದೊಡನೆ ಸಂಶೋಧನೆ ನಡೆಸುವುದು. (3) ಗ್ರಾಮವಾಸಿಗಳಿಗೆ ಮತ್ತು ನಗರವಾಸಿ 
ಗಳಿಗೆ ಕಾಡ್ಮಿಚ್ಚನಿಂದಾಗುವ ಹಾನಿಯ ಬಗ್ಗೆ ತಿಳಿವಳಿಕೆ ಕೊಡಲು ದೊಡ್ಡ ಪ್ರಮಾಣ 
ದಲ್ಲಿ ಪ್ರಚಾರಕಾರ್ಯ ಕೈಕೊಳ್ಳುವುದು ಮತ್ತು ಕಾಡ್ಮಿಚ್ಚಿನ ನಿವಾರಣೆಗೆ ಪ್ರತಿಬಂಧಕ 
ಕ್ರಮಗಳನ್ನು ಕೈಕೊಳ್ಳುವಂಥ ಮತ್ತು ಅರಣ್ಯ ಸಿಬ್ಬಂದಿಯೊಡನೆ ಸಹಕರಿಸುವಂಥ 
ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವುದು. (4) ಕಾಡ್ಮಿಚ್ಚುಗಳ ಮೇಲೆ ನಿಗಾ ಇಡುವ 
ಕೇಂದ್ರಗಳ ಜಾಲವನ್ನು ಸ್ಥಾಪಿಸಬೇಕು. ಸ್ಥಳೀಯ ಜನರನ್ನು ಕಾಡ್ಕಿಚ್ಚಿನ ಪತ್ತೆ 
ಕಾರ್ಯದಲ್ಲಿ ವಂತ್ತು ಅವುಗಳನ್ನು ಅಡಗಿಸುವ ಕಾರ್ಯಾಚರಣೆಯಲ್ಲಿ ಸೇರಿಸಿಕೊಳ್ಳ 
ಬೇಕು. (5) ಕಾಡ್ಮಿಚ್ಚಿನ ಹತೋಟಿಗೆ ಸಮರ್ಥ ವಾರ್ತಾ ಮಾಧ್ಯಮ ಮತ್ತು ಸಾಗಣೆ 
ವ್ಯವಸ್ಥೆಯನ್ನು ರಚಿಸಬೇಕು. ಮುಖ್ಯರಸ್ತೆಗಳು, ಉಪರಸ್ತೆಗಳು ಮತ್ತು ಪರೀಕ್ಷಣಾ 
ದಾರಿಗಳನ್ನು ಬೆಂಕಿ ತಡೆಗಳ ಅಥವಾ ಬೆಂಕಿ ತೆರವುಗಳ ಒಂದು ಭಾಗವಾಗುವಂತೆ 
ಸರಿಯಾಗಿ ಯೋಚಿಸಿ ರಚಿಸಬೇಕು. (6) ಆಗಾಗ್ಗೆ ಕಾಡ್ಮಿಚ್ಛಿಗೆ ತುತ್ತಾಗುವ ಸೌದಿ 
ಕಾಡುಗಳನ್ನು ತೋರಿಸುವ ನಕ್ಷೆಗಳನ್ನು ತಯಾರಿಸಬೇಕು. (7) ಪ್ರತಿಯೊಂದು ರಾಜ್ಯ 
ದಲ್ಲೂ ಆಗಾಗ ಕಾಡ್ಕಿಚ್ಚಿಗೆ ತುತ್ತಾಗುವ ಪ್ರದೇಶಗಳ ರಕ್ಷಣೆಗೆ ಸಮರ್ಥ ಅಗ್ನಿರಕ್ಷಕ 
ದಳಗಳನ್ನು ಸ್ಥಾಪಿಸಬೇಕು. (8) ಅರಣ್ಯ ಸಿಬ್ಬಂದಿ ವರ್ಗಕ್ಕೆ ಕಾಡ್ಮಿಚ್ಚನ್ನು ಪತ್ತೆ 
ಹಚ್ಚುವ, ಪ್ರತಿಬಂಧಿಸುವ ಮತ್ತು ಹತ್ತಿಕ್ಕುವ ವಿಧಾನಗಳ ಬಗ್ಗೆ ತರಬೇತಿ ಕೊಡಬೇಕು. 


ಅಧ್ಯಾಯ 41 


ಮೇಯುವಿಕೆ 


ಭಾರತದಲ್ಲಿ ಅರಣ್ಯಗಳ ಬಹು ದೊಡ್ಡ ಶತ್ರುವೆಂದರೆ ಮನುಷ್ಯ. 


ಮನುಷ್ಯನ 


ನಂತರ ಬಹು ದೊಡ್ಡ ಶತ್ರುವೆಂದರೆ ದನಕರುಗಳು ಮತ್ತು ಇತರ ಪ್ರಾಣಿಗಳು. ಕುರಿ, 
ಮೇಕೆ ಮತ್ತು ಒಂಟೆಗಳು ಆರಣ್ಯಗಳಲ್ಲಿ ದಿನನಿತ್ಯ ಮೇಯುವ ಸಾಕು ಪ್ರಾಣಿಗಳು. 
ಇವುಗಳನ್ನು ಬಿಟ್ಟು ಉಳಿದ ಪ್ರಾಣಿಗಳು ಅಷ್ಟೇನೂ ಹೆಚ್ಚಿನ ಸಂಖ್ಯೆಯಲ್ಲಿಲ್ಲದಿರು 
ವುದರಿಂದೆ ಮತ್ತು ಅವುಗಳ ಮೇಯುವ ಪ್ರಮಾಣ ಅಷ್ಟೇನೂ ಗಮನಾರ್ಹವಾಗಿಲ್ಲ 
ವಾದ್ದರಿಂದ ಅವುಗಳ ಬಗೆಗೆ ಇಲ್ಲಿ ವಿಶ್ಲೇಷಿಸಿಲ್ಲ. ಕೋಷ್ಟಕ 20 ರಲ್ಲಿ ಅರಣ್ಮಗಳಲ್ಲಿ 
ಮೇಯುವ ವಿವಿಧ ಸಾಕುಪ್ರಾಣಿಗಳು ಮತ್ತು ಅವುಗಳ ಸಂಖ್ಯೆಯನ್ನು ಕೊಟ್ಟಿದೆ. 





ನ” 
ಐ 


ನಾಶ 


ಕೋಪ ಕೆ 2೩0 
ಅರಣ್ಯಗಳಲ್ಲಿ ಮೇಯುವ ಪ್ರಾಣಿಗಳು (ಸಾವಿರಗಳಲ್ಲಿ) 
D oe ಜ್‌ 
ಜಿ ಹ [x 
ರಾ ಸ ಗ್ದ 
ಣಿಗಳು ಜ್‌ ೨1 133 fs 
ಪ್ಪಾ | ಇ 7] ದಿ | [ie 
3೭ § (4x 3 
ಈ KEE 8 
38 BR 59 


ದನಕರುಗಳು 1,58,651 17133 10.4 


ಎಮ್ಮೆ 44916 4303 9.6 
ಕುರಿ 392,46) 12,579 13.3 
ಮೇಕಿ ' 55405) 

ಒಂಟೆ 776 146 18.9 
ಇತರ ಪ್ರಾಣಿಗಳು 2,642 673 25.4 


1972ರ ಗಣತಿಯ 
ಪ್ರಕಾರ ಒಟ್ಟು ಸಂಖ್ಯೆ 


1,78,865 
57,941 


40,395 
68,024 


1,126 
8,631 


1973-74 ರಲಿ ಆರಣ 
ಗಳಲಿ ಮೇಯುತ್ತಿದ 


ಪ್ರಾಣಿಗಳು 


[2 
ತ 
ra 
ಜಿ 
un 


9,892 


11,208 
4,740 


121 
2,291 


6ನೇ ಆಂಕಣಕ್ಕೂ 5ನೇ 
ಅಂಕಣಕ್ಕೂ ಶೇಕಡಾ 


KY ಬಾ ಜಾ 
ಬಸ 
WoO ew QO 


10.8 
26.7. 





ರಾಷ್ಟ್ರೀಯ ವ್ಯವಸಾಯ ಮಂಡಳಿ, ಭಾಗ 1%, ಅರಣ್ಯ ಶಾಸ್ತ್ರ. 


1) ಈ ಅಂಕಿ ಸಂಖ್ಯೆಗಳಲ್ಲಿ ಕರ್ನಾಟಕ, ಕೇರಳ, ಮಣಿಪುರ, ಮೇಘಾಲಯ, ನಾಗಾಲ್ಕಾಂಡ್‌ 
ಮತ್ತು ಪಶ್ಚಿಮ ಬಂಗಾಳದ ಅಂಕಿ ಅಂಶಗಳನ್ನು ಅವು ದೊರಕದ ಕಾರಣ ಸೇರಿಸಿಲ್ಲ. 
2) ಕುರಿ ಮತ್ತು ಮೇಕೆಗಳ ಬಗ್ಗೆ 1957-58ನೇ ಸಾಲಿನ ಅಂಕಿ ಸಂಖ್ಯೆಗಳು ದೊರಕಿಲ್ಲ. 


318 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


1956 ರಲ್ಲಿ ಭಾರತದಲ್ಲಿ ಒಟ್ಟು ಜಾನುವಾರುಗಳ ಸಂಖ್ಯೆ .302 ದಶಲಕ್ಷಗಳ 
ಹ್ಚಿತ್ತು, 1972 ರ ಹೊತ್ತಿಗೆ ಈ ಸಂಖ್ಯೆ 355 ದಶಲಕ್ಷಗಳಷ್ಟಾಯಿತು ; ಅಂದರೆ, 
ಸುಮಾರು ಶೇಕಡಾ 18ರಷ್ಟು ಏರಿದೆಂತಾಯಿಂತು; ಆದರೆ, ಎಲ್ಲ ಸಾಕು ಪ್ರಾಣಿಗಳನ್ನೂ 
ಕಾಡಿನಲ್ಲಿ ಮೇಯುವುದಕ್ಕೆ ಬಿಡುವುದಿಲ್ಲವಾದ ಕಾರಣ 1956 ರ ಸುಮಾರಿಗೆ ಕಾಡಿನಲ್ಲಿ 
ಮೇಯುವ ದನಕರುಗಳ ಸಂಖ್ಯೆ 35 ದಶಲಕ್ಷಗಳಷ್ಟಿತ್ತು. ಈ ಸಂಸ್ಥೆ 1972ರ 
ಹೊತ್ತಿಗೆ 54 ದಶಲಕ್ಷಕ್ಕೆ ಏರಿತು. 


ಕೋಷ್ಟಕ 20 ರಲ್ಲಿ 1957-58 ರಲ್ಲಿ ಮತ್ತು 1973-74 ರಲ್ಲಿ ಅರಣ್ಮಗಳಲ್ಲಿ 
ಮೇಯುತ್ತಿದ್ದ ಜಾನುವಾರುಗಳ ಸಂಖ್ಯೆ ಮತ್ತು ಮೇಯುಂವಿಕೆಯೆ ಪ್ರಮಾಣವನ್ನು 
ತುಲನಾತ್ಮಕವಾಗಿ ಕೊಡಲಾಗಿದೆ. ಈ ಅಂಕಿ ಸಂಖೈಗಳು ಕರ್ನಾಟಕ, ಕೇರಳ, 
ಮಣಿಪುರ, ಮೇಘಾಲಯ ಮತ್ತು ಪಶ್ಚಿ ಸಮಬಂಗಾಳದ ಅರಣ್ಯಗಳಲ್ಲಿ ಮೇಯುವ 
ಪ್ರಾಣಿಗಳ ಸಂಖ್ಮೆಯನ್ನು ಒಳಗೊಂಡಿರುವುದಿಲ್ಲ. ಆವುಗಳನ್ನು “ಲ ಸೇರಿಸಿದರೆ ಅದು 
ಬಹಂ ದೊಡ್ಡ ಮೊತ್ತವಾಗುತ್ತದೆ. ಭಾರತದ ಭೂಭಾಗ ಪ್ರಪಂಚದ ಕೇವಲ ಶೇಕಡಾ 
2.2 ರಷ್ಟಿದ್ದರೂ ಜಾನುವಾರುಗಳ ಸಂಖ್ಯೆ 1961ರಲ್ಲಿ ಪ್ರಪಂಚದ ಶೇಕಡಾ 19 
ರಷ್ಟಿತ್ತು... 1961ರಿಂದೀಚೆಗೆ ಜಾನುವಾರುಗಳ ಸಂಖ್ಯೆ 50 ದಶಲಕ್ಷಕ್ಕೂ ಹೆಚ್ಚು 
ಏರಿತು. ಇದರಿಂದಾಗಿ ಹೆಚ್ಚು ಹೆಚ್ಚು ಅರಣ್ಯಭೂಮಿ ಬತ್ತಲೆಯಾಗಿ ಕ್ಷಿಪ್ಪಗತಿಯಲ್ಲಿ 
ಕ್ಷೀಣಿಸಲು ಕಾರಣವಾಯಿತು. 


ಈ ಸಂದರ್ಭದಲ್ಲಿ 1952 ರ ಆರಣ್ಯ ನೀತಿಯಲ್ಲಿ ಮೇಯುವಿಕೆಯ ಬಗೆಗೆ 
ಸೂಚಿಸಿದ ಐದು ಮುಖ್ಯಾಂಶಗಳನ್ನು ತಿಳಿಸುವುದು ಸೂಕ್ತ, ಅವುಗಳೆಂದರೆ : 


1. ಜಾನುವಾರುಗಳು ಗುಂಪುಗುಂಪಾಗಿ ಒಂದೇಕಡೆ ಮೇಯುವುದರಿಂದೆ 
ಒಳ್ಳೆಯ ಜಾತಿ ಹುಲ್ಲುಗಳು ನಾಶವಾಗಿ ಹುಲ್ಲಿನ ಸಮ್ಮಿಶ್ರಣ ಹಾಳಾಗುವುದಕ್ಕೆ ಕಾರಣ 
ವಾಗಂತ್ತದೆ. ಎಲ್ಲೆಲ್ಲಿ ಅವಕಾಶವಿದೆಯೊ ಮತ್ತು. ಎಲ್ಲಿ ಹುಲ್ಲಿಗೆ ಭಾರಿ ಬೇಡಿಕೆ 
ಇದೆಯೊ ಅಲ್ಲಿ ಸರದಿಯ ಮೇಲೆ ಜಾನುವಾರು ಮೇಯಿಸುವ ಕ್ರಮವನ್ನು ಅನುಸರಿ 
ಸಲು ಪ್ರಯತ್ನಿಸಬೇಕು. ಈ ಕ್ರಮವನ್ನು ಅನುಸರಿಸುವುದರಿಂದ ಆಗುವ ಪ್ರಯೋಜನ 
ವನ್ನು ಹಳ್ಳಿಗರಿಗೆ ವಿವರಿಸಿ ಹೇಳಬೇಕು ಮತ್ತು ಪ್ರತ್ಯಕ್ಷ ತೋರಿಸಿಕೊಡಬೇಕು. 


2. ಜಾನುವಾರುಗಳನ್ನು ಅಗ್ಗವಾಗಿ ಆರಣ್ಮಗಳಲ್ಲಿ ಮೇಯಿಸುವುದರಿಂದ 
ದನಕರುಗಳ ಸಂಖ್ಯೆಯಲ್ಲಿ ವಿಪರೀತ ಏರಿಕೆಯಾಗುವಂತೆ ಮಾಡಿ ಅವುಗಳ ಗುಣಮಟ್ಟ 
ವನ್ನು ಕಡಮೆಮಾಡುವ ಮತ್ತು ಹೀಗೆ ಅವುಗಳ ಸಂಖ್ಯೆ ಹೆಚ್ಚುತ್ತ ಹೋದಂತೆ ಗುಣ 
ಮಟ್ಟವನ್ನು ಇನ್ನೂ ಕೆಳಮಟ್ಟಕ್ಕಿಳಿಸುವ ಒಂದು ಬಗೆಯ ವಿಷಚಕ್ರದೊಳಗೆ ಸಿಲುಕಿ 
ಕೊೊಂಡಂತಾಗುತ್ತದೆ. 


319 


ಮೇಯುವಿಕೆ 


ಪೋಂ ಾಸಾಸಾಸಾಸಸಸಘಾಾಾಾಾಾೂಾಾರಾ ಪಾಪಾ ಉ),ರಾಗಘಾಗಾಗಾಾಗಾಗಗರಗಾಗದಾನಾಗಘಾಗ%]%ಗಣಕಾರಕಾಣಾಗಾಗಗಗಕಾಗಾಗ:ೂಾಣಾ 


೦೮೨೮೪ ಓಂ ಬಡ ಇಂಜ 90೧ AURIS ಐಣ೨೮೧ 
ಜಂ ‘XI ued (9/61) cor ಉ00ಐಂ೦ coerce ಯಗ « 





accep Eee Rou ಹಿದಿ AY nen Rag 
12 sy 


19 699718. 0009 €28£6 09895 01 ೪8೫೫6 1160/2೭ "ಇಇ 
೪ 1918 143 ೫೫ 11 ip 6007 6606 mT 
€€1 (66 £₹£ 009 €6/ 118 ೩€( ೧೧ 
zs Ll6l 162 ೫1೭5 166 86 88£1 616£8 (ಬೀಜ ಛಾ 
€6 181£ 116 96/6 1062 LL 200 8/88€ ಬೋ 
26೪ $/ 611 161 ೪8 ze 662 ೪606 3ಜಂದ 
68 £565 61( ₹99 0166 661 Iss 1992 ene 
€9 ₹9991 1191 69111 101001. 8€1 9209 6866£ Rp 
61 0881 8೭೭. 8012 €6¢ 91೯1 28s TA ೧೫ ಉಣ 
til 8161 0೭ ೪861೮ ₹1€€ 158 6009 ೯0/3 WHT pec 
೪86 ೪862 GLY 650¢ €೪66 €0€೯ 0068 986/೭ ೧೦೪% 
€ 68 ೪81 €(68 621 ೯] €01 0128 cee 
1೪ 6/26 011 ೪0೪9 8೭2೫ 0'6 0862 ೪9೨0£€ gos Boa 
Akh Att oy GEE ₹1 [ಜೂ 04 bY 
Br EH da} ಕ re I! ೩ ಲ್ಲಿನ ಇ He ನ್ಗ ಕ್ಸಿ 
UES ೧ 8 ೩ ಭು Py x Y 
1 ಜ್ಞ 2° ಜರೆ ಇ ಶ್ತ ೫ 8 ಡಿ KN 
ಜಾ ಘ್‌ ಡ್ಯ ಕ ಗ್ರ g ಫೆ 





320 ಭಾರತದಲ್ಲಿ ಸಾಮಾಜಿಕ ಆರಣ್ಮಶಾಸ್ತ್ರ 


ಪುಕ್ಕಟೆಯಾಗಿ ಮತ್ತು ಸ್ವೇಚ್ಛೆಯಿಂದ ಜಾನುವಾರುಗಳನ್ನು ಆರಣ್ಯಗಳಲ್ಲಿ 
ಮೇಯಿಸುವುದು ಓಳೆ ಯ ತಳಿಯ ಜಾನುವಾರುಗಳ ಸಂತಾನಾಭಿವೃದ್ದಿಗೆ ಒಂದು 
ಬಗೆಯ ಅಪಸೇವೆ ಮಾಡಿದಂತಾಗುತ್ತದೆ. ಜಾನುವಾರುಗಳ ಸಂಖ್ಯೆಯನ್ನು ಆಳತೆ 
ಗೋಲಾಗಿಟ್ಟುಕೊಂಡು ಅವುಗಳು ಹೇಗೇ ಇರಲಿ, ಬರೀ ಸಂಖ್ಯೆಯ ಆಧಾರದಮೇಲೆ 
ಹಳ್ಳಿಗರ ಸಂಪತ್ತನ್ನು ಅಳೆಯುವ ಭಾವನೆ ಲಾಭಕರವಲ್ಲದ ಜಾನುವಾರು ಸಂಪತ್ತಿನ 
ಬೆಳವಣಿಗೆಗೆ ಒಂದು ಕಾರಣ. ಆದ್ದರಿಂದ ಈ ಬಗೆಯಂ ಭಾವನೆಯನ್ನು ಕೊನೆಗೊಳಿಸ 
ಬೇಕು. 


3, ಜಾನುವಾರುಗಳನ್ನು ಮೇಯಿಸುವುದು ಒಂದಂ ಆದಾಯ ತರುವ ಸಾಧನ 
ವೆಂದು ಪರಿಗಣಿಸಬಾರದು. ಮೇಯುವಿಕೆಯನ್ನು ಒಂದು ಮಿಶಿಯಲ್ಲಿರಿಸುವುದಕ್ಕೆ 
ಮತ್ತು ಮೇಯುವಿಕೆಯ ಪ್ರದೇಶಗಳನ್ನು ಮತ್ತು ಜಾನುವಾರಂಗಳ ಗುಣಮಟ್ಟವನ್ನು 
ಸುಧಾರಿಸುವ ಒಂದು ಸರಳವಾದೆ ಮತ್ತು ಸ್ಪಷ್ಟವಾದ ಮಾರ್ಗವೆಂದರೆ ಮೇಯುವ 
ಹಕ್ಕಿಗಾಗಿ ಸ್ವಲ್ಪ ಕಂದಾಯವನ್ನು ವಿಧಿಸುವುದು; ಆಂದರೆ, ಮೇಯುವ ಹಕ್ಕಿಗಾಗಿ 
ಸ್ವಲ್ಪ ಕಂದಾಯ ಹಾಕಿ, ಮೇಯುವಿಕೆಯನ್ನು ಒಂದು ಮಿತಿಯಲ್ಲಿಟ್ಟು, ಮೇಯುವ 
ಪ್ರದೇಶಗಳ ಮತ್ತು ದನಕರುಗಳ ಗುಣಮಟ್ಟವನ್ನು ಸುಧಾರಿಸಬಹುದು. 


4, ಎಳೆಯ ತೋಪುಗಳಲ್ಲಿ ಮತ್ತು ಹೊಸದಾಗಿ ಹುಟ್ಟುತ್ತಿರುವ ತೋಪು 
ಗಳಲ್ಲಿ ಸಸಿಗಳು ಚೆನ್ನಾಗಿ ಬೆಳೆಯುವವರೆಗೆ ಜಾನುವಾರಂಗಳನ್ನು ಮೇಯುವುದಕ್ಕೆ 
ಬಿಡಬಾರದು. ಹಾಗೆ ಮೇಯಿಸುವುದರಿಂದ ಹುಲ್ಲಿನ ಜೊತೆಗೆ ಎಳೆಯ ಸಸಿಗಳನ್ನೂ 
ಸಹ ಪ್ರಾಣಿಗಳು ಮೇಯಬಹುದು ಅಥವಾ ತಂಳಿದು ಹಾಳು ಮಾಡಬಹುದು. 


5. 'ರಕ್ಷಕ' ಅರಣ್ಯಗಳಲ್ಲಿ ಅಂದರೆ, ಪ್ರಕೃತಿ ಮತ್ತು ಹವಾಗುಣವನ್ನು 
ಸಂರಕ್ಷಿಸಲು ಕಾಪಾಡಿಕೊಂಡುಬರುವ ಅರಣ್ಯಗಳಲ್ಲಿ ಮೇಯುವಿಕೆಯನ್ನು ಕನಿಷ್ಠ 
ಪ್ರಮಾಣದಲ್ಲಿಟ್ಟಿ೦ಬೇಕು. 


ಜಾನುವಾರುಗಳು ಗುಂಪುಗು-ಪಾಗಿ ಆರಣ್ಯಗಳಲ್ಲಿ ಮೇಯುವಾಗ ನೈಸರ್ಗಿಕವಾಗಿ 
ಹುಟ್ಟಿದ ಮತ್ತು ಹುಟ್ಟುತ್ತಿರುವ ಹೆಚ್ಚುಕಡಮೆ ಎಲ್ಲ ಸಸಿಗಳನ್ನು ಮತ್ತು ಸಣ್ಣ 
ಗಿಡಗಳನ್ನು ತುಳಿದುಹಾಕಿ ದಿನದಿಂದ ದಿನಕ್ಕೆ ನೈಸರ್ಗಿಕವಾಗಿ ಹುಟ್ಟಿದ ಸಸಿಗಳು 
ಏಳ್ಸೆಯಾಗದಂತೆ ಮಾಡುತ್ತವೆ. ಇದರಿಂದ ಹೊಸದಾಗಿ ಹುಟ್ಟಿ ಬೆಳೆಯುವ ಬೇರೆ 
ಬೇರೆ ವಯಸ್ಸಿನ ಮರಗಳು ಇಲ್ಲವಾಗುತ್ತವೆ. ಕೊನೆಗೆ ಇರುವ ದೊಡ್ಡ ಮರಗಳನ್ನು 
ಕಡಿದು ತೆಗೆದ ಮೇಲೆ ಆರಣ್ಯಗಳೇ ಮಾಯವಾಗುತ್ತವೆ. 


ದೇಶದೆ ಒಣಪ್ಪದೇಶಗಳಲ್ಲಿ ಅಂದರೆ, ಒಣ ಉದುರೆಲೆ ಮತ್ತು ಪೊದೆ ಕಾಡುಗಳಲ್ಲಿ 
ಮಿತಿಯಿಲ್ಲದ ಮೇಯುವಿಕೆಯಿಂದ ಆ ಕಾಡುಗಳ ಪರಿಸ್ಥಿತಿ ಹದಗೆಡುತ್ತದೆ. ಅಲ್ಲಿಯ 


ಮೇಯುವಿಕೆ 321 


ಮಣ್ಣು ಗಟ್ಟೆಯಾಗಿ ಮತ್ತು ಒತ್ತಾಗಿ ಆಗುವುದರಿಂದ ಮಣ್ಣಿನಲ್ಲಿ ನೀರು ಸುಲಭವಾಗಿ 
ಇಳಿಯದುತಾಗಿ ಮರಗಳಿಂದ ಬಿದ್ದ ಬೀಜಗಳು ಆ ಮಣ್ಣಿನಲ್ಲಿ ಮೊಳೆಯುವುದು 
ಕಷ್ಟವಾಗುತ್ತದೆ. 


ಬೇಸಿಗೆ ಕಾಲದಲ್ಲಿ, ದನ ಮೇಯಿಸುವವರು ಸಾಮಾನ್ಯವಾಗಿ ಮೇಯುವಿೆಗಾಗಿ 
ಉಪಯೋಗಿಸುವ ಅರಣ್ಯಪ್ಪದೇಶಗಳಿಗೆ ಬೆಂಕಿ ಇಡುತ್ತಾರೆ, ಇದರಿಂದ ಒಂದು 
ಮಳೆಬಿದ್ದ ಸ್ವಲ್ಪಕಾಲದಲ್ಲಿಯೇ ಹುಲ್ಲು ಚಿಗುರೊಡೆದು, ದನಕರುಗಳಿಗೆ ಶೀಘ್ರವಾಗಿ 
ಮೇವು ದೊರಕಲು ಸಹಾಯಕವಾಗುತ್ತದೆ. ಆದೆರೆ ಈ ಕ್ರಮವನ್ನು ಪ್ರತಿವರ್ಷವೂ 
ಅನುಸರಿಸುವುದರಿಂದ ಆರಣ್ಯ ಭೂಮಿ ಶಕ್ತಿಗುಂದಿ ಸುಲಭವಾಗಿ ಮಣ್ಣು ಕೊಚ್ಚೆ 
ಹೋಗುವ ಸಂಭವ ಹೆಚ್ಚುತ್ತದೆ. ಆದ್ದರಿಂದ ಇಂತಹ ಹಾನಿಕಾರಕ ಕ್ರಮಗಳನ್ನು 
ನಿಲ್ಲಿಸಬೇಕು. 


ವ್ಯವಸಾಯಕ್ಕೆ ಸಂಬಂಧಿಸಿದಂತೆ ನಿರೂಪಿಸಿದ ರಾಷ್ಟ್ರೀಯ ವ್ಯವಸಾಯ 
ಮಂಡಳಿಯು ದೇಶದ ಆರ್ಥಿಕ ಸ್ಥಿತಿಯಲ್ಲಿ ಜಾನುವಾರುಗಳ ಪ್ರಾಮುಖ್ಯತೆಯನ್ನು 
ಮನಗಂಡು ಅವುಗಳನ್ನು ಆರಣ್ಯಪ್ರದೇಶಗಳಲ್ಲಿ ಮೇಯಿಸಲು ಅವಕಾಶಕೊಡಬೇಕು 
ಮತ್ತು ಮೇಯಿಸುವುದನ್ನು ಒಂದು ವಿಂತಿಗೊಳಪಡಿಸಿ, ಆದಷ್ಟು ಕಡಮೆ ಸಂಖ್ಯೆಯಲ್ಲಿ 
ಜಾನುವಾರಂಗಳನ್ನು  ಮೇಯಿಸಿದರೆ ಅರಣ್ಯಗಳಿಂದ ಬರುವ ಉತ್ಪತ್ತಿ ಮತ್ತು 
ಪ್ರಯೋಜನಗಳಿಗೆ ಕುಂದುಖರುವುದಿಲ್ಲ ಎಂದು ಅಭಿಪ್ರಾಯ ಪಟ್ಟಿತ್ತು. ಅರಣ್ಯಗಳಲ್ಲಿ 
ಕುರಿ ಮೇಯಿಸುವಾಗ ಅವುಗಳನ್ನು ಮೇಯಿಸುವುದಕ್ಕಾಗಿಯೇ ವಿಶೇಷವಾಗಿ ಗ:ರುತು 
ಮಾಡಿದ ಪ್ರದೇಶಗಳಲ್ಲಿ ಕಟ್ಟುನಿಟ್ಟಾದ ನಿಯಂತ್ರಣದಲ್ಲಿಟ್ಟು ಮೇಯಿಸಬೇಕು. 
ಸಾಮಾನ್ಯವಾಗಿ ಯಾವ ಆರಣ್ಯಾಧಿಕಾರಿಯೂ ಅರಣ್ಯಗಳಲ್ಲಿ ಕುರಿ ಮೇಯಿಸುವುದನ್ನು 
ಸಮರ್ಥಿಸುವುದಿಲ್ಲ. ಬದಶಾಗಿ ಇದರ ವಿರುದ್ಧಕ್ರಮ ತೆಗೆದುಕೊಳ್ಳುವುದನ್ನು 
ಸಮರ್ಥಿಸುತ್ತಾರೆ. ಡಾ| ಫೊಲ್ಕರ್‌ ಎಂಬ ಅರಣ್ಯಶಾಸ್ತ್ರ ನಿಪುಣರು 1894 ರಲ್ಲಿ 
ಭಾರತ ಸರ್ಕಾರಕ್ಕೆ ಸಲ್ಲಿಸಿದ ವರದಿಯಲ್ಲಿ ಆರಣ್ಯಗಳಲ್ಲಿ ಕ:ರಿಗಳ ಮೇಯುವಿಕೆಯನ್ನು 
ತಡೆಗಟ್ಟುವ ಬಗ್ಗೆ ಒತ್ತಿ ಹೇಳಿದ್ದಾರೆ. ಆ ವರದಿಯಲ್ಲಿ ದನಕರುಗಳು ಎಳೆಯ, 
ಬೆಳೆಯುವ ಸಸಿಗಳನ್ನು ತುಳಿಯುವುದರಿಂದ ಆಗುವ ಹಾನಿ ಮತ್ತು ಕುರಿ ಮೇಕೆಗಳು 
ಎಳೆಯ, ಚಿಗುರಿದ ಕುಡಿಗಳನ್ನು ಕಡಿದು ಉಂಟುಮಾಡುವ ಹಾನಿಯ ಬಗ್ಗೆ 
ಉಲ್ಲೇಖಿಸಿದ್ದಾರೆ. 


ದನಕರುಗಳು ಮತ್ತು ಇತರ ಪ್ರಾಣಿಗಳು ಎಳೆಯ ಸಸಿಗಳು ಹುಟ್ಟಿ ಬೆಳೆಯು 
ತ್ರಿರುವ ಅರಣ್ಯಪ್ರದೇಶಗಿಳಲ್ಲಿ ಮೇಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು. 
ಯಾವುದೇ ತೋಪಿನಲ್ಲೇ ಆಗಲಿ ದನಕರುಗಳನ್ನು ಸ್ಥಳೀಯ ಸ್ಥಿತಿಗೆ ಅನುಗುಣವಾಗಿ 
5 ರಿಂದ 10 ವರ್ಷದ ಮೇಲ್ಪಟ್ಟು ಮೇಯಿಸಬಾರದು. ಅದರ ಬದಲು ಹುಲ್ಲನ್ನು 


211 


322 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಬೆಳೆಯಲು ಬಿಟ್ಟು ಅದು ಸಾಕಷ್ಟು ಒತ್ತಾಗಿ ಬೆಳೆದ ಮೇಲೆ ಕಟಾವುಮಾಡಿ ಅಗತ್ಯ 
ವಾದ ಜಾನುವಾರುಗಳಿಗೆ ಮಾತ್ರ ಮೇವಿಗಾಗಿ ಉಪಯೋಗಿಸಬಹುದು ಅಥವಾ 
ಕಟಾವು ಮಾಡಿದ ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಮೇವಿಗಾಗಿ ಉಪಯೋಗಿಸಬಹುದು. 


ಹುಲ್ಲಿನ ಬದಲಿಗೆ ಮರ ಅಥವಾ ಹೊದರಿನ ಎಲೆಗಳನ್ನು ಮೇವಿಗಾಗಿ 
ಉಪಯೋಗಿಸಬಹುದು. ಮೇವಿಗಾಗಿ ಹುಲ್ಲನ್ನು ಒಣಗಿಸಿ ಕೂಡಿಡುವ ಪರಿಪಾಠ 
ದೇಶದ ಅನೇಕ ಕಡೆಗಳಲ್ಲಿ ಇಲ್ಲವಾದ್ದರಿಂದ ಹಸಿಹಾಲ್ಲು ಹೆಚ್ಚಾಗಿ ಸಿಗದಿರುವ ಬೇಸಿಗೆ 
ಕಾಲದಲ್ಲಿ ಹುಲ್ಲಿನ ಬದಲು ಮರ ಅಥವಾ ಹೊದರಿನ ಎಲೆಗಳನ್ನೇ ಮೇವಿಗಾಗಿ ಉಪ 
ಯೋಗಿಸಬಹುದು.  ಕೆಲವೊಂದೆಡೆಗಳಲ್ಲಿ ಬೇಕಾದಷ್ಟು ಹುಲ್ಲು ದೊರಕುತ್ತಿ ದರೂ 
ಸಹ ಮರಗಿಡಗಳ ಎಲೆಗಳನ್ನು ಮೇವಿಗಾಗಿ ತರಿಯುತ್ತಾ! ರೆ. ಈ ಪದ್ಧತಿ ಅಷ್ಟೊ "ದೆ 
ಸಮಂಜಸವಲ್ಪ ಮತ್ತು ಒಂದೊಂದು ಸಾರಿ ದುಂದುಗಾರಿಕೆ ಎನಿಸುತ್ತದೆ. ಆದ್ದರಿಂದ 
ಈ ಪದ್ಧತಿಯನ್ನು ನಿಲ್ಲಿಸುವುದೊಳಿತು. ಮೇವಿಗೋಸ್ಕರ ಮನಸ್ಸಿಗೆ ಬಂದಂತೆ ಮರ 
ಮತ್ತು ಹೊದರುಗಳನ್ನು ತರಿಯುವ ಪದ್ಧತಿ ಕೆಲವೆಡೆಗಳಲ್ಲಿದೆ. ಇಂತಹ ಪರಿಸ್ಥಿತಿ 
ಆದಷ್ಟು ಬೇಗ ಕೊನೆಗೊಳ್ಳಬೇಕು. ಮೇವಿಗಾಗಿ ಆರಣ್ಯಗಳ ಮೇಲಿನ ಒತ್ತಡವನ್ನು 
ಕಡಮೆಮಾಡಲಂ ಮೇವಿನ ಸೊಪ್ಪನ್ನು ಕೊಡುವ ಮರ" ಮತ್ತು ಹೊದರ:ಗಳನ್ನು 
ಬೆಳೆಯಲು ಸಾಮಾಜಿಕ ಅರಣ್ಯ ಶಾಸ್ತ್ರದಲ್ಲಿ ಶಿಫಾರಸ್ಸು ಮಾಡಲಾಗಿದೆ. ಒಂದು 
ಪ್ರದೇಶದಲ್ಲಿ ಬೆಳೆಯುವ ಜಾತಿಯ ವ:ರಗಳಿಗೂ ಇನ್ನೊಂದು ಪ್ರದೇಶದಲ್ಲಿ ಬೆಳೆಯುವ 
ಜಾತಿಯ ಮರಗಳಿಗೂ ಸ ಸ್ವ ಲ್ಬ ಅಥವಾ ಬಹಳ ಮಟ್ಟಿ ನ ವೈ ವಿಧ್ಯವಿರುತ್ತದೆ. ಯಾವ 
ಯಾವ ಪ್ರದೇಶಗಳಲ್ಲಿ ಯಾವ ಯಾವ ಬಗೆಯಂ ಮರ. ಮತ್ತು ಹೊದರುಗಳನ್ನು ಬೆಳೆಸ 
ಬಹುದು ಎಂಬುದನ್ನು ಅನುಬಂಧ-2ರಲ್ಲಿ ಕೊಟ್ಟಿ ದೆ. 


~ 


ಗುಜರಾತ್‌ ಸರ್ಕಾರದ ಅರಣ್ಯ ಇಲಾಖೆಗೆ ಹುಲ್ಲುಗಾವಲಿನ ನಿರ್ವಹಣೆಯಲ್ಲಿ 
ಆದ ಅನುಭವವನ್ನು ಕೆಳಗೆ ಕೊಡಲಾಗಿದೆ. ಇದು ಮೀಸಲು ಅರಣ್ಯಗಳಲ್ಲಿನ ಹುಲ್ಲು 
ಗಾವಲುಗಳಿಗೆ ಮತ್ತು ಅರಣ್ಯಗಳ ಹೊರಗಿರುವ ಹುಲ್ಲುಗಾವಲುಗಳಿಗೆ ಸಹ 
ಅನ್ವಯಿಸುತ್ತದೆ. ಈ ಹುಲ್ಲುಗಾವಲುಗಳನ್ನು ಕೆಲವು ವಿಭಾಗಗಳಾಗಿ ವಿಂಗಡಿಸಿ 
ಸರದಿಯ ಮೇಲೆ ಮೇಯಿಸುವ ಕ್ರಮವನ್ನು ಅನುಸರಿಸಲಾಗಿತ್ತು. 


1) ಮೇಯುವಿಕೆಯ ಸಮಯದ ಮೇಲೆ ಮತ್ತು ಜಾನುವಾರುಗಳ ಸಂಖ್ಯೆಯ 
ಮೇಲೆ ಪರಿಣಾಮಕಾರಿ ನಿಯಂತ್ರಣವಿಡುವುದು ಅಗತ್ಯ, ಇದರಿಂದ ಹುಲ್ಲುಗಾವಲಿನ 
ಗುಣಮಟ್ಟವನ್ನು ಕಾಪಾಡಿಕೊಂಡು ಬರಲು ಸಹಾಯಕವಾಗುತ್ತದೆ. 


2) ಮಳೆಯನೀರು ಹೆಚ್ಚಿನ ಪ್ರಮಾಣದಲ್ಲಿ ಕೊಚ್ಚಿಹೋಗದಂತೆ ನೋಡಿ 
ಕೊಂಡರೆ ಹುಲ್ಲಿನ ಉತ್ಬಾ ದನೆಯನ್ನು ಹೆಚ್ಚಿ ಸಬಹುದು, 


ಮೇಯುವಿಕೆ 323 


3) ಅರಣ್ಯ ಭೂಮಿಯ ಮಣ್ಣಿನಲ್ಲಿ ನೀರನ್ನು ಹೆಚ್ಚು ಕಾಲ ಹಿಡಿದಿಟ್ಟು 
ಕೊಳ್ಳುವ ಶಕ್ತಿಯು ಸುಧಾರಿಸಿದರೆ, ಆ ಪ್ರದೇಶದಲ್ಲಿ ನೆಟ್ಟ ಮೇಲ್ತರಗತಿಯ ಹುಲ್ಲು 
ಹೆಪ್ಪು ಅಥವಾ ಬಿತ್ತಿದ ಬೀಜಗಳು ಬರಗಾಲವನ್ನು ಆಥವಾ ಎರಡು ಮಳೆಗಾಲಗಳ 
ನಡುವೆ ಉಂಟಾಗುವ ಶುಷ್ಕಕಾಲವನ್ನೂ ಸಹ ತಡೆದುಕೊಂಡು ಚೆನ್ನಾಗಿ ಬೆಳೆದು 
ನೆಲೆಗೊಳ್ಳುತ್ತವೆ. 


4) ಕೆಳದರ್ಜೆಯ ಹುಲ್ಲು ಮತ್ತು ಹೊದರುಗಳನ್ನು ಮತ್ತು ಹರಡಿರುವ 
ಸಣ್ಣ ಕಲ್ಲುಗಳನ್ನು ತೆಗೆದುಹಾಕುವುದರಿಂದ ಕೆಳದರ್ಜೆಯ ಹುಲ್ಲುಗಳಿಗೂ, ಮೇಲ್ದರ್ಜೆಯ 
ಹುಲ್ಲುಗಳಿಗೂ ಇರುವ ಸ್ಪರ್ಧೆ ಕಡಮೆಯಾಗಿ ಹುಲ್ಲಿನ ಬೆಳವಣಿಗೆಗೆ ಹೆಚ್ಚು ಭೂಮಿ 
ದೊರೆತು ಹುಲುಸಾಗಿ ಬೆಳೆಯಲು ಅನುಕೂಲವಾಗುತ್ತದೆ. 


ಗುಜರಾತ್‌ ರಾಜ್ಯ ಅರಣ್ಯ ಇಲಾಖೆಯ ಕಾರ್ಯ ನಿರ್ವಹಣೆಯ ತಾಂತ್ರಿಕ 
ವಿವರಗಳು ಕೆಳಗಿನಂತಿವೆ: 


1) ಕಲ್ಲುಗೋಡೆ ಅಥವಾ ಕಂದಕ ಮತ್ತು ಹಸಿ ಬೇಲಿಹಾಕುವಿಕೆ; ಕಲ್ಲು 
ಗೋಡೆಯ ಬೇಲಿಯನ್ನು ಹಾಕುವ ವಿಧಾನವು ಮೇಯುವಿಕೆಯ ಒತ್ತಡವನ್ನು ಕಡಮೆ 
ಮಾಡಲು ಪರಿಣಾಮಕಾರಿಯೆಂದು ಕಂಡುಬುತು. ಈ ಬಗೆಯ ಬೇಲಿಗಳನ್ನು 
ಸ್ಥಳೀಯವಾಗಿ ಸಿಗುವ ಅಲ್ಲಲ್ಲಿ ಹರಡಿ ಬಿದ್ದಿರುವ ಚಪ್ಪಟೆಯಾಕಾರದ ಕಲ್ಲುಗಳನ್ನು 
ಆರಿಸಿ ಕಟ್ಟಲಾಗುತ್ತದೆ. ಈ ಗೋಡೆಯ ತಳ 90 ಸೆ.ಮಾ. ಮತ್ತು ಮೇಲ್ಭಾಗ 
60 ಸೆ. ಮಾ. ಆಗಲವಾಗಿದ್ದು 90 ಸೆ. ಮಾ. ಎತ್ತರವಾಗಿರುತ್ತದೆ. ಕಂದಕ ಮತ್ತು 
ಹಸಿಬೇಲಿಯು ಮೇಲ್ಭಾಗದಲ್ಲಿ 120 ಸೆ.ಮಾ. ಆಗಲ ತಳದಲ್ಲಿ 60 ಸೆ.ಮಾ. 
ಆಗಲವಿದ್ದು, 60 ಸೆ.ಮಾ. ಆಳವಾಗಿರುತ್ತ ದೆ. ಕಂದಕದಿಂದ ಅಗೆದು ತೆಗೆದೆ 
ಮಣ್ಣನ್ನು ಕಂದಕದ ಒಳಭಾಗದ ಉದ್ದಕ್ಕೂ ಗುಡ್ಡೆ ಹಾಕಿ ಗುಡ್ಡೆಯ ಸಡಿಲವಾದ 
ಮಣ್ಣಿನಮೇಲೆ, ಕಳ್ಳಿ, ಜಾಲಿ, ಬಳ್ಳಾ ಿರಿಜಾಲಿ, ಮುಂತಾದ ಮುಳ್ಳಿನ ಗಿಡಗಳನ್ನು 
ಬೆಳೆಸಲಾಗುತ್ತದೆ. 


2) ಕೊರಕಲುಗಳಿಗೆ ಬೆಣೆ ಹಾಕುಎಕೆ ಮತ್ತು ಒಡ್ಡುಕಟ್ಟುವಿಕೆ : ಸಾಮಾನ್ಯ 
ವಾಗಿ ಕೊರಕಲುಗಳಿಗೆ ಹಾಕುವ ತಡೆಗಳನ್ನು ಕಮರಿಗಳಲ್ಲಿ ಮಳೆಯ ನೀರು ವೃರ್ಥ 
ವಾಗಿ ಹರಿದು ಹೋಗದಂತೆ ತಡೆಯಲು ಕಟ್ಟಲಾಗುತ್ತದೆ. ಈ ತಡೆಗಳನ್ನು ಬಿಡಿ 
ಕಲ್ಲುಗಳಿಂದ ಕಟ್ಟುತ್ತಾರೆ. ಒಡ್ಡುಗಳನ್ನು ಸಮತಟ್ಟಾದ ನಾಲೆಗಳಲ್ಲಿ ನೀರನ್ನು 
ಹಿಡಿದಿಡಲು ಕಟ್ಟಿಲಾಗುತ್ತದೆ. 

3) ಗ್ರಡೊನಿ ತರಹದ ಕಂದಕಗಳು: ಇವು ಸುಮಾರು ಒಂದು ಹೆಕ್ಟೇರಿನಲ್ಲಿ 
400 ರಿಂದ 600 ಆಡಿಯವರೆಗೆ ಉದ್ದಕ್ಕೆ ಇರುವ ಕಂದಕಗಳು, ಇವುಗಳನ್ನು 


$24 ಭಾರತದಲ್ಲಿ ಸಾಮಾಜಿಕ ಆರಣ್ಮಶಾಸ್ತ್ರ 


ಏರಿಳಿತದ ಪ್ರದೇಶಗಳಲ್ಲಿ ಆ ಪ್ರದೆ:ಶದ ಆಕಾರ ರೇಖೆಯನ್ನನುಸರಿಸಿ ಕೊಡಲಾಗುತ್ತದೆ. 
ಇಳಿಜಾರಿನ ಪ್ರದೇಶದ ಮಣ್ಣನ್ನು ಆ ಪ್ರದೇಶದ ಇಳಿಜಾರಿನ ಪ್ರಮಾಣಕ್ಕನುಗುಣ 
ವಾಗಿ ಸುಮಾರು ಒಂದು ಮೀಟರ್‌ ಆಗಲ ಮತ್ತು ಆಳದ ಪ್ರದೇಶದಿಂದ ಅಗೆದು 
ತೆಗೆದು ಆ ಮಣ್ಣನ್ನು ಇಳಿಜಾರುಗಳಲ್ಲಿ ಗುಡ್ಡೆಹಾಕಿ ಸುಮಾರು 1.5 ಮಾಟರ್‌ ಅಗಲ 
ಮತ್ತು ಶೇಕಡಾ 10 ಭಾಗ ಒಳಭಾಗಕ್ಕೆ ಚಾಚಿರುವ ಮೆಟ್ಟಲನ್ನು, ಆಕಾರ ರೇಖೆಗೆ 
ನೇರವಾಗಿ ಕಟ್ಟಲಾಗುತ್ತದೆ. ಈ ಮೆಟ್ಟಲಿನ ಮಣ್ಣನ್ನು ಅಗೆದು ಸಡಿಲಮಾಡಿ ಅದರೆ 
ಮೇಲೆ ಹುಲ್ಲು ಹೆಪ್ಪನ್ನು ನೆಡುತ್ತಾರೆ ಆಥವಾ ಉತ್ತಮ ಜಾತಿಯ ಹುಲ್ಲಿನ ಬೀಜ 
ಗಳನ್ನು ಬಿತ್ತುತ್ತಾರೆ. ಸಾಮಾನ್ಮವಾಗಿ ಕುದಕದಿಂದ ಕಂದಕಕ್ಕೆ 15 ರಿಂದ 17 ಮಾ. 
ಅಂತರವಿರುತ್ತದೆ. ಈ ಕಂದಕಗಳ ಅಗೆದ ಮಣ್ಣಿಗೆ ಮಳೆಯ ನೀರನ್ನು ಉತ್ತಮವಾಗಿ 
ಹೀರಿಕೊಳ್ಳುವ ಶಕ್ತಿಇರುವುದರಿಂದ ಮಳೆಯ ನೀರಿನ ಹೆಚ್ಚಿನ ಭಾಗವು ಈ ಕಂದಕಗಳಲ್ಲಿ 
ಶೇಖರಗೊಳ್ಳುತ್ತದೆ. 


4) ಕೆಳದರ್ಜೆಯ ಹುಲ್ಲಿನ ಕಳೆಯನ್ನು ನಾಶಮಾಡುವಿಕೆ: ಕಳೆಯನ್ನು 
ಮಳೆಗಾಲಕ್ಕೆ ಮುಂಚೆ ಮತ್ತು ಅನಂತರ ತೆಗೆಯೆಲಾಗುತ್ತದೆ. ಕೆಳದರ್ಜೆಯ ಬೀಜ 
ಗಳನ್ನು ಅವು ಬೀಜ ಬಿಡುವ ಮೊದಲೇ ಕತ್ತರಿಸಿ ತೆಗೆಯುತ್ತಾರೆ ಅಥವಾ ಅವುಗಳನ್ನು 
ಸುಟ್ಟು ನಾಶಮಾಡುತ್ತಾರೆ. 


5) ಬಿಡಿಕಲ್ಲುಗಳನ್ನು ಶೇಖರಿಸಿ ಗ್ರಡೋನಿ ಕಂದಕಗಳ ಮಧ್ಯೆ ಆಕಾರ 
ರೇಖೆಯ ಪಕ್ಕದಲ್ಲಿ ಉದ್ದಕ್ಕೂ" ಹೊಂದಿಸುವಿಕೆ: ಬಿಡಿ ಕಲ್ಲುಗಳನ್ನು ಆರಿಸಿ ಅವು 
ಗಳನ್ನು ಎರಡು ಗ್ರಡೋನಿ ಕಂದಕಗಳ ಮಧ್ಯಭಾಗಕ್ಕೆ ಆಕಾರರೇಖೆಯ ನೇರಕ್ಕೆ 
ಉದ್ದವಾಗಿ ಹೊಂದಿಸಲಾಗುತ್ತದೆ. ಇದರಿಂದ ಹುಲ್ಲಿನ ಬೆಳವಣಿಗೆಗೆ ಹೆಚ್ಚಿನ 
ಪ್ರದೇಶ ದೊರಕುವುದಲ್ಲದೇ ಹರಿದು ಹೋಗುವ ಮಳೆಯ ನೀರಿನ ವೇಗವೂ ಮತ್ತು 
ಕೊಚ್ಚಿಹೋಗುವ ಮಣ್ಣಿನ ಪ್ರಮಾಣವೂ ಕಡಮೆಯಾಗುತ್ತದೆ. 


6) ಹುಲ್ಲಿನ ಬೀಜಗಳನ್ನು ಬಿತ್ತುವುದರ ಜೊತೆಗೆ ಉತ್ಕೃಷ್ಟ ಜಾತಿಯ 
ಹುಲ್ಲಿನ ತಳಿಗಳನ್ನು ಗ್ರಡೋನಿ ಕಂದಕ ಪ್ರದೇಶಗಳಲ್ಲಿ ನೆಡುವಿಕೆ: ಹುಲ್ಲಿನ ಉತ್ಕೃಷ್ಟ 
ತಳಿಗಳನ್ನು ಒಟ್ಟುಹಾಕಿ ಬೆಳೆಸಿ ಒಂದು ದೊಡ್ಡ ವಂಳೆ ಸುರಿದ ಮೇಲೆ ಅಥವಾ ಅದಕ್ಕೆ 
ಸ್ವಲ್ಪ ಮೊದಲು ಗ್ರಡೋನಿ ಕಂದಕ ಪ್ರದೇಶಗಳಲ್ಲಿ ನೆಡಲಾಗುತ್ತದೆ. ಹುಲ್ಲಿನ ಬೀಜ 
ಗಳನ್ನು ಕೊಟ್ಟೆಗೆ ಗೊಬ್ಬರದೊಡನೆ ಅಥವಾ ಸಗಣಿಯಜೊತೆ ಮಿಶ್ರಮಾಡಿ ಸ್ವಲ್ಪ 
ನೀರು ಬೆರೆಸಿ ಬಿಲ್ಲೆಗಳ  ಆಕಾರಮಾಡಿ ಈ ಸಣ್ಣ ಸಣ್ಣ ಬಿಲ್ಲೆಗಳನ್ನು 60 ಸೆ.ಮಾ. 
ಅಂತರದಲ್ಲಿ ಗ್ರಡೋನಿ ಪ್ರದೇಶಗಳಲ್ಲಿ ಬಿತ್ತುತ್ತಾರೆ. ಈ ಕ್ರಮವು ಮುಂದೆ ತಿಳಿಸಿದ 


ಕೆಲವು ಅನುಕೂಲತೆಗಳನ್ನು ಹೊಂದಿದೆ. 


ಮೇಯುವಿಕೆ 325 


1) ಸಗಣಿಯ ಜೊತೆಗಿರುವ ಬಿತ್ತಿದ ಹುಲ್ಲಿನ ಬೀಜಗಳನ್ನು ಇರುವೆಗಳು 
ಮತ್ತು ಕೀಟಗಳು ತಿನ್ನುವುದಿಲ್ಲ ಮತ್ತು ಹೊತ್ತುಕೊಂಡುಹೋಗುವುದಿಲ್ಲ. 

2) ಸಗಣಿಯ ಬಿಲ್ಲೆಗಳು ಸುತ್ತಲಿರುವ ಮಣ್ಣಿಗಿಂತ ಹೆಚ್ಚುಕಾಲ ನೀರನ್ನು 
ಉಳಿಸಿಕೊಳು ವುದರಿಂದ, ಬೇಸಿಗೆ ಕಾಲದಲ್ಲಿ ಅಥವಾ ಬಹುಕಾಲದವರೆಗಿನ ಶುಷ್ಕ 
ಕಾಲದಲ್ಲಿ ಸಸಿಗಳು ಬಹಳ ಕಾಲದವರೆಗೆ ಬದುಕಿರುತ್ತವೆ. 

3) ಹುಲ್ಲಿನ ಸಸಿಗಳ ಬೆಳವಣಿಗೆಯ ಮೊದಲ ಹಂತದಲ್ಲಿ ಅವುಗಳಿಗೆ ಉತ್ತಮ 
ಪೋಷಣಿ ದೊರಕುತ್ತದೆ. 


ಕಾರ್ಯಾಚರಣೆಯ ವೆಚ್ಚ : ವಿವಿಧ ಕಾರ್ಯಾಚರಣೆಯ ವೆಚ್ಚವನ್ನು (1973 
ರಲ್ಲಿದ್ದ ಬೆಲೆಗಳ ಮಟ್ಟಕ್ಕೆ ಅನುಗುಣವಾಗಿ) ಕೆಳಗೆ ನಮೂದಿಸಿದೆ : 


1) ಕಲ್ಲುಗೋಡೆ ಅಥವಾ ಕಂದಕ ಮತ್ತು ಹಸಿಗಿಡದ 
ಬೇಲಿಯನ್ನು ಬೆಳೆಸಲು ರೂ, 3000/4.ಮಾ. 
2) ಕೊರಕಲುಗಳಿಗೆ ಬೆಣೆಹಾಕಲು ಮತ್ತು ಒಡ್ಡುಕಟ್ಟಲು ರೂ. 100/ಹೆ. 


3) ಗ್ರಡೋನಿ ಕಂದಕಗಳಿಗೆ (ಒಂದು ಹೆಕ್ಟೇರಿನಲ್ಲಿ 400 

ರಿಂದ 600 ಮಾ. ಉದ್ದದ ಕಂದಕ ತೆಗೆಯಲು) ರೂ. 125/ಹೆ. 
4) ಕಳೆ ಮತ್ತು ಕೆಳದರ್ಜೆಯ ಹೆಂಲ್ಲನ್ನು ತೆಗೆಯಲು ರೂ. 10/ಹೆ. 
5) ಬಿಡಿ ಕಲ್ಲುಗಳ ಶೇಖರಣೆಗೆ ಮತ್ತು ಅವುಗಳನ್ನು 

ಗ್ರಡೋನಿ ಕಂದಕಗಳ ಮಧ್ಯೆ ಉದ್ದಕ್ಕೂ ಆಕಾರ 

ರೇಖೆಯ ನೇರಕ್ಕೆ ಹೊಂದಿಸಲು ರೂ. 10/ಹೆ. 
6) ಹುಲ್ಲಿನ ಬೀಜಗಳನ್ನು ಬಿತ್ತುವುದಕ್ಕೆ ಮತ್ತು ಉತ್ಕೃಷ್ಟ 

ಜಾತಿಯ ಹುಲ್ಲ:ಗಳನ್ನು ಗ್ರಡೋನಿ ಕಂದಕ ಪ್ರದೇಶ 

ಗಳವ್ಲಿ ಬೆಳೆಸುವುದಕ್ಕೆ ರೂ. 50/ಹೆ. 


ಮೇಲೆ ವಿವರಿಸಿದ ಕೆಲವು ಕ್ರಮಗಳನ್ನು ಅನುಸರಿಸಿ ಆಯಾ ಪ್ರದೇಶಕ್ಕೆ 
ಸರಿಹೊಂದಂವಂತೆ ಹುಲ್ಲಿನ ಜಾಶಿಗಳನ್ನು ಮತ್ತು ಮೇವಿನ ಮರ ಮತ್ತು ಹೊದರು 
ಗಳನ್ನು ಬೆಳೆಸಿ ಅರಣ್ಯಗಳ ಸಂರಕ್ಷಣೆಗೆ, ಜಾನುವಾರುಗಳ ಅಭಿವೃದ್ಧಿಗೆ, ಸಣ್ಣ ರೈತರ 


ಅಭ್ಯುದಯಕ್ಕೆ ಮತ್ತು ಒಟ್ಟಾರೆ ದೇಶದ ಆರ್ಥಿಕಾಭಿವೃದ್ಧಿಗೆ ನೆರವಾಗಬಹುದು, 


ಅಧ್ಯಾ ಯ 42 


ಅರಣ್ಯ ರೋಗಗಳು ಮತ್ತು ಕೀಟಗಳು 


ಅರಣ್ಯ ರೋಗಗಳಿಂದ ಕಾಡಿನ ಮರಗಳಿಗೆ ಗಣನೀಯ ಪ್ರಮಾಣದ ಹಾನಿ 
ಯುಂಟಾಗುತ್ತದೆ. ಇವುಗಳಿಂದಾಗಿ ಮರಗಳ ಉತ್ಪನ್ನ ಕಡಮೆಯಾಗಿ ಅವುಗಳ 
ಉಪಯುಕ್ತತೆ ಮತ್ತು ಬೆಲೆ ಇಳಿಮುಖವಾಗುತ್ತ ವೆ. ದಿಮ್ಮಿಗಳು ಸಾಗಣೆಯಲ್ಲಿ 
ಮತ್ತು ಶೇಖರಣೆಯಲ್ಲಿ ಶಿಲೀಂಧ್ರ ಮತ್ತು ಕೀಟಿಗಳ ಹಾವಳಿಗೆ ತುತ್ತಾಗುತ್ತವೆ. 


ಶಿಲೀಂಧ್ರ, ಮತ್ತು ಕೀಟಗಳಿಂದ ಕಾಡುಗಳಿಗೆ ಸಾಕಷ್ಟು ನೆಷ್ಟವಾಗುವುದರಿಂದ 
ಮರಗಳನ್ನು ಈ ಭಾದಕ ಜೀವಿಗಳಿ:ದ ರಕ್ಷಿಸುವುದು ಅಗತ್ಯವಾಗಿದೆ. ಈ ಗುರಿಯ 
ನ್ನಿಟ್ಟುಕೊಂಡು ಡೆಹ್ರಾಡೂನಿನ ಅರಣ್ಯ ಸಂಶೋಧನಾ ಸಂಸ್ಥೆಯಲ್ಲಿ ಸಸ್ಕರೋಗ ಶಾಸ್ತ್ರ 
ವಿಭಾಗ 1927ರಿಂದ ಕಾರ್ಯಾರಂಭಿಸಿತು. ಅರಣ್ಯ ಕೀಟಶಾಸ್ತ್ರದ ಮೇಲೆ 
ಸಂಶೋಧನೆ ಇದೇ ಸಂಸ್ಥೆಯಲ್ಲಿ 1901ರನ್ಲಿ ಪ್ರಾರುಭವಾಯಿತು. 


22 ಮತ್ತೂ 23ನೆಯ ಕೋಷ್ಟಕಗಳಲ್ಲಿ ಅರಣ್ಯ ಮರಗಳಿಗೆ ಹಾನಿಯುಂಟು 
ಮಾಡುವ ಕೆಲವು ಮುಖ್ಯ ಶಿಲೀಂಧ್ರ ಮತ್ತು ಕೀಟಗಳನ್ನು ಕೊಟ್ಟಿದೆ. 


ನೀಲಗಿರಿ ಮರಕ್ಕೆ ಬೀಳುವ ಸುಮಾರು ಎಪ್ಪತ್ತು ಕೀಟ ಪ್ರಭೇದಗಳಲ್ಲಿ ಬಾಬುಲ್‌ 
ಕಾಂಡ-ಬೇರು ಕೊರೆಯುವ ಹುಳುಗಳು ಮಾತ್ರ ಕೆಲವು ಪ್ರದೇಶಗಳಲ್ಲಿ ಮರಗಳನ್ನು 
ಕೊಂದು ಅಪಾರಹಾನಿಯನ್ನುಂಟುಮಾಡುತ್ತವೆ. ಆದರೆ ಇತರ ಕೀಟಗಳು ಅನಿಯತ 
ವಾಗಿ ಮಾತ್ರ ಮರಗಳಿಗೆ ಬೀಳುತ್ತವೆ 


ಶಿಲೀಂಧ್ರ ಮತ್ತು ಕೀಟಗಳೆರಡೂ ಕೊಯ್ದ ಮರಮುಟ್ಟುಗಳಿಗೆ ಮತ್ತು ದಿಮ್ಮಿ 
ಗಳಿಗೆ ಹಾನಿ ತರುತ್ತವೆ, ಕೊಯ್ದ ಮರದಲ್ಲಿ ಸುಮಾರು ಶೇಕಡ 60 ರಷ್ಟು 
ಸೆಲ್ಕುಲೋಸ್‌, 30ರಷ್ಟು ಲಿಗ್‌ನಿನ್‌, 30ರಷ್ಟು ಸಕ್ಕರೆ ಮತ್ತು ಇತರ 10 
ಪದಾರ್ಥಗಳು ಭಾಗವಿರುತ್ತವೆ. " ಇದರಿಂದಾಗಿ ಗೆದ್ದಲು ಮತ್ತು ಇತರ ಕೀಟಗಳಿಗೆ, 
ಸಮುದ್ರದ ಸಣ್ಣ ಜೀವಿಗಳಿಗೆ ಮತ್ತು ಕೊಳೆರೋಗವೂ ಸೇರಿದಂತೆ ಇತರ ಶಿಲೀಂಧ್ರ 
ಗಳಿಗೆ ಆಹಾರವಾಗುತ್ತದೆ. 


ಅರಣ್ಯ ರೋಗಗಳು ಮತ್ತು ಕೀಟಗಳು 


327 








ಕೋಪ್ಪಕ 22 
ಮರಗಳಿಗೆ ಹಾನಿಕಾರಕವಾದ ಕೆಲವು ಮುಖ್ಯ ಶಿಲೀಂಧ್ರಗಳು 
ಪ್ರಭೇಧ ಶಿಲೀಂಧ್ರದ ಹೆಸರು ಶರಾ 
1 2 3 4 





1, ಸಾಲ್‌ ಅರಣ್ಯ ಗಳು 
(ಪೋರಿಯ ರೊಬಸ್ಟ) 


2. ಖೈರ್‌ 
(ಅಕೇಶಿಯ ಕೆಟಚು) 


3, ಬ್ಲುಪೈನ್‌ 
(ಪೈನಸ್‌ ವಳ್ತಿಚಿಯಾನ) 


ಸೆ. ಸಾಲ್‌ 
(ಹೋರಿಯ ರೊಬಸ್ಟ) 


5, ದೇವದಾರ್‌ 
(ಸಿಡ್ರಸ್‌ ದೇವದಾರ) 


6. ಸೂ ಸ್‌ 
(ಪೈಸಿಯ ಸ್ಮಿತಿಯಾನ) 
ಮತ್ತು 


7. ಫರ್‌ 
(ಏಬಿಸ್‌ ಏನ್‌ಡ್ರೆ) 


8. ಟೀಕ್‌ (ಕಾಪ್ಟಿಸ್‌) 
(ಟೆಕ್ಟೋನ ಗ್ರಾಂಡಿಸ್‌) 


ಫೊಮಿಸ್‌ ಫಾಸ್ಟುಯೂಸಸ್‌ 
ಫೊಮಿಸ್‌ ಕ್ಯಾರಿಯೋಫಿಲ್ಲಿ 
ಹೈಮಿನೆಸಕೀಟಿ 


ಫೊಮಿಸ್‌ ಬೇಡಿಯಸ್‌ 


ಫೊಮಿಸ್‌ ಪೈನಿ 


ಪಾಲಿಪೊರಸ್‌ ಷೋರಿಯೆ 


ಪೆರಿಡರ್ಮಿಯಂ ಸೆಡ್ಡಿ 


ಆರ್‌ಮಿಲ್ಲೇರಿಯೆ ಮೆಲ್ಲಿಯ 


ಫೊಮಿಸ್‌ ಲಿವಿಡಸ್‌ 
ಮತ್ತು 
ಪಾಲಿಪೊರಸ್‌ ಜೊನಾಲಿಸ್‌ 





ರುಬಿಜಿನೋಸೆ 


ಹಾರ್ನ್‌ ರಾಟ್‌ ಮತ್ತು ಕಾಡಂ 
ಗಳಲ್ಲಿ ದಿಮ್ಮಿಗಳ ಕೊಳೆತವ 
ನ್ನುಂಟುಮಾಡುತ್ತದೆ. 


ಮರದಲ್ಲಿ ಕೊಳೆತವನ್ನುಂಟು 
ಮಾಡುತ್ತದೆ. 


ಹಾರ್ನ್‌ ರಾಟ್‌ಆನ್ನು enc) 
ಮಾಡುತ್ತದೆ, 


ಮರಗಳು ಗಾಳಿಯ ಹೊಡೆ 
ತಕ್ಕೆ ಸಿಕ್ಕಿ ಉರುಳಲು ಕಾರಣ 
ವಾದ ಬೇರು... ಕೊಳೆತ 
ವನ್ನುಂಟುಮಾಡುತ್ತದೆ. 


ವಿಜಸ್‌ಬ್ರೂಮ್‌ ರೋಗವ 
ನ್ನುಂಟುಮಾಡಿ ಸೆಳೆಗೊಂಬು 
ಗಳನ್ನು, ಕೆಲವು ವೇಳೆ ಮರ 
ಗಳನ್ನು ಕೊಲ್ಲುತ್ತದೆ. 


ಬಲಿತ ಮತ್ತು ಅತಿಯಾಗಿ 
ಬಲಿತ ಹೆಳೆಯ ಮರಗಳನ್ನು 
ಸಾಯಿಸುತ್ತದೆ. 


ಕಚ್ಚಿಗರಿನ ತೇಗದ ಮರಗಳ 
ಕಾಂಡದ ಕೆಳಭಾಗಕ್ಕೆ ತಗುಲಿ 
ವಂರದ ಶೇಕಡಾ 50 ಭಾಗ 
ವನ್ನು ಟೊಳ್ಳುಮಾಡುತ್ತವೆ. 


328 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 





1 2 3 4 
9. ಟೀಕ್‌ ಮತ್ತು ಇತರ ಕಾರ್ಟಿಸಿಯಂ ಸಾಲ್‌ ಮೊನಿಕಲರ್‌ ಕಾಂಡ ಮತ್ತು ರೆಂಬೆಗಳ 
ಗಟ್ಟೆ ಮರಗಳು ರೋಗವನ್ನುಂಟು 
ಮಾಡುತ್ತದೆ. 
10. ಖೈರ್‌ ತೋಪು ಗಾನೊಡರ್ಮ ಲುಸಿಡಂ ತೋಪ_ಗಳ ಮೊದಲ 


(ಅಕೇಶಿಯ ಕೆಟಚು) 


11. ಸಿಸ್ಸು ಫ್ಯಸೇರಿಯಮ್‌ ಸೊಲಾನಿ 
(ಡಾಲ್‌ಬದ್ದಿಯ ಸಿಸ್ಸು) 


ರ 


12. ದೇವದಾರ್‌ ಫೊಮಿಸ್‌ ಅನ್ನೊಸರ್‌ 
ಮತ್ತು ಫರ್‌ 
13. ಪೈನಸ್‌ ರೇಡಿಯಾಟ.. ಸರ್‌ಕೊಸ್ಬೊರ ಪಿನಿಡೆನ್ಸಿಪ್ಲೊರೆ 
ಮತ್ತು ಪೈನಸ್‌ ಪಿನಾಸ್ಟರ್‌ 
ಪೈನಸ್‌ ಹೆಲಿಖೆನ್‌ಸಿಸ್‌ 
14. ಕ್ಯಾಸುರಿನ ಟ್ರೈಕೊಸ್ಟೋರಿಯಮ್‌ 
(ಕ್ಯಾಸುರಿನ ಇಕ್ವಿಸೆಟಿಫೋಲಿಯ) ವೆಸಿಕ್ಕುಲೋಸಮ್‌ 


ಒಂಭತ್ತು ವರ್ಷದೊಳಗೆ 
ಶೇಕಡಾ 40 ಭಾಗ ಮರಗಳ 
ಸಾವಿಗೆ ಕಾರಣವಾಗುತ್ತದೆ. 
ಪೂರ್ತಿಕಡಿದು ತೆಗೆದ ಪ್ರದೇಶ 
ಗಳ ಮರಗಳ ಬುಡ ಮತ್ತು 
ಬೇರುಗಳಿಂದ ಈ ರೋಗ 
ಸೋಕುತ್ತದೆ. 


ಚೆನ್ನಾಗಿ ನೀರು ಬಹಿಯ 
ದಿರುವ ಜೇಡಿಮುಣ್ಣಿನಲ್ಲಿ 
ಬೆಳೆದ ಸಿಸ್ಸು ಮರ ಸೊರಗು 
ರೋಗದಿಂದ ಬಳಲಿ ಕೊನೆಗೆ 
ಸಾಯುತ್ತದೆ. 


ಈಚಿನಷ್ಟು ದಪ್ಪ ಬೆಳೆದ 
ಮರಗಳು ಸಾವನ್ನಪ್ಪುತ್ತವೆ. 


ಶೇಕಡಾ 50ರಿಂದ80ರಷ್ಟು 
ಮರಗಳನ್ನು ಸಾಯಿಸುತ್ತದೆ. 


ದಕ್ಷಿಣಭಾರತ, ಗುಜರಾತ್‌, 
ಮತ್ತು ಪಶ್ಚಿಮ ಬುಗಾಳ 
ಗಳಲ್ಲಿ ಈ ಸೊರಗು ರೋಗ 
ಕಂಡುಬರುತ್ತದೆ. ಮರಗಳ 
ಮೇಲಾದ ಗಾಯಗಳಿಂದ ಈ 
ರೋಗ ತಗಲುತ್ತದೆ. ರೋಗ 
ತಗುಲಿದ ಮರಗಳು ಸಾಯು 
ತ್ತವೆ, 


ಆರಣ್ಯ ರೋಗಗಳು ಮತ್ತು ಕೀಟಗಳು 329 





1 2 3 4 

15. ಯೂಕಲಿಪ್ಟಸ್‌ ಟಿಟಿ ಸಿಲಿಂಡ್ಬೊಕ್ಸೇಡಿಯಮ್‌ ಸ್ಕೊ ಗೋವ ಮತ್ತು ಕೇರಳಗಳಲ್ಲಿ 
ಕಾರ್ಮಿಸ್‌ ಮತ್ತು ಯೂಕ ಪೇರಿಯಮ್‌ ಮತ್ತು ಸಿಲಿಂಡ್ಲೊ ಹೆಚ್ಚು ಮಳೆ ಬೀಳುವ 
ಲಿಪ್ಟಸ್‌ ಗ್ರಾಂಡಿಸ್‌ ಕ್ಲೇಡಿಯಮ್‌ ಕ್ವಿನ್‌ಕ್ಮಿಸೆಪ್ಪೇ ಪ್ರದೇಶಗಳಲ್ಲಿನ ತೋಪು 
ಟಮ್‌ ಗಳಲ್ಲಿ ಶೇಕಡ 50 ರಿಂದ 95 
ರಷ್ಟು ಒಂದು ವರ್ಷ ವಯ 
ಸ್ಸಿನ ಗಿಡಗಳು ಈ ರೋಗ 

ದಿಂದ ಸತ್ತುಹೋದವು. 
16, ಯೂಕಲಿಪ್ಟಸ್‌ ಟಿಂಟಿ ಕಾರ್ಚಿಸಿಯಮ್‌ ಸಾಲ್‌ಮೋನಿ ಕೇರಳ, ಕರ್ನಾಟಕ ಮತ್ತು 








ಕಾರ್ನಿಸ್‌ ಯೂಕಲಿಪ್ಟಸ್‌ ಕಲರ್‌ ಗೋವಗಳ ಹೆಚ್ಚು ವಂಳೆ 
ಗ್ರಾಂಡಿಸ್‌ ಯೂಕಲಿಪ್ಟಸ್‌ ಬೀಳುವ ಪ್ರದೇಶಗಳಲ್ಲಿ 
ಹಿಟ್ರಿಯೋಡೊರ ಪಿಂಕ್‌ ರೋಗವನ್ನುಂಟು 


ಮಾಡುತ್ತದೆ. ಈ ರೋಗೆ 
ತಗುಲಿದರೆ ನೂರಕ್ಕೆ ನೂರು 
ಮರಗಳು ಸಾಯಬಹಾದು. 
ವರ್ಷಕ್ಕೆ 2000 ಮಿ.ಮಾ, 
ಗಿಂತ ಕಡಮೆ ಮಳೆ ಬೀಳುವ 
ಪ್ರದೇಶಗೆಳಲ್ಲಿ ಈ ರೋಗ 
ಸಾಮಾನ್ಯ. ಮರದ ಮೇಲೆ 
ಕ್ಯಾಂಕರ್‌ಗಳಾದರೂ ಇವು 
ಗಳಿಂದ ಮರಗಳು ಸಾಯು 
ವುದಿಲ್ಲ. 
17. ಯೂಕಲಿಪ್ಟಸ್‌ ಟೆರಿಟಿ ಗಾನೊಡರ್ಮ ಲುಸಿಡಂ ಬೇರು ಕೊಳೆ ರೋಗ 


ಕಾರ್ನಿಸ್‌, ಯೂಕಲಿಪ್ಟಸ್‌ 
ಗ್ರಾಂಡಿಸ್‌, ಯೂಕಲಿಪ್ಟಸ್‌ 
ಹಿಟ್ಟಿಯೋಡೊರೆ 


18. ಕ್ರಿಪ್ಟೊಮೀರಿಯ ಆರ್ಮಿಲ್ಲೆರಿಯ ಮೆಲ್ಲಿಯ 


ಜವಾನಿಕ 


ವನ್ನುಂಟುಮಾಡುತ್ತದೆ. ಈ 
ಈ ರೋಗ ತಗುಲಿದ ಮರ 
ಗಳು ಗಾಳಿಯ ಹೊಡೆತಕ್ಕೆ 
ಸಿಕ್ಕಿ ಉರುಳಿಬಿದ್ದು ಸಾಯು 
ತ್ತವೆ, 

50 ವರ್ಷ ವಯಸ್ಸಿನ ಮರ 


ಗಳನ್ನು ಬೇರು ಕೊಳೆರೋಗ 
ದಿಂದ ಸಾಯಿಸುತ್ತದೆ. 





330 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಅರಣ್ಯ ಮತ್ತು ತೋಪುಗಳಲ್ಲಿರುವ ಮರಗಳು ಎಲೆ ತಿನ್ನುವ, ಕಾಂಡ, ಬೇರು 
ಮತ್ತು ರೆಂಬೆಗಳನ್ನೂ ಕೊರೆಯುವ ಕೀಟಗಳ ಹಾವಳಿಗೆ ತುತ್ತಾಗುತ್ತವೆ. ಕೆಳಗಿನ 
ಕೋಷ್ಟಕದಲ್ಲಿ ಗೆದ್ದಲನ್ನು ಬಿಟ್ಟು ಉಳಿದ ಕೆಲವು ಮುಖ್ಯ ಕೀಟಗಳನ್ನೂ ಕೊಟ್ಟಿದೆ 


ಮರ ಜಾತಿಗಳು 
ಅನೇಕ ಮರಗಳು 


ತೇಗ 


ಸಾಲ್‌ ಅರಣ್ಮಗಳು 


ಸಿಮುಲ್‌ 
ತೋಪುಗಳು 


ಟೋನ್‌ 
ಸ್ಲೈಟೇನಿಯ 


ಗಾಂಭಾರ್‌ 
ತೋಪುಗಳು 
ಮಲ್ಕೆನ ಆರ್ಫೋರಿಯ 


ಕೋಪ್ಟಕ 23 
ಕೆಲವು ಮುಖ್ಯ ಕೀಟಗಳ ಹಾವಳಿಗೆ ಈಡಾಗುವ ವಿವಿಧ ಜಾತಿಯ ಮರಗಳು 


ಕೀಟಿದೆ ಹೆಸರು 


ಶರಾ 


ಕಾಲೊಪೆಪ್ಲ ಲಿಯಾನ, ಇಲಾಕ್ನ ಸಾಮಾನ್ಯವಾಗಿ ಕಂಡುಬರುವ ಎಲೆ 
ಪ್ರಭೇದ, ಅವೊಡಿರಸ್‌ ಸಿಸ್ಸು ತಿನ್ನುವ ಕೀಟಗಳು 


ಪೈರಾಸ್ಟ ಮೆಕೆರ್ಮಾಲಿಸ್‌ 

(ಹಿಬ್ಲಿಯ ಪ್ಯೂರ) 
ಎಕ್ಟ್ರೊಪಿಸ್‌ ದೇವದಾರೆ 
ಪ್ಲಿಕಾಪ್‌ಟಿರ ರಿಫ್ಲೆಕ್ಸ್‌ 


ಹೊಪ್ಲೊಸಿರಾಂಬಿಕ್ಸ್‌ 
ಸ್ಪೈನಿಕಾರ"ನಿಸ್‌ 


ಟೆೊನಿಕ ನಿವಿಫಾಮನ 


ಹಿಪ್ಸಿಪೈಲ ರೊಬಸ್ಟ 


ಕಾಲೊಪೆಪ್ಲ ಲಿಯಾನ 


ಎಲೆ ತಿನ್ನುವ ಕೀಟಗಳು. ಮರಗಳ 
ಹೆಚ್ಚುವರಿ ಏರಿಕೆಗೆ ಹಾನಿಯುಂಟಾ 
ಗಂತ್ತದೆ ಮತ್ತು ಮರಗಳ ಗುಣವೂ 
ಕ್ಷೀಣಿಸುತ್ತದೆ. 


ಸಾಲ್‌ ಮರಗಳನ್ನು ನಾಶಮಾಡುವ 
ಹಾರ್ಟ್‌ ಉಡ್‌ ಕೊರೆಯುವ ಹುಳ. 


ರೆಂಬೆ ಕೊರೆಯುವ ಹುಳೆ, ರೆಂಬೆ 
ಗಳನ್ನು ಕೊರೆದು ಟೊಳ್ಳುಮಾಡು 
ತ್ತದೆ. ವರ್ಷಕ್ಕೆ ಈ ಕೀಟದ 6 
ಪೀಳಿಗೆಗಳು ಹುಟ್ಟುತ್ತವೆ. 


ರೆಂಬೆ ಕೊರೆಯುವ ಹಂಳೆ. ವರ್ಷಕ್ಕೆ 
5 ಪೀಳಿಗೆಗಳು. ಮೊದಲನೆ ಪೀಳಿಗೆ 
ಹೂವುಗಳನ್ನು ತಿನ್ನುತ್ತದೆ. 
ಎರಡನೇ ಪೀಳಿಗೆ ಹಣ್ಣುಗಳ ಮೇಲೆ 
ಬೀಳುತ್ತದೆ. ಮೂರನೇ, ನಾಲ್ಕನೇ 
ಮತ್ತು ಐದನೇ ಪೀಳಿಗೆಗಳು ಕಾಂಡ 
ಗಳ ಮೇಲೆ ಬೀಳುತ್ತವೆ. 


ಬೆಳೆಯುತ್ತಿರುವ ತುದಿಯ ಕಾಂಡ 
ಗಳನ್ನು ತಿನ್ನುತ್ತದೆ. ಈ ರೆಂಬೆಗಳು 
4 ಶಿಂಗಳು ಎಲೆರಹಿತವಾಗಿ ನಂತರ 
ಸಾಯುತ್ತವೆ. 





ಆರಣ್ಯ ರೋಗಗಳು ಮತ್ತು ಕೀಟಗಳು 331 


ಬಹು ಸಂಖ್ಯೆಯ ಮರಗಳಲ್ಲಿ ಬಿಳಿಮರ ಹೆಚ್ಚು ಬಾಳಿಕೆ ಬರುವುದಿಲ್ಲ. 
ಸುಮಾರು ಶೇಕಡಾ 10ರಷ್ಟು ಮರಪ್ರಭೇದಗಳ ಚೇಗಿನಲ್ಲಿ ವಿಷವಸ್ತುಗಳೆ ಸಂಗ್ರಹಣೆ 
ಯಠಾಗಿರುವುದರಿಂದ ಅವು ಸ್ವಾಭಾವಿಕವಾಗಿ ಬಾಳಿಕೆಬರುತ್ತವೆ ಮತ್ತು ಅವು ಹೆಚ್ಚು 
ಕಾಲದವರೆಗೆ ಶಿಲೀಂಧ್ರ ಮತ್ತು ಕೀಟಗಳ ಹಾವಳಿಯನ್ನೂ ತಿಡೆದುಕೊಳ್ಳಬಲ್ಲವು. 
ಚೇಗಿನಲ್ಲಿ ಸಂಗ್ರಹಣೆಯಾದ ವಸ್ತುಗಳಲ್ಲಿ ಕೆಲವು ಆಲ್ಕಲಾಯಿಡ್‌ಗಳು, ಕ್ಲಿ ಓನೋನ್‌ಗಳು, 
ಫಿನಾಲ್‌ಗಳು, ಎಸೆನ್‌ಹಿಯಲ್‌ ಆಯಿಲ್‌ಗಳ), ಸಿಲಿಕಾ ಮುಂತಾದವುಗಳಿರಬಹುದು, 
ಉತ್ಪನ್ನವಾದ ದಿಮ್ಮಿಗಳ ಸುಮಾರು ಮೂರನೇ ಒಂದು ಭಾಗದಷ್ಟು ಒಂದೇ ಸಮ 
ನಾಗಿ ಬಾಧಕ ಜೀವಿಗಳಿಂದ ಶಿಥಿಲವಾಗಿ ನಷ್ಟವಾಗುತ್ತ ದೆಂದು ಅಂದಾಜುಮಾಡಲಾಗಿದೆ. 
ದೇಶದಲ್ಲಾಗುವ ದಿಮ್ಮಿಮರಗಳ ನಷ್ಟದ ನಿಕರವಾದ ಪ್ರಮಾಣವನ್ನು ಸರಿಯಾಗಿ 
ಅಂದಾಜಂಮಾಡಿಲ್ಲ. ಆದರೂ ಸಹ ಈ ಮೊತ್ತ ಬಹು ಭಾರಿಯಾಗಿರುವುದು ನಿಜ, 
ಕೊಯ್ದ ಮರವನ್ನೂ ಶಾಸ್ತ್ರರೀತಿಯಲ್ಲಿ ಒಣಗಿಸಿ, ವಿಷರಾಸಾಯನಿಕಗಳಿ:ದ ಸಂಸ್ಕರಿಸಿ 
ಈ ನಷ್ಟವನ್ನು ಕಡಮೆ ಮಾಡಬಹುದು. ಎರಡನೇ ದರ್ಜೆಯ ಮರ ಪ್ರಭೇದಗಳಿಂದ 
ತಯಾರಿಸಿದ ರೈಲ್ವೆಸ್ಲೀಪರ್‌ಗಳು, ವಿದ್ಮೆತ್‌ ಕಂಬಗಳು ಮತ್ತು ಕಟ್ಟಡಗಳಲ್ಲಿ 
ಉಪಯೋಗಿಸುವ ಮರಮುಟ್ಟುಗಳು ಉಪಯೋಗಿಸುವ ಮೊದಲು ರಾಸಾಯನಿಕ 
ಗಳಿಂದ ಸಂಸ್ಕರಿಸಿದರೆ, ಇವು ಶಿಲೀಂಧ್ರ ಮತ್ತು ಕೀಟಗಳೆ ಹಾವಳಿಯನ್ನು ಬಹಳ 
ವರ್ಷಗಳ ಕಾಲ ತಡೆದುಕೊಳ್ಳಬಲ್ಲವು. ಇದೇ ರೀತಿಯಲ್ಲಿ ಸ್ವಾಭಾವಿಕವಾಗಿ ಹೆಚ್ಚು 
ಕಾಲ ನಾಶವಾಗದೇ ಇರುವ ಕೊಯ್ತೂ ಮರಗಳನ್ನೂ ಸಹ ಅಂದರೆ ಅವುಗಳಲ್ಲಿ ಚೇಗು 
ಕಡಮೆ ಇದ್ದು ಬಿಳಿಮರ ಹೆಚ್ಚಿದ್ದರೆ ರಾಸಾಯನಿಕಗಳಿಂದ ಸಂಸ್ಕರಿಸಬೇಕು ; ಏಕೆಂದರೆ 
ಬಿಳಿಮರ ಅತಿಬೇಗನೇ ನಾಶವಾಗುತ್ತದೆ. 


ಈ ರೀತಿ ಸಂಸ್ಕರಣೆಮಾಡಿದ ಮರದ ಪದಾರ್ಥಗಳು ಸಂಸ್ಕರಣೆ ಮಾಡದೇ 
ಉಪಯೋಗಿಸಿದ ಅದೇ ಜಾತಿಯ ಮರಗಳಿಗಿಂತ ಹೆಚ್ಚು ಕಾಲ ಸೇವೆ ಸಲ್ಲಿಸುತ್ತವೆ. 
ನಮ್ಮ ದೇಶದಲ್ಲಿ ಸಾಮಾನ್ಕವಾಗಿ ದೊಡ್ಡ ಪ್ರಮಾಣದಲ್ಲಿ ಉಪಯೋಗದಲ್ಲಿರುವ 
ಸಂಸ್ಕರಣ ರಾಸಾಯನಿಕಗಳೆಂದರೆ “ಕ್ರಿಯೊಸೋಟ್‌ ಮತ್ತು ಆಸ್ಕ್ಯು'. ಆಸ್ಕ್ರ್ಯನಲ್ಲಿ 
ಆರ್‌ಸೆನಿಕ್‌, ಪೊಟಾಸಿಯಂ ಡೈಕ್ರೊಮೇಟ್‌ ಮತ್ತು ಕಾಪರ್‌ ಸಲ್ಫೇಟ್‌ಗಳಿರುತ್ತವೆ. 


ಭಾಗ 


ಅನುಬಂಧಗಳು 


333 


ಅನುಬಂಧಗಳು 


ಸವಾ)? ಘ/)ಗಗ/ಗ್ಷಗಗ6ಗಕಾರಾಣಾಸಾಕಾಸಾೂಗಕಾಾಸಾಾ ಯ ದ 

















IS $8 8p 0601 TT 891 (95 1'00 pT (೭ kere 
96 9 9p 694 Lil Lee Ise SE ದಧ. 0£। ‘pa 
1೪ 4 £9) 1921 616 TIT 1p PET Cl UE ots ೧00೫೮ ಬಡ ಐಂಣುಣಣ ಕೇ 
೪ 9 ೪೫8 0091 (9 viz ce #¥Ie £9೭2 9 ಇ" | 
€L 9 96 2೫01 6'€1 6 Tp TIE 6೭ 8 ಐಲು ಇ ನಾ ೧೧ ೧೪ 
19 9 8 091ಔ TIT LSI 6೧ 9೮2 912 299 veep 
95 L 069 bel 612 POT op Lee Tit £61 ೦೮೫% Ren 
19 £ 0ST $69೯10 29/1 IST 190 per £9 08 "ho neg nope ka 
SL $s 80 Le TT 1161 010% 26ರ 67 £8 ok 30 ರಿಂಣ ಲ 
08 9° ೫01 9000 — 922 — 0106 €92 9? ೧೮೧೮೩ ತಲಿನ coach 
LL b L€1 vere 06 coz ೫1೯ 170೭ 1`€ 62 0೬೧% 31" hom ‘ev 
LL §¢ 811 2626 (91 9¢T WL° LOC TT TT cova ಣಾ nr 
1! 01 6 8 L 9 € ೪ £€ಐ 2 I 
ಅ MN ENN EN 

ಲ ಸ “erp ‘sou ೦೧೫ (x) 

gna ceporoy RENT | ER CAR cy ಗೈಫನ ಇದ ೦೫೮೦೫ AM Fs ANA 

RIVE eG gg ES ಎ RIVED 87೪೭೦ ನಾಂ ಟಣ ನಲ 

೧೫೮೦ ನಾರದ ದಾ —————— cay PHoap ೧ಣಣ 

(“೦೮ ೮) ace | (ಇಸ cere eo 


ಅಾರಾಕಾಘಾಣಾಕಾರಘಾಘಫಾಾಕಾರಘಾಪಾಶಾಣಾಣಾಣಾಹಾಹಾಹಾಸಾವಾಾ ವಾ ರ ವ ಅ 777ಾ 
851 Tee ar ‘pecs’ puesy Say Dagsee Scab ERE ನಟ'ಬಂಣ 


| ೧೦೧ 


ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


336 


‘rm 











‘evo, "ಜಗ್ಗ 4a sores Uy 'ಇ 4 pe ಐಂ "ಜಲ. ನೀರಿ 

6s u 11 $9 aT 01 696 821 86 He ap ಭಲಿ ಗಾಂ 
LL 9 18 69 ರ098- ೫9 666 06 0T 990 x "ಗೂ ಅಜ 
6 ೪ 29 86 ಸಾ ನಾತ ಷಾ ಜಾ — 068( ಗಲ ಭಂಜ ಬಾ NPN 
— $s 9 9981 91% G6 7೫602 6/1 CSL ೪೮1೭ gen Repay Hep PONY 
£8 €. ೯೫1 bt 09- 88 iT LH 811 6920 when 
pL ೫ 66 cel LI #6 19ರ 69 Th So sv Roper org aut 
19 ¢ 06 690 - 06l — #6 ೭೪೫೭ 9968 oR ೨ಬ ಿಂಹ್‌ನರಬ 

Reap Tae ೦೦೮೧೫೦೬ 
_ ದಾದ ದ್‌ Tl 1 11 0100 (61 991 0991 wero ಗಾ oor ಗೊಂದಲ 
08 § ೫01 6812 90 991 91006 2'!2. 601 60ಬ| scemoges '` 
LS L 6. uot TI 0191 90b £9 IT SLO ಜಣ ‘uo tdi aya 
08 ೫ TI Lett 68 €9 060 990 #02 ೫11 ೧೦೫ ಐಜುಣಣ ಗೋ cock 
pL 9 $6 ₹501 6'CI 9"€T 9'Lp WAS 6'LZ ಳ್ಳ ಗಾಣದ 483 ಂತ ಆ ಬ ಉಣೆ 
ತಿ 8 9 019 ಶರ 1601 80% ¢2e TST 9ಣ ೧೩1 
Lb L 1090 169 19 €0T 9199 LEC 010 60% oe tory cemepcg Hoosen 
1] of 6 8 L 9 € ೫ ೪ ಕ I 








ಅನುಬಂಧ 2 


ವಿವಿಧ ವಲಯಗಳು ಮತ್ತು ಅಲ್ಲಿ ಬೆಳೆಯಬಹುದಾದಂಥ ಮರಗಿಡ ಪ್ರದೇಶಗಳು 


ವಲಯ 1 


ಪಶ್ಚಿಮ ಹಿಮಾಲಯದ ತೇವ ಪ್ರದೇಶಗಳು 


ಜಮ್ಮು ಮತ್ತು ಕಾಶ್ಮೀರ, ಹಿಮಾಚಲ ಪ್ರದೇಶ, ಕುಮಾನ್‌ ಮತ್ತು ಉತ್ತರ 


ಪ್ರದೇಶದ ಘರವಾಲ್‌ 


ಸೌದೆ 

ಕ್ವೆರ್‌ಕಸ್‌ ಡೈಲಟೇಟ (ಮಾರು) 

ಕೈರ್‌ಕಸ್‌ ಇನ್‌ಕಾನ (ಬಿಳಿ ಓಕ್‌) 

ಕ್ವೆರ್‌ಕಸ್‌ ಸೆಮಿಕಾರ್ಪಿಫೋಲಿಯ (ಬರ್‌ಚಾರ್‌) 
ಜುನಿಪರಸ್‌ ಮ್ಯಾಕ್ರೊಪೊಡ (ಧುಪ್‌) 
ಪಾಪುಲಸ್‌ ಸಿಲಿಯೇಟ (ಟೆಲುಂಜ) 
ಪಾಪುಲಸ್‌ ಲಾರಿಫೋಲಿಯ 

ಸ್ಕಾಲಿಕ್ಸಿ ಆಲ್ಬ (ಬಿಸ್‌) 

ಸ್ಯಾಲಿಕ್ಸ್‌ ಡ್ಕಾಫ್‌ನಾಯಡಿಸ್‌ (ವಂಜನೂನ್‌) 
ಸ್ಕಾಲಿಕ್ಸ್‌ ಫ್ರಾಜಿಲಿಸ್‌ 


ಸೊಪು ಹ ಮತ್ತು ಮೇವು 

ಏಸ್ಕುಲಸ್‌ ಇಂಡಿಕ (ಪಂಗ್ಗ) 

ಕ್ವೈರ್‌ಕಸ್‌ ಡೈಲಟೇಟ (ಮಾರು) 

ಕ್ವೈರ್‌ಕಸ್‌ ಇನ್‌ಕಾನ (ಬಿಳಿಓಕ್‌) 

ಗ್ರೀವಿಯ ಅಪೋಸ್ಟಿಫೋಲಿಯ (ನೆಟಲ್‌ ಮರೈ 
ಮೊರಸ್‌ ನಿಗ್ರ 

ಮೊರಸ್‌ ಸೆರ್ರಾಟ (ಕಿಮಂ) 

ಪಾಪುಲಸ್‌ ಯೂಪ್ಪಾಟಿಕ (ಬಹ್ನ) 

ಪಾಪ್ರಲಸ್‌ ಲಾರಿಫೋಲಿಯ 

ಪಾಪುಲಸ್‌ ನಿಗ್ರ 


22] 


ಸ್ಕಾಲಿಕ್ಸ್‌ ಆಲ್ಬ (ಬಿಳಿವಿಲ್ಲೋ, ಬಿಸ್‌) 
ಸ್ಕಾಲಿಕ್ಸ್‌ ಬೆಬಿಲೋನಿಕ 

ಸ್ಕಾಲಿಕ್ಸ್‌ ಡ್ಕಾಫ್‌ನಾಯಡಿಸ್‌ 
ಸೆಲ್‌ಟೆಸ್‌ ಆಸ್ಟ್ರಾಲಿಸ್‌ 


ಆಹಾರ/ಹಣ್ಣು 

ಗ್ರೀವಿಯ ಅಪೋಸ್ಟಿಫೋಲಿಯ (ನೆಟಲ್‌ ಮರೆ) 
ಫಿಜೋವ ಸೆಲೊವಿಯಾನ (ಫಿಜೋವ) 
ಮೋರಸ್‌ ನಿಗ್ರ 

ಮೋರಸ್‌ ಸೆರ್ರಾಟ (ಕಿಮು) 

ರುಬಸ್‌ (ರ್ಯಾಸ್ಟ್‌ ಬೆರಿ) 

ಸೆಲ್‌ಟಿಸ್‌ ಆಸ್ಟ್ರಾಲಿಸ್‌ (ನೆಟಲ್‌ ಮರ) 
ಹಿಪ್ಪೊಫೆ ರ್ಯಾಮ್‌ನಾಯ್‌ಡಿಸ್‌ 


ಮಣ್ಣಿನ ಕೊಚ್ಚಣೆ ತಡೆ 
ಕ್ರಿಪ್‌ಟೊಮೀರಿಯ ಜಪಾನಿಕ 

(ಜಪನೀಸ್‌ ಸಿಡಾರ್‌) 
ಯೂಕಲಿಪ್ಪಸ್‌ (ನೀಲಗಿರಿ) 
ಪಾಪುಲಸ್‌ ಆಲ್ಬ (ಸಫೇದ) 
ಪಾಪುಲಸ್‌ ಸಿಲಿಯೇಟ (ಟೆಲುಂಜ) 
ಪಾಪುಲಸ್‌ ನಿಗ್ರೆ (ಫ್ರಾಸ್ಟ್‌) 
ಸ್ಕಾಲಿಕ್ಸ್‌ ಕ್ಯಾಪ್ತಿಯ 


338 ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ವಲಯ 2 


ಬಂಗಾಳ ಮತ್ತು ಅಸ್ಸಾಮ್‌ ತೇವದ ಪ್ರದೇಶ 


ಪಶ್ಚಿಮಬಂಗಾಳ ಮತ್ತು ಅಸ್ಸಾಮ್‌ 


ಸೌದೆ 

ಅಜಡಿರಕ್ತ ಇಂಡಿಕ 

ಡಾಲ್‌ಬದ್ದಿಯ ಸಿಸ್ಸ್ನು (ಸಿಸ್ಸು) 

ಎಂಬ್ಲಿಕ ಅಫಿಸಿನ್ಯಾಲಸ್‌ (ಆಮ್ಲ) 

ಪೆಲ್ಹೋಫೋರಮ್‌ ಟೆರೊಕಾರ್ರಮ್‌ 

(ಕಾಪರ್‌ ಪಾಡ್‌) 

ಪಿತಸೆಲ್ಲೊಬಿಯಮ್‌ ಡಲ್ಲಿ 
(ವಿಲಾಯಿತಿ ಇದ್ದಿ) 

ಪೊಂಗ್ಯಾಮಿಯ ಪಿನ್ನೇಟ (ಕಾರಂಜ್‌) 


ಸೊಪ್ಪು ಮತ್ತು ಮೇವು 
ಆಲ್‌ಬಿಜಿಯ ಚೈನೆನ್‌ಸಿಸ್‌ (ಸಿರನ್‌) 
ಆಲ್‌ಬಿಜಯ ಬೆಬೆಕ್‌ (ಸೈರಿಸ್‌) 
ಆರ್ಮೊಕಾರ್ಪಸ್‌ ಹೆಟಿರೊಫಿಲಸ್‌ 
ಇಗ್ಗೆ ಮಾರ್‌ಮಲಾಸ್‌ 
ಬೊಹಿನಿಯ ಪ್ರಭೇದ (ಕಾಚನಾರ್‌) 
ಮೊರಿಂಗ ಒಲಿಫೆರ (ಡ್ರಮ್‌ ಸ್ಟಿಕ್‌) 
ಮೊರಸ್‌ ಅಲ್ಪ (ಟಟ್‌, ಮಲ್‌ಬೆರಿ) 
ಲೂಸಿನ ಲೂಕೊಸಿಫಾಲ 

(ಹಾರ್ಸ್‌ ಟ್ಯಾಮರಿಂಡ*) 
ಸಮಾನಿಯ ಸಾಮಾನ್‌ (ದಿಲಾಯತಿ ಸಿರಿಸ್‌) 


ಆಹಾರ/ಹಣ್ಣು 
ಆರ್ಫೊಕಾರ್ಪಸ್‌ ಹೆಟಿರೊಫಿಲಸ್‌ (ಕಥಾಲ್‌) 


ಇಲಿಯೊಕಾರ್ಪಸ್‌ ಫ್ಲೋರಿಬಂಡಸ್‌ 
(ಜಲಪಾಯ್‌) 

ಇಗ್ಗೆ ಮಾರ್‌ಮಲಾಸ್‌ (ಬೇಲ್‌) 
ಎಂಬ್ಲಿಕ ಆಫಿಸಿನೇಲಿಸ್‌ (ಆಮ್ಲ) 
ಪಾರ್ಕಿಯ ರಾಕ್ಸ್‌ಬರ್ಗಯ್‌ (ಜೊಂಗಟಾ) 
ಮೊರಿಂಗ ಒಲಿಫೆರ (ಸೊಹಂಜನೆ) 
ಮೊರಸ್‌ ಅಲ್ಪ (ಟಟ್‌, ಮಲ್‌ಬೆರಿ) 
ಟ್ಯಾಮರಿಂಡಸ್‌ ಇಂಡಿಕ (ಇದ್ದು) 
ಸೈಜಿಜಿಯಮ್‌ ಏಕ್ವಿಯಮ್‌ 

(ಲಾಲ್‌ಜಮರುಲ್‌) 
ಸೈಜಿಜಿಯಮ್‌ ಕ್ಕುಮಿನಿ (ಜಾಮೂನ್‌) 
ಸೈಜಿಜಿಯಮ್‌ ಜಾಂಬೋಸ್‌ 

(ರೋಜ್‌ ಆ್ಯಪಲ್‌) 


ಎಣ್ಣೆ ಬೀಜಗಳು 
ಪೊಂಗ್ಮಾವಿ:ಯ ಪಿನ್ನೇಟಿ (ಹೊಂಗೆ) 


ಮಣ್ಣು ಕೊಚ್ಚಣೆ ತಡೆ 
ಆಲ್‌ಬಿಜಿಯ ಲೆಬೆಕ್‌ (ಸ್ಮೈರಿಸ್‌) 
ಯೂಕಲಿಪ್ಟಸ್‌ ಪ್ರಭೇಧ 
ಲೂಸಿನ ಲ್ಯೂಕೊಸಿಫಾಲ 
(ಹಾರ್ಸ್‌ ಟ್ಯಾಮರಿಂಡ್‌) 
ಪಿತಸೆಲ್ಲೊಬಿಯಮ್‌ ಡಲ್ಲಿ 
(ಎಲಾಯತಿ ಇದ್ಲಿ) 


ವಲಯ 3 


ಅನುಬಂಧಗಳು 339 


ಪೂರ್ವ ಹಿಮಾಲಯ ಮತ್ತು ಕೊಲ್ಲಿಯ ದ್ವೀಪಗಳ ತೇವದ ಪ್ರದೇಶ 
ಅರುಣಾಚಲ ಪ್ರದೇಶ, ನಾಗಾಲ್ಯಾಂಡ್‌, ಮನಿಪುರ, ಮಿಜೋರಾಮ್‌, ತ್ರಿಪ್ಪರೆ, 
ಸಿಕ್ಕಿಮ್‌, ಮೇಘಾಲಯ, ಅಂಡಮಾನ್‌ ಮತ್ತು ನಿಕೋಬಾರ್‌ ದಿ ್ಸೀಷೆಗಳು 


ಸೌದೆ 

ಕ್ವರ್‌ಕನ್‌ ಸೆಮಿಕಾರ್ಪಿಫೋಲಿಯ (ಬರ್‌ಚಾರ್‌) 
ಪೊಂಗ್ಯಾಮಿಯ ಪಿನ್ನೇಟ (ಕಾರುಜ್‌) 
ಯೂಕಲಿಪ್ಟಸ್‌ ಗ್ಲಾಬುಲಸ್‌ (ಬ್ಲುಗಮ್‌) 
ಸ್ಯಾಲಿಕ್ಸ್‌ (ಎಲ್ಲೊ) 

ಸೊಪ್ಪು ಮತ್ತು ಮೇವು 

ಆರ್ಟೊಕಾರ್ಪಸ್‌ ಹೆಟಿರೊಫಿಲಸ್‌ 

ಆಲ್‌ಬಿಜಿಯ ಚೈನೆಸ್‌ಸಿಸ್‌ (ಸಿರಿನ್‌) 
ಕ್ವೈರ್‌ಕಸ್‌ ಸೆಮಿಕಾರ್ಪಿಫೋಲಿಯ (ಬರಚಾರ್‌) 
ಮೊದಿಂಗ ಒಲಿಫೆರ 

ಮೊರಸ್‌ ಸೆರ್ರಾಟ (ಕಿಮು) 


ಆಹಾರ/ಹಣ್ಣು 
ಆರ್ಫೊಕಾರ್ಪಸ್‌ ಹೆಟೆರೊಫಿಲಸ್‌ 
ಈಲಿಯೊಕಾರ್ಪಸ್‌ ಫ್ಲೋರಿಬಂಡನ್‌ 


ವಲಯ 4 


ಮೊರಿಂಗ ಒಲಿಫೆರ 
ಸೈಜಿಜಿಯಮ್‌ ಏಕ್ವಿಯರ್ಮ 
ಸೈಜಿಜಿಯಮ್‌ ಜಾಂಬೋಸ್‌ 


ಮಣ್ಣಿನ ಕೊಚ್ಚಣೆ ತಡೆ 
ಕ್ರಿಪ್‌ಟೊಮೀರಿಯ ಜಪಾನಿಕ 

(ಜಪನೀಸ್‌ ಸಿಡಾರ್‌) 
ಪಾಪುಲಸ್‌ ಸಿಲಿಯೇಟ (ಟೆಲುಂಜ) 
ಮೆಸುವ ಫೆರುವ 
ಯೂಕಲಿಪ್ಟಸ್‌ ಗ್ಲಾಬುಲಸ್‌ (ಬ್ಲೂ ಗಮ್‌) 


ಸೈಮಿಂಗ್‌ಟೋನಿಯ ಪಾಪುಲ್‌ನಿಯೆ (ಪಿಪಿ) 
ನ 


ಸಟ್ಟೇಜ್‌-ಗಂಗಾ ಮೆಕ್ಕಲು ಮೈದಾನದ ಅರೆತೇವ ಪ್ರದೇಶ 
ಪಂಜಾಬ್‌, ದೆಹಲಿ, ಉತ್ತರ ಪ್ರದೇಶದ ಬಲು ಮತ್ತು ಬಿಹಾರ 


ಸೌದೆ 

ಅಕೇಶಿಯ ನಿಲೋಟಿಕ ತಳಿ ಇಂಡಿಕಾ 
ಅನೊಗೈಸಸ್‌ ಲ್ಯಾಟಿಫೋಲಿಯ (ಗಮ್‌ಗಟ್ಟಿ) 
ಆಜಡಿರಕ್ಟ ಇಂಡಿಕ 

ಎಂಬ್ಲಿಕ ಅಫಿಸಿನೇಲಿಸ್‌ 

ಕ್ಯಾಶಿಯ ಸಯಾಮಿಯ (ಕಾಸ್ಸೊಡ್‌ ಮರೆ) 
ಕೈಡಿಯ ಕಾನ್‌ಸಿನ್ನ (ಪೋಲ, ಬರಂಗ) 


ಜಿಜಿಫಸ್‌ ಮಾರಿಷಿಯಾನ (ಬರ್‌) 
ಡಾಲ್‌ಬರ್ಡಿಯ ಸಿಸ್ಸು (ಸಿಸ್ಸು) 
ಡೊಡೊನಿಯ ವಿಸ್ಕೊಸ 
ಟ್ಯಾಮರಿಂಡಸ್‌ ಇಂಡಿಕ 
ಪಿತಸೆಲ್ಲೊಬಿಯಮ್‌ ಡಲ್ಲಿ 

(ಜಂಗಲ್‌ ಜಿಲೇಬಿ) 
ಪೊಂಗ್ಯಾಮಿಯ ಪಿನ್ನೇಟ (ಕಾರಂಜ್‌) 


340 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಮೊರಸ್‌ ಆಲ್ಬ (ಟಟ್‌ ವಂಲ್‌ಬಿರಿ) 
ಬೊಸ್‌ವಿಲಿಯ ಸೆರ್ರಾಟ (ಸಲಾಯ್‌) 
ಸ್ಯಾಲಿಕ್ಸ್‌ ಟೆಟ್ಟಾಸ್ಪರ್ಮ (ಬೈಶಿ) 


ಸೊಪ್ಪು/ಮೇವು 
ಅನೊಗೈಸಿಸ್‌ ಲ್ಯಾಟಿಫೋಲಿಯ (ಧಾರ) 
ಆಲ್‌ಬಿಜಿಯ ಲೆಬೆಕ್‌ (ಸೈರಿಸ್‌) 
ಆರ್ಲೊಕಾರ್ಪಸ್‌ ಹೆಟಿರೊಫಿಲಸ್‌ (ಕಥಾಲ್‌) 
ಇಗ್ಲೆ ಮಾರ್‌ಮಲಾಸ್‌ (ಬೇಲ್‌) 
ಐಲ್ಯಾಂತಸ್‌ ಎಕ್ಷೆಲ್ಲ (ಮಹಾರುಜ") 
ಕಾರ್ಡಿಯ ಡೈಕಾಟೊಮ (ಲಸೂರ) 
ಕೈಡಿಯ ಕ್ಕಾಲಿಸಿನ (ಪೋಲ) 
ಜಿಜಿಫಸ್‌ ಮಾರಿಷಿಯಾನ (ಬರ್‌) 
ಟೊಹಿನಿಯ ವೇರಿಗೇಟ (ಕಚನಾರ್‌) 
ಮೊರಿಂಗ ಒಲಿಫೆರ (ಸೊಹಂಜನ) 
ಮೋರಸ್‌ ಆಲ್ಬ (ಟಟ್‌) 
ಸ್ಕಾಲಿಕ್ಸ್‌ ಟೆಟ್ರಾಸ್ಪರ್ಮ (ಬೈಶಿ) 
ಸಿರಟೋನಿಯ ಸಿಲಿಕ್ಕ (ಕರೋಬ್‌) 
ಲೂಸಹಿನ ಲೂಕೊಸಿಫಾಲ 

(ಹಾರ್ಸ್‌ ಟ್ಯಾಮರಿಂಡ್‌) 
ಹಾರ್ಡ್‌ವಿಕಿಯ ಬೈನಾಟ (ಅಂಜನ್‌) 
ಆಹಾರ/ಹಣ್ಣು 


ಆರ್ಟ್ಪೊಕಾರ್ಪಸ್‌ ಹೆಟಿರೊಫಿಲಸ್‌ (ಕಥಾಲ್‌) 
ಇಗ್ಲೆ ಮಾರ್‌ಮಲಾಸ್‌ (ಬೇಲ್‌) 
ಎಂಬ್ಲಿಕ ಅಫಿಸಿನೇಲಿಸ್‌ 


ವಲಯ 5 


ಕಾರಿಸ್ಸ ಕಂಜೆಸ್ಟ (ಕರೊಂಡ) 
ಕಾರ್ಡಿಯ ಡೈಕಾಟೊಮ (ಲಸೂರ) 
ಕಾರ್ಡಿಯ ರೊಡ್ಳೈ (ಗೊಂಡಿ) 
ಜಿಜಿಫಸ್‌ ಮಾರಿಷಿಯಾನ (ಬರ್‌) 
ಟ್ಯಾಮರಿಂಡಸ್‌ ಇಂಡಿಕ (ಇದ್ಲು) 
ಬೊಹಿನಿಯ ವೇರಿಗೇಟ 
ಮಧುಕ ಲ್ಯಾಟಿಫೋಲಿಯ 
ಮ್ಯಾಲ್‌ಪಿಜಿಯ ಪುನಿಸಿಫೋಲಿಯ 
ಮಿಮುಸಾಪ್ಸ್‌ ಹೆಕ್ಸಾಂಡ್ರ 
ಮೊರಿಂಗ ಒಲಿಫೆರ 
ಮೊರಸ್‌ ಆಲ್ಬ 
ಸೈಜಿಜಿಯಮ್‌ ಕ್ಕುಮಿನಿ 
ಹಿರಿಟೋನಿಯ ಸಿಲಿಕ್ವ 
ಎಣ್ಣೆ ಬೀಜಗಳು 
ಪೊ:ಂಗ್ಯಾಮಿ:ಯ ಪಿನ್ನೇಟ (ಕಾರ:ಜ್‌) 
ಮಧುಕ ಲ್ಯಾಟಿಫೋಲಿಯ (ಮೊಹ್ವು) 
ಮಣ್ಣಿನ ಕೊಚ್ಚಣೆ ತಡೆ 
ಅಕೇಶಿಯ ನಿಲೋಟಿಕ ಇಂಡಿಕ (ಬಾಬುಲ್‌) 
ಆಲ್ವಿಯ ಲೆಬೇ (ಸೈರಿಸ್‌) 
ಕಾಶಿಯ ಸಯಾಮಿಯ (ಕಸ್ಪೊಡ್‌ ಮರ) 
ಟರ್‌ಮಿನೇಲಿಯ ಅರ್ಜುನ (ಅರ್ಜುನ್‌) 
ಟ್ಯಾಮರಿಂಡಸ್‌ ಇಂಡಿಕ (ಇದ್ಲು) 
ಪಿತಸೆಲ್ಲೊಬಿಯಮ್‌ ಡಲ್ಲಿ 

(ಜಂಗಲ್‌ ಜಿಲೇಬಿ) 


ಯೂಕಲಿಪ್ಟಸ್‌ ಪ್ರಭೇದ 
ಲೂಸಿನ ಲೂಕೊಸಿಫಾಲ 


ಅರೆ-ತೇವ ಮತ್ತು ತೇವ ಪ್ರದೇಶ ಮತ್ತು ಅಗ್ನೇಯ ಮೇಲ್ನಾಡಿನ 
ಪೂರ್ವ ಮಧ್ಯ ಪ್ರದೇಶ, ನಾಗಾಲ್ಯಾಂಡ್‌, ಮನಿಪುರ, ಮಿಜೊರಾಮ್‌, ತ್ರಿಪುರ, 
ಸಿಕ್ಕಿಮ್‌, ಮೇಘಾಲಯ, ಅಂಡಮಾನ್‌ ಮತ್ತು ನಿಕೋಬಾರ್‌ ದ್ವೀಪಗಳು 


ಸೌದೆ 
ಅಕೇಶಿಯ ನಿಲೋಟಿಕ ಶಳಿ ಇಂಡಿಕಾ 
(ಬಾಬುಲ್‌, ಕಿಕರ್‌) 


ಅನೊಗೈಸಿಸ್‌ ಲ್ಯಾಟಿಫೋಲಿಯ 
ಎಂಬ್ಲಿಕ ಅಫಿಸಿನೇಲಿಸ್‌ (ಆಮ್ಲ) 
ಕಾರ್ಡಿಯ ರೊಥೈ (ಲಸ್ಸೂರ, ಗೊಂಡಿ) 


ಕ್ಕಾಸಿಯ ಸಯಾಮಿಯ (ಕಸ್ಕೂಡ್‌ ಮರ) 
ಕೈಡಿಯ ಕ್ಕಾಲ್‌ಸಿನ (ಪೋಲ, ಬರಂಗ) 
ಗ್ರಿವಿನ್ಷಿಯ ರೊಬಸ್ಟ (ಸಿಲ್ವರ್‌ ಓಕ್‌) 
ಜಿಜಿಫಸ್‌ ಮಾರಿಷಿಯಾನ (ಬರ್‌) 
ಡಾಲ್‌ಬರ್ದಿಯ ಸಿಸು (ಸಿಸ್ಸು) 
ಡಿಲೋನಿಕ್ಸ್‌ ಇಲಾಟ 
ಟ್ಯಾಮರಿಂಡಸ್‌ ಇಂಡಿಕ (ಇದ್ಲಿ) 
ಪೊಂಗ್ಯಾವಿ:ಯ ಪಿನ್ನೇಟ (ಕಾರಂಜ್‌) 
ಪೆಲ್ಫೂಫೋರಮ್‌ ಟಿರೋಕಾರ್ಪಮ್‌ 
(ಕಾಪರ್‌ ಪಾಡ್‌) 

ಏತಸೆಲ್ಲೊಬಿಯಮ್‌ ಡಲ್ಲಿ 

(ಜ:ಗಲ್‌ ಜಿಲೇಬಿ) 
ಬೊಸ್‌ವಿಕ್ಷಿಯ ಸರ್ರಾಟ (ಸಲಂಂಕ್‌) 
ಹಾರ್ಡ್‌ವಿಕಿಯ ಬೈನೇಟ (ಅಂಜನ್‌) 


ಸೊಪ್ಪು/ಮೇವು 

ಆಲ್ಬಿಜಿಯ ಚೈನೆನ್‌ಸಿಸ್‌ (ಸೈೈರಿಸ್‌, ಸಿರಿನ್‌) 
ಆಲ್ಬಿಜಿಯ ಲೆಬಿಕ್‌ (ಸೈರಿಸ್‌ } 
ಆರ್ಫೊಕಾರ್ಪಸ್‌ ಹೆಟೆರೊಫಿಲಸ್‌ (ಕಥಲ್‌) 
ಇಗ್ಲೆ ಮಾರ್‌ಮೆಲಾಸ್‌ (ಬೇಲ್‌) 

ಎಂಬ್ಲಿಕ ಅಫಿಸಿನೇಲಿಸ್‌ (ಆಮ್ಲ) 

ಕಾರ್ಡಿಯ ಡೈಕಾಟೊಮ (ಲಸೂರ) 
ಜಿಜಿಫಸ್‌ ಮೂರಿಷಿಯಾನ (ಬರ್‌) 
ಟ್ಯಾಮರಿಂಡಸ್‌ ಇಂಡಿಕ (ಇದ್ದಿ) 
ಬೊಹಿನಿಯ ವೇರಿಗೇಟ (ಕಚನಾರ್‌) 


ವಲಯ 6 
ಪಶಿ ಮ ಮೈದಾನ ಒಣ ಹವೆಯ ಪ ರ್ರೈದೇಶ 
ಬಜ ಛ 


ಅನುಬಂಧಗಳು 341 


ಬೊಹಿನಿಯ ಪರ್‌ಪೋರಿಯ 
(ಲಾಲ್‌ ಕಚನಾರ್‌) 

ಮಧುಕ ಇಂಡಿಕ 
ಮ್ಮೂಲ್‌ಪಿಜಿಯ ಪುನಿಸಿಫೋಲಿಯ 

(ವೆಸ್ಟ್‌ ಇಂಡಿಯನ್‌ ಚೆರಿ) 
ಮಿಮುಸಾಪ್ಸ್‌ ಹೆಕ್ಷಾಂಡ್ರ (ಖಿರನಿ) 
ಮೊರಿಂಗ ಒಲಿಫೆರ (ಸೊಹಂಜನ) 
ಮೊರಸ್‌ ಆಲ್ಬ (ಟಟ್‌) ಎ 
ಸೈಜಿಜಿಯಮ್‌ ಕ್ಯುಮಿನಿ (ಜಾಮೂನ್‌) 


ಕಫ 
ಸಿರಿಟೋನಿಯ ಸಿಲಿಕ್ಟ 


ಮಣ್ಣಿನ ಕೊಚ್ಚಣೆ ತಡೆ 
[x ಚ 

ಅಕೇಶಿಯ ನಿಲೋಟಿಕ, 

ತಳಿ ಇಂಡಿಕಾ (ಬಾಬುಲ್‌, ಕಿಕರ್‌) 
ಅನಾಕಾರ್ಡಿಯಮ್‌ ಆಕ್ಸಿಡೆಂಟೇಲ್‌ 
ಐಲ್ಯಾಂತಸ್‌ ಎಕ್ಷೆಲ್ಲ (ಮಹಾರುಖ್‌) 
ಕ್ಕಾಶಿಯ ಅರಿಕ್ಕುಲೇಟ (ಟಿರ್‌ವರ್‌) 
ಕ್ಯಾಶಿಯ'ಸಯಾಮಿಯ (ಕಾಸ್ಪೋಡ್‌ ಮರ) 
ಗ್ಲಿರಿಸೀಡಿಯ ಸೇಪಿಯರ್ಮ 
ಟ್ಯಾಮರಿಂಡಸ್‌ ಇಂಡಿಕ (ಇದ್ಲಿ) 
ಟ್ಯಾಮರಿಕ್ಸ್‌ ಟ್ರೂಪೈ (ಜಾ ಸ) 
ಟರ್‌ಮಿನೇಲಿಯ ಅರ್ಜುನ 
ಪತಸೆಲ್ಲೊಬಿಯಮ್‌ ಡಲ್ಲಿ 

(ಜಂಗಲ್‌ ಜಿಲೇಬಿ) 

ಬೊರಾಸಸ್‌ ಫ್ಲಾಬೆಕ್ತಿಫೆರ್‌ 
ಯೂಕಲಿಪ್ಟಸ್‌ ಪ್ರಭೇದ 


ಲೂಸಿನ ಲೂಕೊಸಿಫಾಲ 


ಹರಿಯಾನ, ರಾಜಾಸ್ಥಾನ, ಗುಜರಾತ್‌, ನೆಗರ್‌ ಹವೇಲಿ 


ಸೌದೆ 


ಅಕೇಶಿಯ ನಿಲೋಟಿಕ, 
ತಳಿ ಇಂಡಿಕಾ (ಬಾಬುಲ್‌, ಕಿಕರ್‌) 


ಅಜಡಿರಕ್ಟ ಇಂಡಿಕ (ನೀಮ್‌) 
ಎಂಬ್ಲಿಕ ಅಫಿಸಿನೇಲಿಸ್‌ (ಆಮ್ಲ) 
ಕಾಶಿಯ ಅರಕುಲೇಟ (ಟರ್‌ವರ್‌) 


342 ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ಕ್ಕಾಶಿಯ ಸೆಯಾಮಿಯ (ಕಸ್ಸೊಡ್‌: ಮರ) 
ಕಾರ್ಡಿಯ ರೊಥ್ಳೈ (ಗೂಂಡಿ) 
ಜಿಜಿಫಸ್‌ ಮೂರಿಷಿಯಾನ (ಬರ್‌) 
ಟ್ಯಾಮರಿಕ್ಸ್‌ ಟ್ರೂಪೈ (ಜ್ವಾ) 
ಟ್ಯಾಮರಿಂಡಸ್‌ ಇಂಡಿಕ (ಇದ್ಲಿ) 
ಪಾರ್ಕಿನ್‌ಸೋನಿಯ ಅಕ್ಕುಲೇಟ 

(ಏಲಾಖುತಿ ಕಿಕರ್‌) 
ಪಿತಸೆಲ್ಲೊಬಿಯಮ್‌ ಡಲ್ಲಿ 

(ಜಂಗಲ್‌ ಜಿಲೇಬಿ) 
ಮೊರಸ್‌ ಆಲ್ಬ (ಟಟ್‌, ಮಲ್‌ಬೆರಿ) 
ರುಸ್‌ ಮೈಸೂರೆನ್‌ಸಿಸ್‌ (ದನ್‌ಸಾರ) 
ಹಾರ್ಡ್‌ವಿಕಿಯ ಬೈನೇಟ (ಅಂಜನ್‌) 
ಸಾಲ್‌ಮೊಡೊರ ಒಲಿಯಾಯ್‌ಡಿಸ್‌ (ಪಿಲು) 


ಸೊಪ್ಪು/ ಮೇವು 
ಅಕೇಶಿಯ ನಿಲೋಟಿಕ, 

ತಳಿ ಇಂಡಿಕ (ಚಾಬುಲ್‌) 
ಆಲ್ಬಿಜಿಯ ಲೆಬೆಕ್‌ (ಸೈರಿಸ್‌) 
ಐಲ್ಯಾಂತೆಸ್‌ ಎಕ್ಷೆಲ್ಲ (ಮಹಾರುಖ್‌) 
ಇಗ್ಗೆ ಮಾರ್‌ಮೆಲಾಸ್‌ 
ಕಾರ್ಡಿಯ ಡೈಕಾಟೂಮ 
ಕಾರ್ಡಿಯ ರೋಥ್ಯೈೆ 
ಜಿಜಿಫಸ್‌ ಮಾರಿಷಿಯಾನ 
ಟಿಕೊಮೆಲ್ಲ ಅಂಡುಲೇಟ (ರುನ್‌ ಟ್ರೋರ) 
ಮೊರಿಂಗ ಒಲಿಫೆರ ” 
ಮೊರಸ್‌ ಆಲ್ಬ 
ರುಸ್‌ ಮೈಸೂರೆನ್‌ಸಿಸ್‌ 
ಲೂಸಿನ ಲೂಕೊಸಿಫಾಲ 
ಸಾಲ್‌ಪೊಡೊರ ಒಲಿಯಾಯ್‌ಡಿಸ್‌ 
ಹಿರಟೋನಿಯ ಸಿಲಿಕ್ವ 
'ಹಾರ್ಡ್‌ವಿಕಿಯ ಬೈಸೇಟ 


ಆಹಾರ/ಹಣ್ಣು 

ಇಗ್ಲೆ ಮಾರ್‌ಮೆಲಾಸ್‌ (ಬೇಲ್‌) 
ಎಂಬ್ಲಿಕ ಅಫಿಸಿನೇಲಿಸ್‌ (ಆಮ್ಲ) 
ಕ್ಯಾರಿಸ ಕಂಜೆಸ್ಟ (ಕರೊಂಡ) 
ಕಾರ್ಡಿಯ 'ಡೈಕಾಟೊಮ 

ಕಾರ್ಡಿಯ ರೋಥ್ಯೆ 

ಜಿಜಿಫಸ್‌ ಮಾರಿಷಿಯಾನ 
ಟ್ಯಾಮರಿಂಡಸ್‌ ಇಂಡಿಕ 

ಮೊರಿಂಗೆ ಒಲಿಫೆರ 

ಮೋರಸ್‌ ಆಲ್ಬ 

ಮಿಮುಸಾಪ್ಲ್‌ ಹೆಕ್ಲಾಂಡ್ರ (ಖಿರ್‌ನಿ) 
ರುಸ್‌ ಮೈಸೂರೆನ್‌ಸಿಸ್‌ 
ಸಾಲ್‌ವೊಡೊರ ಒಲಿಯಾಯ್‌ಡಿಸ್‌ (ಪಿಲು) 
ಸಿರಟೋನಿಯ ಸಿಲಿಕ್ಸ್ಯ 


ಎಣ್ಣೆಬೀಜ 
ಸಾಲ್‌ವೊಡೊರ ಒಲಿಯಾಯ್‌ಡಿಸ್‌ (ಪಿಲು) 


ಮಣಿ ನ ಕೊಚ ಣೆ ತೆಡೆ 
ಣಿ ಚ 


ಅಕೇಶಿಯ ಅರೇಬಿಕ (ಕಿಕರ್‌) 
ಆಲ್ಬಿಜಿಯ ಲೆಬೆಕ್‌ 
ಐಲ್ಯಾಂತಸ್‌ ಎಕ್ಷೆಲ್ಲ 
ಕ್ಯಾಶಿಯ ಅರಿಕುಲೇಟ 
ಕ್ಯಾಶಿಯ ಸಯಾಮಿಯ 
ಟ್ಯಾಮರಿಂಡಸ್‌ ಇಂಡಿಕ 
ಪಿತಸೆಲ್ಲೊಬಿಯಮ್‌ ಡಲ್ಲಿ 
ಪ್ರೊಸಾಪಿಸ್‌ 
(ಮೆಸ್ಕೊಯಿಟ್‌, ಕಾಬೂಲಿ ಕಿಕರ್‌) 


'ಯೂಕಲಿಪ್ಪಸ್‌ ಪ್ರಭೇದ 


ಲೂಸಿನ ಲೂಕೊಸಿಫಾಲ 


ವಲಯ 7 


ಅನುಬಂಧಗಳು 343 


ಅರೆ-ಒಣ ಹವೆಯ ಲಾವ ಪ್ರಸ್ತಭೂಮಿ ಮತ್ತು ಮಧ್ಯ ಮೇಲ್ನಾಡಿನ ಪ್ರದೇಶ 
ಮಹಾರಾಷ್ಟ್ರ, ಮಧ್ಮಪ್ರದೇಶದೆ ಒಳನಾಡು, ಗೋವ, ದಮನ್‌ ಮತ್ತು ದೀವ್‌ 


ಸಾದೆ 


ಅಕೇಶಿಯ ಅರಿಕ್ಕುಲಿಫಾರ್‌ಮಿಸ್‌ 

(ಆಸ್ಥೆ ಕ್ಟ್ರೀಲಿಯನ್‌ ವ್ಯಾ ಟಲ್‌) 
ಆಕೇಶಿಯ ನಿಲೋಟಿಕ 

ತಳಿ ಇಂಡಿಕಾ (ಬಾಬುಲ್‌, ಕಿಕರ್‌) 

ಅಡಿನ್ಕಾಂತರ ಪಾವೊನಿನ (ಬೀಡ್‌ ಮರ) 
ಎಂಬ್ಲಿಕ ಅಫಿಸಿನೇಲಿಸ್‌ (ಆಮ್ಲ) 
ಕ್ಯಾಶಿಯ ಅರಿಕ್ಕುಲೇಟ 
ಕ್ಯಾಶಿಯ ಸ ಸೆಯಾಮಿಯ 
ಕ್ಯಾಸುರಿನ ಇಕ್ವಿ ಸೆಟಿಪೋಲಿಯ 
ಕಾರ್ಡಿಯ ರೋಧೈ 
ಕೈಡಿಯ ಶ್ಯಲ್‌%ಿನ 
ಜಿಜಿಫಸ್‌ ಮಾರಿಷಿಯಾನೆ 
ಟ್ಯಾಮರಿಂಡಸ್‌ ಇಂಡಿಕ 
ಟ್ಯಾಮರಿಕ್ಸ್‌ (ಜ್ವಾ) 
ಪೊಂಗ್ಯಾಮಿಯ ಪಿನ್ನೇಟ 
ಪಿತಸೆಲ್ಲೊಬಿಯಮ್‌ ಡಲ್ಲಿ 
ಬೊಸ್‌ವಿಲಿಯ ಸೆರ್ರಾಟ 
ಮೋರಸ್‌ ಆಲ್ಬ 
ರುಸ್‌ ಮೈಸೂರೆನ್‌ಸಿಸ್‌ 
ಸಾಲ್‌ಪೊಡೊರ ಒಲಿಯಾಯ್‌ಡಿಸ್‌ 


ಸೊಪ್ಪು/ಮೇವು 


ಅಕೇಶಿಯ ನಿಲೋಟಿಕ 
ಆಲ್ಬಿಜಿಯ ಅಮರ 

ಆಲ್ಬಿಜಿಯ ಲೆಬೆಕ್‌ 
ಆರ್ಫೊಕಾರ್ಪಸ್‌ ಹೆಟಿರೊಫಿಲಸ್‌ 
ಇಗ್ಲೆ ಮಾರ್‌ಮೆಲಾಸ್‌ 
ಐಲ್ಯಾಂತಸ್‌ ಏಕ್ಷೆಲ್ಲ 

ಕಾರ್ಡಿಯ ಡೈಕಾಟೊಮ 
ಕಾರ್ಡಿಯ ರೋಥೈ 


ಕೈಡಿಯ ಕ್ಯಾಲ್‌ಸಿನ 

ಜಿಜಿಫಸ್‌ ಮಾರಿಷಿಯಾನ 

ಟಿಕೊಮೆಲ್ಲ ಅಂಡುಲೇಟ (ರುಗ್‌ಟ್ರೋರ) 
ಬೊಹಿನಿಯ ವೇರಿಗೇಟ 

ಮೊರಿಂಗ ಒಲಿಫೆರ 

ಮೋರಸ್‌ ಆಲ್ಬ 

ರುಸ್‌ ಮೈಸೂರೆನ್‌ಸಿಸ್‌ 

ಲೂಸಿನ ಲೂಕೊಸಿಫಾಲ (ಡ್ರಮ್‌ ಸ್ಟಿಕ್‌) 
ಸ್ಕಾಲ್‌ವೊಡೊರ ಒಲಿಯಾಯ್‌ಡಿಸ್‌ (ಏಲು) 
ಸಮಾನಿಯ ಸಾಮಾನ್‌ (ರೈನ್‌ ಮರ) 
ಸಿರಟೋನಿಯ ಸಿಲಿಕ್ವ (ಕರೋಬ್‌) 
ಹಾರ್ಡ್‌ವಿಕಿಯ ಬೈನೇಟ (ಅಂಜನ್‌) 


ಆಹಾರ/ಹಣ್ಣು 

ಅನಾಕಾರ್ಡಿಯಮ್‌ ಆಕ್ಸಿಡೆಂಟೇಲ್‌ 

ಆರ್ಫೊಕಾರ್ಪಸ್‌ ಹೆಟಿರೊಫಿಲಸ್‌ 

ಇಗ್ಗೆ ಮಾರ್‌ಮೆಲಾಸ್‌ 

ಎಂಬ್ಲಿಕನೇಲಿ ಅಸಿಫಿಸ್‌ 

ಕಾರ್ಡಿಯ ಡೈಕಾಟೊಮ 

ಕಾರ್ಡಿಯ ರೋಣಿ ೈ 

ಕ್ಯಾರಿಸ ಕಂಜೆಸ್ಟ 

ಗಾರ್ಸಿನಿಯ ಇಂಡಿಕ 

ಜಿಜಿಫಸ್‌ ಮಾರಿಷಿಯಾನ 

ಟ್ಯಾಮರಿಂಡಸ್‌ ಇಂಡಿಕ 

ಥಿಜೋವ ಸೆಲ್ಲೊವಿಯಾನ (ಫಿಜೋವ) 

ಮಿಮುಸಾಪ್ಸ್‌ ಹೆಕ್ಸಾಂಡ್ರ (ಖರ್‌) 

ಮೊರಿಂಗ ಒಲಿಫೆರ 

ಮೋರಸ್‌ ಆಲ್ಬ 

ಮಾ ಲ್‌ಫಿಜಿಯ ಪುನ್ಸಿಫೈೆ ಗೀಯ 
(ವೆಸ್ಟ್‌ ಇಂಡಿಯನ್‌ ಚೆರಿ) 

ರುಸ್‌ ಮೈಸೂರಿನ್‌ಸಿಸ್‌ 


344 ಧಾರೆತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


ರುಬಸ್‌ (ರ್ಯಾಸ್ಸ್‌ ಬೆರಿ) 
ಸ್ಮಾಲ್‌ವೊಡೊರ ಒಲಿಯಾಯ್‌ಡಿಸ್‌ 
ಸೈಜಿಜಿಯಮ್‌ ಕುಮಿನಿ (ಜಾಮೂನ್‌) 
ಸಿರಟೋನಿಯ ಸಿಲಿಕ್ವ (ಕರೋಬ್‌) 


ಎಣೆ ಬೀಜ 

ಣಿ 
ಗಾರ್ಸಿನಿಯ ಇಂಡಿಕ 
ಪೊಂಗ್ಯಾಮಿಯ ಪಿನ್ನೇಟ 
ಸಾಲ್‌ಮೊಡೊರ ಒಲಿಯಾಯ್‌ಡಿಸ್‌ 
ಮಣಿನ ಕೊಚಣೆ ತಡೆ 

ನ ಚ 
ಅಕೇಶಿಯ ಆರಿಕುಲಿಫಾರ್‌ ಮಿಸ್‌” 


ಆಕೇಶಿಯ ನಿಲೋಟಿಕ 
ಅನಾಕಾರ್ಡಿಯಮ್‌ ಆಕ್ಸಿಡೆಂಟೇಲ್‌ 


ವಲಯ 8 


ತೇವದ ಮತ್ತು ಅರೆ-ಒಣಹವೆಯ ಪ್ರದೇಶ 


ಆಲ್ಬಿಜಿಯ ಲೆಬೆಕ್‌ 
ಐಲ್ಯಾಂತಸ್‌ ಎಕ್ಷೆಲ್ಲ 
ಕ್ಯಾಶಿಯ ಆರಿಕುಲೇಟ 
ಕ್ಯಾಶಿಯ ಸಯಾಮಿಯ 
ಕ್ಕಾಸುರಿನ ಇಕ್ಕಿಸೆಟಿಭೋಲಿಯ 
ಕ್ಕಾಲೊಫಿಲ್ಲಮ್‌ ಇನೊಫಿಲ್ಲಮ್‌ 
ಗ್ಲಿರಿಸೀಡಿಯ ಸೇಪಿಯಮ್‌ 
ಟ್ಯಾಮರಿಂಡಸ್‌ ಇಂಡಿಕ 
ತೆಸ್‌ಪೀಸಿಯ ಪಾಪೆಲ್‌ನಿಯ 
ಪರಾಸ್‌ ಪಿಪಲ್‌) 
ಪಿತಸೆಲ್ಲೊಬಿಯಮ್‌ ಡಲ್ಲಿ 
ಮೆಸುವ ಫೆರಿಯ 
ಲೂಸಿನ ಲೂಕೊಸಿಫಾಲ 
ಯೂಕಲಿಪ್ಟಸ್‌ ಪ್ರಭೇದ 


ಕರ್ನಾಟಕ, ತಮಿಳುನಾಡಂ, ಕೇರಳ, ಪಾಂಡಿಚೆರಿ ಮತ್ತು ಲಕ್ಷದ್ವೀಪಗಳು 


ಸೌದೆ 


ಅಕೇಶಿಯ ಅರಿಕುಲಿಫಾರ್‌ಮಿಸ್‌ 
ಅಕೇಶಿಯ ಮಲನೊಗ್ಗೈೈಲಾನ್‌ 
ಆಕೇಶಿಯ ನಿಲೋಟಿಕ 
ಆಕೇಶಿಯ ಪ್ಲಾನಿಫ್ರಾನ್ಸ್‌ 
ಅನೋಗ್ಯೈಸಿಸ್‌ ಲ್ಯಾಟಿಫೋಲಿಯ 
ಆಲ್‌ಬಿಜಿಯ ಅಮರ 
ಕ್ಕಾಲಿಸ್‌ಟ್ತಿಸ್‌ ಕುಪ್ರೆಸ್ಸಿಫಾರ್‌ಮಿಸ್‌ 
ಕ್ಯಾಸಿಯ ಅರಿಕುಲೇಟ 
ಕ್ಯಾಸಿಯ ಸಯಾಮಿಯ 
ಕ್ಯಾಸುರಿನ ಇಕಿ ಸೆಟಿಫೋಲಿಯ 
ಎಂಬ್ಲಿಕ ಅಫಿಸಿನೇಲಿಸ್‌ 
ಕೈಡಿಯ ಕ್ಕಾಲ್‌ಸಿನ 

ಗ್ರಿವಿಲ್ಲಿಯ ರೊಬಸ್ಟ 


ಟ್ಯಾಮರಿಂಡಸ್‌ ಇಂಡಿಕ 

ಜಿಜಿಫಸ್‌ ಮಾರಿಷಿಯಾನ 

ಪೆಲ್ಬೂಫಾರಮ್‌ ಟಿರೋಕಾರ್ಪಮ್‌ 
ಹಿತಸೆಲ್ಲೊಬಿಯಮ್‌ ಡಲ್ಲಿ 

ಪೊಂಗ್ಮಾಮಿಯ ಪಿನ್ನೇಟ 

ಮೋರಸ್‌ ಆಲ್ಬ 

ಯೂಕಲಿಪ್ಟಸ್‌ ಪ್ರಭೇದ 

(ಬ್ಲುಗಮ್‌, ಲೆಮೆನ್‌ ಸೆಂಟೆಡ್‌ ಗಮ್‌) 
ರುಸ್‌ ಮೈಸೂರೆನ್‌ಸಿಸ್‌ 


ಸೊಪ್ಪು /ಮೇವು 

ಅಕೇಶಿಯ ನಿಲೋಟಿಕ ತಳಿ ಇಂಡಿಕಾ 
ಅಕೇಶಿಯ ಪ್ಲಾನಿಫ್ರಾನ್ಸ್‌ 
ಅನೋಗೈಸಿಸ್‌ ಲ್ಯಾಟಿಫೋಲಿಯ 


ಅಲ್ಬಿಜಿಯ ಅಮರ 
ಅಲ್ಬಿಜಿಯ ಚೈನೆನ್‌ಸಿಸ್‌ 
ಆಲ್ಬಿಜಿಯ ಲೆಬೆಕ್‌ 
ಆರ್ಫೋಕಾರ್ಪಸ್‌ ಹೆಟಿರೊಫಿಲಸ್‌ 
ಈಗಲ್‌ ಮಾರ್‌ಮಲಾಸ್‌ 
ಐಲ್ಮಾಂತಸ್‌ ಎಕ್ಷೆಲ್ಲ 
ಕಾರ್ಡಿಯ ಡೈಕಾಟೊಮ 
ಕಾರ್ಡಿಯ ರೋಥೈ 
ಕೈಡಿಯ ಕ್ಯಾಲ್‌ಸಿನ 
ಗ್ಲೆಡಿಸ್ಟೈಕಿಯ ಟ್ರೈಕಾಂತೋಸ್‌ 
(ಹನಿ ಲೋಕಸ್‌ ತ್ಸ 
ಕೆಸ್‌ಪೀಸಿಯ ಪಾಪಲ್‌ನಿಯ 
(ಪರಾಸ್‌ ಪಿಪಲ್‌) 
ಜಿಜಿಫಸ್‌ ಮಾರಿಹಿಯಾನ 
ಪಿಸೋನಿಯ ಗ್ರಾಂಡಿಸ್‌ (ಲೆಟ್ಯೂಸ್‌ ಮರ) 
ಪೊಮಾಡೆರಿಸ್‌ ಒಪಟೇಟ 
ಮೊರಿಂಗ ಎಲಿಫೆರ 
ಮೋರಸ್‌ ಆಲ್ಬ 
ಲೂಸಿನೆ ಲೂಕೊಹಿಫಾಲ 
ಹರಟೋನಿಯ ಹಿಲಿಕ್ವ 
ಹಾರ್ಡ್‌ವಿಕಿಯ ಬೈನೇಟ 
ಆಹಾರ/ಹಣ್ಣು 
ಅನಾಕಾರ್ಡಿಯಮ್‌ ಆಕ್ಷಿಡೆಂಟೇಲ್‌ 
ಆರ್ಫೊಕಾರ್ಪಸ್‌ ಹೆಟಿರೊಫಿಲಸ್‌ (ಕಥಲ್‌) 
ಇಗ್ಲೆ ಮಾರ್‌ಮಲಾಸ್‌ 
ಎಂಬ್ಲಿಕ ಅಫಿಸಿನೇಲಿಸ್‌ 
ಕಮ್ಮಿಫೆರ ಕಾಡೇಟ (ಹಿಲ್‌ ಮ್ಯಾಂಗೊ) 
ಕಾರ್ಡಿಯ ಕಂಜೆಸ್ಟ 
ಕಾರ್ಡಿಯ ರೋಕ್ಸೈ 
ಕ್ಕಾರಿಸ ಕಂಜೆಸ್ಟ 
ಗಾರ್ಸಿನಿಯ ಇಂಡಿಕ 
ಜಿಜಿಫಸ್‌ ಮಾರಿಹಿಯಾನ 
ಟ್ಯಾಮರಿಂಡಸ್‌ ಇಂಡಿಕ 
ಫಿಜೋವ ಸೆಲ್ಲೊವಿಯಾನ (ಫಿಜೋವ) 
ಮೊರಿಂಗ ಒಲಿಫೆರ 
ಮೋರಸ್‌ ಆಲ್ಬ 


ಅನುಬಂಧಗಳು 345 


ವಿಮುಸಾಪ್ಸ್‌ ಹೆಕ್ಟಾಂಡ್ರ, 
ರುಬಸ್‌ (ರ್ಯಾಸ್ಟ್‌ ಬಿರಿ) 
ಸೈಜಿಜಿಯಮ್‌ ಕುಮಿನಿ 
ಸಿರಟೋನಿಯ ಸಿಲಿಕ್ವ 


ಎಣ್ಣೆ ಬೀಜ 
ಗಾರ್ಕಿನಿಯ ಇಂಡಿಕ (ಕೋಕಮ್‌) 
ಪೊಂಗ್ಮಾಮಿಯ ೭ನ್ನೇಟ 


ಮಣ್ಣಿನ ಕೊಚ್ಚಣೆ ತಡೆ 
ಣ ಚ 


ಅಕೇಶಿಯ ಅರಿಕುಲಿಫಾರ್‌ ಮಿಸ್‌ 
(ಆಸ್ಟ್ರೇಲಿಯನ್‌ ವ್ಯಾಟಲ್‌) 
ಅಕೇಶಿಯ ಡಿಕರೆನ್ಸ್‌ 
(ಕಪ್ಪು ಮತ್ತು ಸಿಲ್ವರ್‌ ವ್ಯಾಟಲ್‌) 
ಅಕೇಶಿಯ ಮೆಲನೊಗ್ಗೈಲಾನ್‌ 
(ಆಸ್ಟ್ರೇಲಿಯನ್‌ ಬ್ಲಾಕ್‌ಉಡ್‌) 
ಅಕೇಶಿಯ ನಿಲೋಟಿಕ, ಇಂಡಿಕ (ಕಿಕರ್‌) 
ಆಲ್ಬಿಜಿಯ ಲೆಬೆಕ್‌ 
ಆನಾಕಾರ್ಡಿಯಮ್‌ ಆಕಿಡೆಂಟೇಲ್‌ 
ಐಲ್ಮಾಂತಸ್‌ ಎಕ್ಷಿಲ್ಲ 
ಕ್ಯಾಶಿಯ ಅರಿಕುಲೇಟ 
ಕ್ಯಾಶಿಯ ಸಯಾಮಿಯ 
ಕ್ಯಾಸುರಿನ ಇಕ್ಕಿ ನೆಟಿಫೋಲಿಯ 
ಕ್ಯಾಲೊಫಿಲಮ್‌ ಇನೊಫಿಲಮ್‌ 
ಗ್ಲಿರಿಸೀಡಿಯ ಸೇಪಿಯಮ್‌ 
ಟ್ಯಾಮರಿಂಡಸ್‌ ಇಂಡಿಕ 
ತೇಸ್‌ಫೀಸಿಯ ಪಾಪುಲ್‌ನಿಯ 
ಪಿಸೋನಿಯ ಗ್ರಾಂಡಿಸ್‌ (ಟ್ಟಿ ಲೆಟ್ಕೂಸ್‌) 
ಪಿತಸೆಲ್ಲೋಬಿಯಮ್‌ ಡಲ್ಲಿ 
ಬೊರಾಸಸ್‌ ಫ್ಲಾಬೆಲ್ಲಿಫೆರ್‌ 
(ಪಾಮೈರ ಪಾಮ್‌) 
ಮೆಸುವ ಫೆರ್ರಿಯ (ನಾಗ ಚಂಪ) 
ಯೂಕಲಿಪ್ಟಸ್‌ ಪ್ರಭೇದ 
(ಬ್ಲುಗಮ್‌, ಲಮನ್‌ ಸೆಂಟಿಡ್‌ ಗವರ್‌) 
ಲೂಪಿನೆ ಲೂಕೊಸಿಫಾಲ 
(ಹಾರ್ಸ್‌ ಟ್ಯಾಮರಿಂಡ್‌) 


ಅನುಬಂಧ 3 


ಹಿಮಾಲಯದ ಶಿವಾಲಿಕ್‌ನಲ್ಲಿ ಬೆಳೆಯಲು ತಕ್ಕೆ ಮೇವಿನ ಮರಗಿಡಗಳ 


ಪ್ರಭೇದಗಳು 


ಶಿವಾಲಿಕ್‌ ಗುಡ್ಡಗಳ ಪಾದದಡಿ (110 ರಿಂದ 2000 ಅಡಿ) 


ಆಲ್ಬಿಜಿಯ ಲೆಬೆಕ್‌ 
ಆಲ್ಬಿಜಿಯ ಪ್ರೊಸಿರ 
ಕಾರ್ಡಿಯ ಡೈಕಾಟೊಮ 
ಗ್ರಿವಿಯ ಏಷಿಯಾಟಿಕ 
ಜಿಜಿಫಸ್‌ ಜುಜಂಬ 
ಡೆಂಡ್ರೊಕ್ಕಾಲಮಸ್‌ ಸ್ಫಿಕೃಸ್‌ 
ಪ್ರೊಸಾಹಿಸ್‌ ಜುಲಿಫ್ಲೊರ 
ಬೊಹಿನಿಯ ವೇರಿಗೇಟ 


ಬುಟಿಯ ಫ್ರಾಂಡೊಸೆ 

ಮೊರಸ್‌ ಆಲ್ಬ 

ಮೊರಸ್‌ ಇಂಡಿಕ 

ಯೂಜಿನಿಯ ಜಾಂಬೊಲೆನ 
ಸ್ಕಾಲಿಕ್ಸ್‌ ಬೆಬಿಲೋನಿಕ 
ಸಾಲ್‌ಮೇಲಿಯ ಮಲಬಾರಿಕ 
ಔಜೀನಿಯ ಡಾಲ್‌ಬರ್ಡಿಯಾಯ್‌ಡಿಸ್‌ 


ಶಿವಾಲಿಕ್‌ ಗುಡ್ಡಶ್ರೇಣಿ (2000ದಿಂದ 4000 ಅಡಿ) 
ಬ 


ಆಲ್ಬಿಜಿಯ ಚೈನೆನ್‌ಸಿಸ್‌ 
ಆಲ್ಬಿಜಿಯ ಲೆಬೆಕ್‌ 

ಆಲ್ಬಿಜಿಯ ಪ್ರೊಸಿರ 

ಎಂಬ್ಲಿಕ ಅಫಿಸಿನೇಲಿಸ್‌ 

ಒಲಿಯ ಕಸ್ಬಿಡ 

ಔಜೀನಿಯ ಡಾಲ್‌ಬರ್ಹಿಯಾಯ್‌ಡಿಸ್‌ 
ಕಾರ್ಡಿಯ ಡೈಕಾಟೊಮ. 
ಕ್ಹೊರ್‌ಕಸ್‌ ಗ್ಲಾಕ 

ಗ್ರಿವಿಯ ಎಲಾಸ್ಟಿಕ 

ಗ್ರಿವಿಯ ಆಪೊಸ್ಟಿಫೋಲಿಯ 
ಜಿಜೆಫಸ್‌ ಜುಜುಬ 
ಟರ್‌ಮಿನೇಲಿಯ ಅರ್ಜುನ 
ಟರ್‌ಎಿ:ನೇಲಿಯ ಟೊಮೆಂಟೋಸೆ 
ಡೆಂಡ್ರೊಕ್ಕಾಲಮಸ್‌ ಸ್ಟ್ರಿಕ್ಟಸ್‌ 
ಪಾವ್ಯಲಸ್‌ ನಿಗ್ಫ 


ಪ್ರೊಸಾಪಿಸ್‌ ಜುಲಿಫ್ಲೊರ 
ಪ್ರುನಸ್‌ ಪುದ್ದಮ್‌ 

ಫೈಕಸ್‌ ಗ್ಲೊಮರೇಟ 
ಫೈಕಸ್‌ ರಾಕ್ಸ್‌ ಬರ್ಗೈ 
ಬೊಹಿನಿಯ ಪರ್‌ ಪುರಿಯ 
ಬೊಹಿನಿಯ ವೇರಿಗೇಟ 
ಬುಟಿಯ ಫ್ರಾಂಡೋಸ 
ಮೋರಸ್‌ ಆಲ್ಬ 

ಮೋರಸ್‌ ಇಂಡಿಕ 
ಯೂಜೀನಿಯ ಜಾಂಬೊಲೇನ 
ರೊಬಿನಿಯ ಸೂಡೊ ಅಕೇಶಿಯ 
ಸ್ಯಾಲಿಕ್ಸ್‌ ಬೆಬಿಲೋನಿಕ 
ಸಾಲ್‌ಮೇಲಿಯ ಮಲಬಾರಧಿಕ 
ಸೆಲ್ಫಿಸ್‌ ಆಸ್ಟ್ರಾಲಿಸ್‌ 


ಅನುಬಂಧಗಳು 347 


ಹಿಮಾಲಯದ ಹೊರಪ್ರದೇಶ (4000ದಿಂದ 6000 ಅಡಿ) 


ಆಲ್ಬಿಜಿಯ ಚೈನೆನ್‌ಸಿಸ್‌ 
ಗ್ರಿವಿಯ ಅಪೊಸ್ಪಿಫೋಲಿಯ 
ಪಾಪುಲಸ್‌ ಆಲ್ಬ 
ಪಾಪುಲಸ್‌ ಸಿಲಿಯೇಟ 
ಪಾಪುಲಸ್‌ ನಿಗ್ರ 

ಪ್ರುನಸ್‌ ಪುದ್ದಮ್‌ 
ಫೈಕಸ್‌ ರಾಕ್ಸ್‌ ಬರ್ಗ್‌ 
ಬೊಹಿನಿಯ ವೇರಿಗೇಟ 
ಬೊಹಿನಿಯ ಪರ್‌ಪುರಿಯ 
ಮೋರಸ್‌ ಆಲ್ಬ 


ಹಿಮಾಲಯದ ಒಳಪ್ರದೇಶ 
ಕ್ವೈರ್‌ಕಸ್‌ ಡೈಲಟೇಟ 
ಕ್ಷೆರ್‌ಕಸ್‌ ಇನ್‌ಕಾನ 
ಕ್ಲೈರ್‌ಕಸ್‌ ಸೆಮಿಕಾರ್ಪಿಫೋಲಿಯ 
ಕೊರಿಲಸ್‌ ಕಲುರ್ನ 
ಪಾಪುಲಸ್‌ ಆಲ್ಬ 
ಪಾಪುಲಸ್‌ ಸಿಲಿಯೇಟ 
ಪ್ರೊನಸ್‌ ಕಾರ್ನುಟ 
ಪ್ರೂನಸ್‌ ಪುದ್ದಮ್‌ 


ಮೋರಸ್‌ ಇಂಡಿಕ 

ಮೋರಸ್‌ ಸೆರ್ರಾಟ 

ಮುರಯ್ಕ ಎಕ್ಸಾಟಿಕ 

ಮೈರಿಕ ನಾಗಿ 

ಕ್ವರ್‌ಕಸ್‌ ಗ್ಲಾಕೆ 

ಕ್ವೈಲ್‌ಕಸ್‌ ಇನ್‌ಕಾಸ 

ರೊಬಿನ ಸೂಡೊಅಕೇಶಿಯ 
ರೊಡೊಡೆಂಡ್ರಾನ್‌ ಆರ್ಫೊರಿಯಮ್‌ 
ಸ್ಮಾಲಿಕ್ಸ್‌ ಆಲ್ಬ 

ಸೆಲ್ಮಿಸ್‌ ಆಸ್ಟ್ರಾಲಿಸ್‌ 


(6000ದಿಂದ 8000 ಅಡಿ) 
ಬೆಟುಲಿ ಯುಟಿಲಿಸ್‌ 

ಬಕ್ಷೆಸ್‌ ಸೆಂಪರ್‌ವಿರೆನ್ಸ್‌ 

ಮೋರಸ್‌ ಸೆರದ್ದಾಟ 
ರೊಡೊಡೆಂಡ್ರಾನ್‌ ಆರ್ಫೋರಿಯಮ್‌ 
ರೊಬಿನ ಸೂಡೊ ಆಕೇಶಿಯ 
ಸ್ಮಾಲಿಕ್ಷ್‌ ಡ್ಯಾಫ್‌ನಾಯ್‌ಡಿಸ್‌ 
ಸ್ಕಾಲಿಕ್ಷ್‌ ವಲ್ಲಿಷಿಯಾನ 


ಕ್ರಿ 
ಸ್‌ ಆಸ್ಟ್ರಾಲಿಸ್‌ 


ಸೆಲ್ಫಿ 


ಒ 


ಆಲ್ಲೆ ನ್‌ ವಲಯ (10000 ಅಡಿಗಳಿಂದ ಮೇಲೆ) 


ಕೊದಿಲನ್‌ ಕಲುರ್ನ 
ಕೈರ್‌ಕಸ್‌ ಸೆಮಿಕಾರ್ಪಿಫೋಲಿಯ 
ಟ್ಯಾಕ್ಷಸ್‌ ಬಕ್ಕೇಟ 
ಪ್ರುನಸ್‌ ಕಾರ್ನುಟ 


ಬೆಟುಲ ಯುಟಿಲಿಸ್‌ 
ಸ್ಕಾಲ್ಲ್‌ ಡೆಂಟಿಕುಲೇಟ 
ಸ್ಕಾಲಿಕ್ಷ್‌ ಡ್ಯಾಫ್‌ನಾಯ್‌ಡಿಸ್‌ 
ಸ್ಯಾಲಿಕ್ಷ್‌ ವಲ್ಲಿಷಿಯಾನ 


ಅನುಬಂಧ 4 


ಬೇಲಿಯ ಗಿಡಮರಗಳು 


ರೈತರು ಪಾಪಾಸ್‌ಕಳ್ಳಿ, ತಿಗುಕಳ್ಳಿ ಮತ್ತು ತೆವೀಷಿಯ ನೈರಿಫೋಲಿಯದಂತಹ 
ವಿಷಯುಕ್ತ ಸಸ್ಯಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಬೇಲಿಗಳಿಗೆ ಬೆಳೆಯುವುದು 
ಸಾಮಾನ್ಯ ವಿಷಯ, ಈ ಗಿಡಗಳು ಪರಿಣಾಮಕಾರೀ ಬೇಲಿ ಗಿಡಗಳಾದರೂ ಆರ್ಥಿಕ 
ವಾಗಿ ಅನುಪಯಣುಕ್ರವಾದವುಗಳು. ಇದಲ್ಲದೆ ಇವುಗಳು ಆರ್ಥಿಕವಾಗಿ ಲಾಭದಾಯಂಕ 
ವಾದ ಮರಗಿಡಗಳನ್ನು ಬೆಳೆಸಲು ಉಪಯುಕ್ತವಾದ ಭೂಮಿಯ ಸ್ವಲ್ಪ ಭಾಗವನ್ನೂ 
ಸಹ ಆಕ್ರಮಿಸಿಕೊಳ್ಳುತ್ತವೆ. ಉಪಯುಕ್ತ ಮರಗಿಡಗಳನ್ನು ಇಂತಹ ಸ್ಥಳಗಳಲ್ಲಿ 
ಬೆಳೆಸಿದರೆ ಜಮಾನಿಗೆ ರಕ್ಷಣೆ ದೊರಕಿ ಕೆಲವು ಆರ್ಥಿಕವಾಗಿ ಮುಖ್ಯವಾದ ಉತ್ಪನ್ನ 
ಗಳೂ ಸಹ ಇವುಗಳಿಂದ ದೊರಕಿಸುತ್ತವೆ. ಕೆಳಗಿನ ಪಟ್ಟಿಯಲ್ಲಿ ಇಂತಹ ಕೆಲವು 
ಉಪಯರುಕ್ತ ಮರಗಿಡಗಳನ್ನು ಕೊಟ್ಟಿದೆ. ಆಯಾ ಪ್ರದೇಶಗಳಿಗೆ ಸೂಕ್ತವಾದ ಬೇಲಿ 
ಗಿಡಗಳನ್ನು ಆರಿಸಿ ನೆಡಬೇಕು. ಕೃಷಿ ಜಮಾನು ದೊಡ್ಡದಾಗಿದ್ದರೆ ಮುಳ್ಳಿನಗಿಡ 
ಮತ್ತು ಮುಳ್ಳಿಲ್ಲದಗಿಡ ಒಂದಾದಮೇಲೊಂದು ಬರಂವಂತೆ ನೆಡಬೇಕು. ಗಂಧದ 
ಮರಗಳನ್ನೂ ಸಹ ಮುಳ್ಳಿನ ಮರಗಳಾದಂಥ ಪ್ರೊಸಾಪಿಸ* ಜುಲಿಪ್ಲೊರ ಮತ್ತು ಅಕೇಶಿಯ 
ನಿಲೋಟಿಕ ಮರಗಳ ಜೊತೆ ಬೇಲಿಯ ಮರಗಳಾಗಿ ಬೆಳೆಸಬಹಂದು. 


ಬೇಲಿಯ ಗಿಡಗಳು ಶರಾ 


1. ಅಗೇವ್‌ ಒಳ್ಳೆಯ ನಾರನ್ನು ಕೊಡುತ್ತದೆ. 


(೧) ಅಗೇವ್‌ ಸಿಸಿಲಾನ 
(11) ಅಗೇವ್‌ ಅಮೇರಿಕಾನ 
11) ಅಗೇವ್‌ ಕ್ಮಾಂಟುಲ 


2. ಕೊಮ್ಮಿಫೆರ ಮುಕುಲ್‌ ಧೂಪವನ್ನು ತಯಾರಿಸಲು ಉಪಯೋಗಿಸುವ 
ಸುವಾಸನಾಯುಕ್ತ  ಅಂಟುರಾಳವನ್ನು ಕೊಡು 
ತ್ತದೆ. ತಮಿಳುನಾಡಿನಲ್ಲಿ ಇದನ್ನು ಬೇಲಿಯ 
ಗಿಡವಾಗಿ ಬೆಳೆಯುತ್ತಾರೆ. 


3. ಗ್ಲಿರಿಸೀಡಿಯ 


ಕ, ಜಾಟ್ರೊಫ ಕರ್‌ಕಾಸ್‌ 
(ಮರ ಹರಳು) 


5, ಜಿಜೆಫಸ್‌ಜುಜುಬ 


(ಎಲಚಿ, ಬೋರೆ) 


6. ಡೆಂಡ್ರೊಕೆಲಮಸ್‌ ಸ್ಟ 
(ಸಣ್ಣ ಬಿದಿರು) 


ಜಸ್‌ 
ಹ 


ಅನುಬಂಧಗಳು. 349 


ಆಗಾಗ ರೆಂಬೆಗಳನ್ನು ಕತ್ತರಿಸುವುದನ್ನು ತಾಳಿ 
ಕೊಂಡು ಬೆಳೆಯುತ್ತದೆ. ಎಲೆಗಳು ಅತ್ಯುತ್ತಮ 
ಹಸುರೆಲೆ ಗೊಬ್ಬರ. 

ಕರ್ನಾಟಕದಲ್ಲಿ ಇದನ್ನು ಬೇಲಿಯ ಗಿಡವಾಗಿ 
ಬೆಳೆಯುತ್ತಾರೆ. 

ಇದು ಅಮೆರಿಕ ದೇಶದಿಂದ ನಮ್ಮ ದೇಶಕ್ಕೆ ತಂದು 
ಬೆಳೆಸಿದ ಗಿಡ. ಹಳ್ಳಿಗಳಲ್ಲಿ ಬೇಲಿಯ ಗಿಡವಾಗಿ 
ಬೆಳೆಸುತ್ತಾರೆ, ಬೀಜದ ಎಣ್ಣೆಯನ್ನು ವಿರೇಚಕ 
ವಾಗಿ ಮತ್ತು ವಾಂತಿಮಾಡಿಸುವ ಔಷಧವಾಗಿ 
ಉಪಯೋಗಿಸುತ್ತಾರೆ. ಎಣ್ಣೆಯನ್ನು ಕೆಲವು 
ಚರ್ಮರೋಗಗಳಿಗೂ ಸಹ ಉಪಯೋಗಿಸುತ್ತಾರೆ. 
ಎಣ್ಣೆಯನ್ನು ಸಾಬೂನು ಮತ್ತು ಮೊಂಬತ್ತಿ 
ತಯಾರಿಕೆಯಲ್ಲೂ ಸಹ ಉಪಯೋಗಿಸುತ್ತಾರೆ. 
ಮುಳ್ಳುಮರ, ಹಣ್ಣುಗಳು ಶಿನ್ನಲು ಬರುತ್ತವೆ. 
ಒಳ್ಳೆಯ ಹಣ್ಣಿನ ತಳಿಗಳನ್ನು ಹಸಿಬೇಲಿಯಾಗಿ 
ಬೆಳೆಯಬಹುದು. ಈ ಮರದ ರೆಂಬೆಗಳನ್ನು 
ಆಗಾಗ ಕತ್ತರಿಸಿ ಇದು ಅತಿಯಾಗಿ ಹರಡದಂತೆ 
ನೋಡಿಕೊಳ್ಳಬೇಕು. 

ಎಲೆಗಳು ದನಕರುಗಳಿಗೆ ಒಳ್ಳೆಯ ಮೇವು, 
ಆದ್ದರಿಂದ ಇದು ಸ್ವಲ್ಪ ದೊಡ್ಡದಾಗಿ ಬೆಳೆಯು 
ವವರೆಗೂ ರಕ್ಷಣೆಕೊಡಬೇಕು. 


7. ಪಂಡಾನಸ್‌ ಟೆಕ್ಟೋರಿಯಸ್‌ ಹರಡಿಕೊಂಡು ಬೆಳೆಯುವ ಹೊದರು ಅಥವಾ 
(ಪಂಡಾನಸ್‌ ಒಡರಾ ಟೆಸ್ಸಿಮಸ್‌) ಸಣ್ಣಮರ. ಉಬ್ಬರವಿಳಿತದ ಆರಣ್ಯಗಳಲ್ಲಿ 


(ಕೇದಿಗೆ) 


ಬೆಳೆಯುತ್ತದೆ. ಇದಕ್ಕೆ ಆಕಾಶ ಬೇರುಗಳಿರಂ 
ತ್ತವೆ, ಶೀರಪ್ರದೇಶದ ಜಿಲ್ಲೆಗಳಲ್ಲಿ ಇದನ್ನು 
ಬೇಲಿಯ ಗಿಡವಾಗಿ ಬೆಳೆಯಂತ್ತಾರೆ. ಸುವಾಸನಾ 
ಯುಕ್ತವಾದ ಹೂವು (ಹೊರೆ)ಗಳನ್ನು ಹೆಣ್ಣು 
ಮಕ್ಕಳು ಮುಡಿದುಕೊಳ್ಳುತ್ತಾರೆ. ಹೂವನ್ನು 
ಪೂಜೆಗೂ ಉಪಯೋಗಿಸುತ್ತಾರೆ. ಎಲೆಗಳಿಂದ 
ಚಾಪೆ, ಟೋಪಿ ಬಲೆಗಳು, ಚೀಲಗಳು ಮತ್ತು 
ಬ್ರಶ್‌ಗಳನ್ನು ತಯಾರಿಸುತ್ತಾರೆ. ಹಣ್ಣಿನ 


350 


10. 


11, 


12, 


13, 


14. 


ಭಾರತದಲ್ಲಿ ಸಾಮಾಜಿಕ ಅರಣ್ಮಶಾಸ್ತ್ರ 


ಬಾಂಬುಸ ಅರುಂಡನೇಹಿಯ 
(ಡಾಗಿ, ಹೆಬಿ ದ್ರು) 


ಬಿಕ್ಲ ಒರೆಲ್ಲಾನ 
(ರಂಗಮಾಲಿ) 


ಪಿತಸೆಲ್ಲೊಬಿಯಮ್‌ ಡಲ್ಲಿ 


ಲಾವ್‌ಸೋನಿಯ ಆಲ್ಬ 
(ಈಜಿಪ್ಟಿನ ಹೆನ್ನಗಿಡ, 
ಗೋರಂಟಿ) 


ಕ್ಯಾರಿಸ್ಸ ಕರಾಂಡಸ್‌ 


ಕ್ಯಾರಿಸ್ಸ ಸ್ಟೈನೇರವ* 


ಕ್ಲೆ ಟಸ್ಟಾಂತಸ್‌ ಕೊಲ್ಲಿನಸ್‌ 


ತಿರುಳು ಮತ್ತು ಮೆತ್ತನೆಯ ಹೂವಿನ ಎಲೆಗಳನ್ನು 
ತರಕಾರಿಯಂತೆ ಉಪಯೋಗಿಸುತ್ತಾರೆ. 


ತೇವದ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ. ಬೆಳೆದು. 
ದೊಡ್ಡ ದಾಗುವವರೆಗೆ ರಕ್ಷಣೆ ಒದಗಿಸಬೇಕು. 


ಹಣ್ಣುಗಳಿಂದ "ಅನ್ನಾಟೊ' ಬಣ್ಣ ದೊರೆಯು 
ತ್ತದೆ. ಧೂ ಬಣ್ಣವನ್ನು ಬೆಣ್ಣೆ, ಚೇಸ್‌, 
ಮಿಠಾಯಿ, ಹತ್ತಿ ಮತ್ತು ರೇಷ್ಮೆಗಳಿಗೆ ಬಣ್ಣ 
ಹಾಕಲು ಉಪಯೋಗಿಸುತ್ತಾರೆ. 

ಒರಿಸ್ಸಾದಲ್ಲಿ ಇದನ್ನು ಬೇಲಿಯ ಗಿಡವಾಗಿ 
ಬೆಳೆಯುತ್ತಾರೆ. 


ಮುಳ್ಳು ಮರ. ದಕ್ಷಿಣ ಭಾರತದ ಕೆಲವು ಆರೆ 
ಶುಷ ಪ್ರ ದೇಶಗಳಲ್ಲಿ ಬೇಲಿಯ ಗಿಡವಾಗಿ ಬೆಳೆಯಂ 
ತ್ತಾರೆ. ಒಳ್ಳೆಯ ಸೌದೆಮರ ಮತ್ತು ಚೆನ್ನಾಗಿ 
ಕಚ್ಚಿಗರು ತಳ್ಳುತ್ತದೆ. ಹಣ್ಣುಗಳು ಮನುಷ್ಯರಿಗೆ 
ಆಹಾರ ಮತ್ತು ಎಲೆಗಳು ದನಗಳಿಗೆ ಮೇವು. 


ಉದುರೆಲೆ ಹೊದರು. ಭಾರತದ ಹೆಚ್ಚು ಕಡಮೆ 
ಎಲ್ಲ ಪ್ರದೇಶಗಳಲ್ಲಿಯೂ ಬೇಲಿಯ "ಗಿಡವಾಗಿ 
ಬೆಳೆಯುತ್ತಾರೆ. ಹೂವುಗಳು ಸುವಾಸನೆಯಿಂದ 
ಕೂಡಿರುತ್ತವೆ. ಹಸುರು ಎಲೆಗಳನ್ನು ಅರೆದು 
ತೆಗೆಯುವ "ಹೆನ್ನ' ಬಣ್ಣವನ್ನು ಉಗುರುಗಳಿಗೆ, 
ಚರ್ಮಕ್ಕೆ, ಗಡ್ಡ ಮುಂತಾದವುಗಳಿಗೆ ಬಣ್ಣ 
ಹಾಕೆಲ. ಉಪಯೋಗಿಸುತ್ತಾರೆ. 


ಮುಳ್ಳಿನ ಒಳ್ಳೆಯ ಬೇಲಿಗಿಡ. ದನಕರು ಮೇಯು 
ತ್ತವೆ. ಅದ್ದರಿಂದ ಇದಕ್ಕೆ ಸ್ವಲ್ಪಕಾಲ ರಕ್ಷಣೆ 
ಒದಗಿಸಬೇಕು. 


ಒಳ್ಳೆಯ ಬೇಲಿಯಗಿಡ, ದನಕರುಗಳು ಇದನ್ನು 
ಮೇಯುವುದಿಲ್ಲ. 


ಅನುಬಂಧ 8 


ಪ್ರಪಂಚದ ಕೆಲವು ದೇಶಗಳಲ್ಲಿ ಜನಸಂಖ್ಯೆ ಮತ್ತು ತಲಾವಾರು ವನ್ಯಪ್ರದೇಶ 


(ದಶಲಕ್ಷ ಹೆಕ್ಟೇರುಗಳು) 





ಶೇಕಡಾ 
ದೇಶ ವರ್ಷ ಜನಸಂಖ್ಯೆ Bn Bp 6 ಮೈ ಆ.೫೭ 
ರಷ್ಯಾ 1968 237.8 2240.2 9100 406 3.83 
ಕೆನಡ 1966 204 9976 443.1 445 21.67 
ಉತ್ತರ ಅಮೆರಿಕ 1964 199.1 9361 296.1 316 148 
ಆಸ್ಟ್ರೇಲಿಯ 1967 119 7687 354 46 296 
ಮೆಕ್ಸಿಕೊ 1960 457 1972 437 22.1 0.95 
ಇಂಗ್ಲೆಂಡ್‌ 1968 551 244 18 73 003 
ಇಟಲಿ 1968 523 301) 61 203 0.12 
ಬರ್ಮ 1966 263 678 453 668 175 
ಪಾಕಿಸ್ತಾನ 1965 12002 946 42 44 0.3 
ಜಪಾನ್‌ 1968 1012 369 255 69.1 0.25 
ಭಾರತ 1969-70 5340 3280 750 229 0.14 





ಅನುಬಂಧ 6 


ಭಾರತದ ಒಟ್ಟು ಹಾಗೂ ಅರಣ್ಯ ಆದಾಯದ ಕೆಲವು ವಿವರಗಳು (1969-70) 





1. ಒಟ್ಟು ಆದಾಯ 54,050 ದಶಲಕ್ಷ ರೂ, 
2. ಅರಣ್ಯ ಸಂಪತ್ತಿನಿಂದ ಆದಾಯ 1,246 ದಶಲಕ್ಷ ರೂ. 


3. ಒಂದು ಚದರ ಕಿ.ಮಾ. ಆರಣ್ಯ 
ಪ್ರದೇಶದಿಂದೆ ಆದಾಯ 1,814 ದಶಲಕ್ಷ ರೂ. 


ಕ್ಲಿ ಅರಣ್ಯಗಳ ಆದಾಯ ಒಟ್ಟು ಆದಾಯದದ ಶೇಕಡಾ 2.31 ರೂ, 


೨. ಹೆಕ್ಟೇರಿಗೆ ಆರಣ್ಯ ಆದಾಯ 21,50 ರೂ. 


ಆಧಾರ: ಸೈಕ್ಲೋಸ್ಟೈಲ್ಡ್‌ ಲೆಕ್ಕರ್‌ ಔಟ್‌ಲೈನ್ಸ್‌ 


ಪ್ರಿವೇರ್ಡ್‌ ಬೈ ವಿಸಿಟಿಂಗ್‌ ಪ್ರೊಫೆಸರ್‌ ವೈ. ಎಮ್‌. ಎಲ್‌. ಶರ್ಮ 


ಜು 


ಅನುಬಂಧ 3 


ಭಾರತದಲ್ಲಿ ತಲಾವಾರು ಭೂಪ್ರದೇಶ ಮತ್ತು ಅರಣ್ಯಪ್ರದೇಶ 





ಭೂ ಪ್ರದೇಶ 0.61 ಹಿ. 


ಅರಣ್ಯ ಪ್ರದೇಶ 0.14 ಹೆ, 
ಇ 





ಅಧಾರ; ಸೈಕ್ಲೊಸ್ಟೈಲ್ಡ್‌ ಲೆಕ್ಚರ್‌ ಔಟ್‌ಲೈನ್ಸ್‌ 
 ಪ್ರಿಪೇರ್ಡ್‌ ಬೈ ವಿಸಿಟಿಂಗ್‌ ಪ್ರೊಫೆಸರ್‌ ವೈ, ಎಮ್‌. ಎಲ್‌, ಶರ್ಮ, 


ಅನುಬಂಧ 8 


ಕರ್ನಾಟಕದಲ್ಲಿ ಜಾನುವಾರುಗಳ ಅಂಕಿಸಂಖ್ಯೆಗಳು (1973.74) 


rN 


ದನಕರು 10018717 
ಎಮ್ಮೆ | 3215873 
ಕುದುರೆ 33655 
ಕತ್ತೆ 45283 
ಹೆ:ಸರ ಕತ್ತೆ 879 
ಕುರಿ 4662420 
ಮೇಕೆ 2783682 
ಹಂದಿ. 207078 


ಆಧಾರ: ಬ್ಲ್ಮೂರೊ ಆಫ್‌ ಎಕನಾಮಿಕ್ಸ್‌ ಅಂಡ್‌ ಸ್ಟ್ಯಾಟಿಸ್‌ಟಿಕ್ಸ್ಸ್ಟ್‌ ಕರ್ನಾಟಕ ಸರ್ಕಾರ 
ವೆಂಗಳೂರು 1977 


eh ಧಾ ph heh eh ಜಹಾ ಹಾ ಹಾ ಪಾ 
ಇ ಗ ಜು ಯ ಯ ಇ ಜಾಇ 


ಐಂ ಇರಾ ಗಿ ಹಾಟ ಗ 


ಆಧಾರ: 


ಜಿಲ್ಲೆ 
ಬೆಂಗಳೂರು 
ತುಮಕೂರು 
ಕೋಲಾರ 
ಚಿತ್ರದುರ್ಗ 
ಬಳ್ಳಾ ರಿ 
ಮೈಸೂರು 
ಮಂಡ್ಯ 
ಹಾಸನ 
ಚಿಕ್ಕಮಗಳೂರು 
ಶಿವಮೊಗ್ಗ 
ದಕ್ಷಿಣ ಕನ್ನಡ 
ಕೊಡಗು 
ಬೆಳಗಾವಿ 
ಧಾರವಾಡ 
ಬಿಜಾಪ್ಪರ 
ಉತ್ತರ ಕನ್ನಡ 
ಬಿದರ್‌ 
ರಾಯಚೂರು 
ಗುಲ್ಬರ್ಗ 


ಅನುಬಂಧ 9 





ಜನಸಂಖೆ ಭೂ ಪ್ರದೇಶ 
(1911) (ಚದರ ಕಿ.ಮೀ.) 
3,346,405 1.3179.19 
1,633,238 10,613.82 
1.516,455 8,256.92 
1,397,181 10,839.15 
1,122,472 9,906.75 
2,073,568 11,968.39 
1,152,163 4,965.03 
1.098,884 7,218.42 
735.447 6,832.42 
1,300,379 10,530.94 
1,931,042 8,417.50 
376.923 4,118.69 
2,421,196 13,185.69 
2,342,098 13,234 717 
1,983,207 11,018.10 
848,604 10,269,35 
1,122,412 5,366.48 
1,414,953 14,465.72 
1,739,771 16,441.32 


ಕರ್ನಾಟಕದಲ್ಲಿ ಜಿಲ್ಲಾವಾರು ಜನಸಂಖ್ಯೆ, ಭೂ ಮತ್ತು ಆರಣ್ಯ ಪ್ರದೇಶ 


977.02 
1,618.75 
3,727.01 

101.01 
5,076.40 

512.82 
4,812.22 
1,704.22 
1,872.57 
1,139.60 

865.06 
8,324.26 

233.10 

704.48 

696.71 


ಕರ್ನಾಟಕ ರಾಜ್ಯದ ಆರಣ್ಯ ಇಲಾಖೆಯ ವಾರ್ಷಿಕ ವರದಿ (1971-78) 


ಅನುಬಂಧ 1 


ಕರ್ನಾಟಕ ರಾಜ್ಯದ ಅರಣ್ಯದ ಆದಾಯ ಮತ್ತು ಖರ್ಚು 





ಪ ಆದಾಯ ಖರ್ಚು 
(ಲಕ್ಷ ರೂ.ಗಳು) (ಲಕ್ಷ ರೂ.ಗಳಂ) 
1965-66 1,007.68 514.91 
1966-67 | 1,096.55 514.05 
1967-68 1.106.38 581.86 
1968-69 1,335.23 615.61 
1969-10 1,401.56 718.56 
1970-71 1,450.16 754 04 
1971-72 1,540.26 817.87 
1972-73 2,084.68 831.63 
1973-74 2,163.99 884.96 
1974-75 2.850.00 884.06 
1975-76 2,929.00 916.00 
197677 2,800.00 1,230.00 
(ನಿರೀಕ್ಷಿತ) 

1977-78 2,900.05 1,380.66 


ಆಧಾರ : ಕರ್ನಾಟಕ ರಾಜ್ಯದ ಆರಣ್ಯ ಇಲಾಖೆಯ ವಾರ್ಷಿಕ ವರದಿ (1976-77) 


Teh Hoa 
(`ಬಂಎ "31 ued 9161) gor cposmoces ಉಂಲುಣ cp eens 


ಾಾಾಾೂಾೂಗ)ಗೂ)ಗ)ಘಗಗಗಾಗಗಕಾಶಾಣಾಗಾಗ*ಕಾಗಘಗ1೮(೮/ಅ“/ಅಾಾಾಾಾಾರ ರಾವಾ 


LY et 1977(9 £022 9910೮ Tele 0162 6616] ೪88 ೧೧೧. Go peu 














661. 91%... 811. LIT 180 9T 867 161 ಇಗೆ ಜಗಣ 
$/'962 SE068 91'19€ 028/೭ 661092 0199೭ 9/90 12661 “ಇಂ ಐಗಿಂ॥ 
89191 8099 {SIL IOI 901 960ಬ2. 9/92 9801 ಇಗ ಜಾಲಂ 
61921 (8108೯ 191902 18%6 268 008 11601 £೦9£೭ aren 
£10.. 1111 111 ತ್ತಾ WN 01'0 (1'0 €1'0 ಣಗ ಬಧೇಂಣ ಇಂ 
ep eel eel 081 7 100 800 100 ಣಗ ೧೧೪ 

PU ECO VIEL pig] £(-ಒ61 TL-IL6L 1(-0/61 OL-6961 29-1961 ೧" 


TL-1L6l ೭₹(-1(61 


—__————————————————————————— SE: 
9 


೧೮೯೫ ಗಿಟಣ1 Hour ಐಗಜಿಂ ಐಂಲೂಂಯ್ಕ 


11 ೧೦೦:೧9 


ಪಾರಿಭಾ&ಿಕ 


'ಅಕೃಷ್ಣ Virgin 
ಅಗ್ನಿಕಾವಲು ದಳ (ಪಡೆ) Fire patrol 
ಅಗ್ನಿ ಪಹರೆಯವ "re watcher 


(ಕಾವಲುಗಾರ) 
ಅಗ್ನಿ ಪ್ರತಿಬಂಧಕ Fire retardant 
ಆಗ್ನಿ ಭೇಧ್ಯ Fire proofing 
ಅಟ್ಟೆ ಚರ್ಮ Sote feather 
ಅಭಯಾರಣ್ಯ Sanctuary 
ಅಮುಖ್ಯ ಆರಣ್ಯ Minor forest or 
ಪದಾರ್ಥಗಳು produce 
(ಅ,ಅ.ಪ.) Minor forest 
Products 
{(M.F.P.) 
ಆರಗಿನೆ ಸಂತಾನ Brood lac 
ಆರಣ್ಯ ಉಪಯೋಗೀ Forest utilisa- 
ಕರಣ tion 
ಆರಣ್ಯ ಕಾನೂನು Forest law 
ಅರಣ್ಯ ಕಾವಲುಗಾರ rest watcher 
ಆರಣ್ಯ ಕೃಷಿ Silviculture 
ಅರಣ್ಯ ತಳಿಶಾಸ್ತ್ರ 70768! genetics 
ಅರಣ್ಯ ತೋಪು Forest planta- 
tion 
ಅರಣ್ಯ ವ್ಯವಸಾಯ 5Svi-agricuit -6 
ಅರಣ್ಯ ವೀಕ್ಷಣಾಶಾಸ್ವ್ಯ Forest surveying 
ಅರಣ್ಯಶಾಸ್ತ್ರ Forestry 
ಅರಣ್ಯ ಮಂಡಳಿ Board of 
forestry 
ಅರಣ್ಯ ಕ್ಷೇತ್ರ ಗಣಿತ Forest mensu- 
ration 
ಅಸಮ ವಯಸ್ಲನ Uneven aged 
ಅರಣ್ಯ forest 


ಶಬ್ಧಕೋಶ 


ಅಳಿವೆಯ 

ಅಂಕಣ 

ಅಂತಸ್ತು (ಛಾವಣಿ) 

ಆಕಾಶ ಬೇರು 

ಆಸ್ಚೇಷಿಕ ಜೇನುನೊಣ 

ಆರಿಸಿ ಕುಡಿಯುವ 
ವ್ಯವಸ್ಥೆ 

ಆಶ್ವ್ಚಯ ಕಾಡು 
ವ್ಯವಸ್ಥೆ 

ಆಶ್ರಯ ಫಟ್ಟಿ 

ಇಬ್ಬನಿ 

ಇಂಗಾಲ ಸಸ್ಮಗತ 

ವಾಗುವಿಕೆ 
ಈಚು, (ಈಸು) 
ಉತ್ಪಾದನಾ ಅರಣ್ಯ 


ಉದುರೆಲೆ 

ಉನ್ನತ ಕಾಡು 
ಉರಗ ವರ್ಗ 
ಉಷ್ಣವಲಯದ ಆರ್ಧ 


ನಿತ್ಯ ಹಸುರಿನ 
ಕಾಡು (ಹರಿದ್ವರ್ಣ) 


ಎಚ್ಚರಿಸುವ ಶಾಖ 
ಗ್ರಾಹಿ ಸಲಕರಣೆ 

ಎದೆಯ ಮಟ್ಟದ 
ಅಡ್ಡ. ಕತೆ 
(ಎ.ಮ.ಅ.) 

ಎದೆಯ ಮಟ್ಟದ 
ಸುತ್ತಳತೆ 


(ಎ.ಮ.ಸು.).. 


Estuarine 
Biock 
Canopy 
Aerial root 
Scout honey bee 
Selection fell- 
ing system 
Shelter wood 
felling system 
Shelter belt 
Due 
Carbon assimi- 
lation 
Pole 
Production 
forest 
Deciduous 
High forest 
Reptiles 
Tropical semi- 
ever grcen 
forest 
Heat sensitive 
alarm 
Diameter at 
breast height 
{D.b.h.) 
Girth at breast 
height 
(G.b.h.) 


ಎರಚು ಬಿತ್ತನೆ ಚೆಲ್ಲಿಕೆ 


ಏಕಸಾ ೫ಮ್ಮತೆ 
ಏರಿಸಿದ ಮಡಿ 


ಓಗಚು 
ಓಣ ಉದುರೆಲೆ ಕಾಡು 


ಒಣ ಸಸ್ಕ ಸಂಗ್ರಹ 
ಣಾಲಯ 
ಕಚ್ಚಿಗರು 
ಕಡಿಯುವ ಸುತ್ತು 
ಕಡಿಯುವುದು ಮತ್ತು 
ಸುಡುವಿಕೆ 
ಕಡ್ಡಿ ಅರಗು 
ಕರಟಕಾಯಿ ಎಣ್ಣೆ 
ಕರ್ಷಃ 


ಕಾವು ಕೋಣೆ 


ಕಾಂಡ 
ಕಾಂತಿ ರಸಾಯನಿಕ 
ಸ್ಮ್ಮಾಗ್‌ 

ಗಿಡ ಕತ್ರಿ 

ಗೀರು ಗಾಯಮಾಡು 

ಗುಪ್ತ ಕಾಂಡ್ಕ ಪ್ರಕಂದ 

ಗುರುತ್ವ 

ಗೋಡು ಮಣ್ಣು 

ಚಲುವೆ ಮಾಡು 

ಚಂಡ ಕಿಚ್ಚು 

ಚಿಪ್ತಿನ ಅರಗು 

ಜರೀ ಸಸ್ಯ 

ಜಲೋದೃವ 
(ಜಲಮೂಲ) 

ಜೇನುಸಾಕಣೆಗಾರ 

ತಗ್ಗಿನ ಮಡಿ 


ತಾಕು 
ತೀರು 


Brcadcast 
sowing 


Monopoly 


Raised nursery 
bed 


Tan 


Dry deciduous 
forest 


Herbarium 


Coppice 
Feiling cycle 
Slash and burn 


Stick lac 

Nut oil 

Tensile 

Incubation 
chamber 

Bole (Trunk) 


Photo-chemical 
57708 


Secateur 
Scarify 
Rhizome 
Gravity 
Loamy soil 
Bleach 
Crown fire 
Shellac 
Fern 
Hydrach 
(Hydrosere) 
Bee-keeper 


Sunken nursery 
bed 
Block 


Rafter 


ಪಾರಿಭಾಷಿಕ ಶಬ್ದಕೋಶ 


ತೆರೆದ ಕಾಡ್ಕು ದಟ್ಟ 
ದಕಾಡು 

ತೇವ ಸಸ್ಮ 

ನಿಗ್ರಹ ಕ್ರಮ 


ನಿಂಬೆ ಹುಲ್ಲು 

ನೀರು ಸಸ್ಯ 

ನೆಲಕಿಚ್ಚು 

ಪದರ ಹಲಗೆ 

ಪ್ರತಿ ಬೆಂಕಿ (ವಿರುದ್ಧ 
ಬೆಂಕಿ) 

ಪುನರ್‌ ನಿರ್ಮಾಣ 

ಪುನರಾಭಿವೃದ್ಧಿ 

ಪುನರ್‌ ಅರಣ್ಯ 
ನಿರ್ಮಾಣ 

ಪೂರ್ವ ಭಾವಿ ನಿಗ್ರಹ 

ಪೂರ್ತಿ ಕುಡಿಯುವ 
ವ್ಯವಸ್ಥೆ 

ಭರತ ಖಾರಿ 

ಬಿಲ್ಲೆ 

ಭೂ ಅಂಶ 

ಭೂಮ್ಮಂತರ್ಗತ ನಗರ 


ಭೂ ಸ್ವರೂಪ 
ಬೆಂಕಿ ಹುಚ್ಚರು 
ಮರ 

ಮರ ಆಧಾರಿತ 
ಮರ ಕತ್ತಿ 
ಮರದ ತಿರುಳು 
ಮರದಪ್ಪ 
ಮರಿ ಬುಡಚಿ 


ಮಂಜು 

ಮಿಶ್ರ ಅರಣ್ಯ 

ಮುಖವಾಡ 
(ಮುಸುಕು) 

ಮೆಕ್ಕಲು ಮಣ್ಣು 

ಮೇಲೈಚ್ಚು 


359 


Open forest 


Mesophyte 


Suppressive 
measure 


Lemon grass 
Aquatic plant 
Ground fire 
Plywood 
Counter fire 


Rehabilitation 
Regeneration 
Reforestation 


Pre- suppressive 
Clean felling 
System 
Tidal creek 
Pellet 
Edaphic factor 
Suvterranean 
city 
Topography 
Pyromaniacs 
Tree, wood 
Wood based 
Tree pruner 
Wood pulp 
Diameter of tree 


Root and shoot 
cutting 


Frost 
Mixed forest 
Mask 


Alluvial 5011 
Surface fire 


360 


ರಕ್ಷಕ ಆರಣ್ಯ 
ರಾಜ ವೃಕ್ಷ 
ರಾಳ ಭರಿತ 
ಲಘು ಲಶುನ 
ವರ್ಧನ ಸ್ಮರ 
ಮಜ್ರಸರಿ 


ವಲಸೆ ಬೇಸಾಯ 


ವಲ್ಕವಂತ ಪ್ರಾಣಿಗಳು 
ವ್ಯವಸಾಯ ಅರಣ್ಮ 
ವಾಯುಗುಣ ಶಿಖರ 
ಶಾಶ್ವತ ಸಸಿತೋಟ 


ಹಿಖರ 


ಶಿಲೋದ್ಭವ ಶುಷ್ಕ 
ಮೂಲ 
ಶುದ್ಧ ಆರಣ್ಮ 
ಶುಷ್ಕ ವಲಯ 
ಸಮುದ್ರಮಟ್ಟದಿಂದ 
ಎತ್ತರ (ಸ.ಎ.) 
ಸರಾಸರಿ ವಾರ್ಷಿಕ 
ಉಷ್ಣತಾಮಾನ 
(ಸ,ವಾ.ಉ.) 
ಸರಾಸರಿ ವಾರ್ಷಿಕ 


ಉಷ್ಣಾಂಶದ ಅಂತರ 


(ಸೆ.ವಾ,ಉ.ಲಿ.) 


ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


Protected forest 
Royal tree 
Pitchy 

Bulbil 
Cambium 

Sizing material 


Shifting culti- 
vation 


Crustacea 
Agriforest 
Climatic climax 


Permanent 
nursery 


Climax 


Xerach, 
(Serosere) 


Pure forest 
Arid Dry zone 
Akitude 


Mean annual 
temperature 
(M.A.T.) 
Mean annual 
range tompe- 


7೩10೯೮ (M.A. 
೫.7.) 


ಸರದಿ ಬೆಳೆ 
ಸರಳ ಕಚ್ಚಿಗರು 
ವ್ಯವಸ್ಥೆ 
6 
ಸ್ವಕೀಯ ಸೋಂಕು 


ಸಾಂದ್ರೀಕೃತ 
ಸಾಲು ನಿಲುವು 
ಸೂಕ್ಷ್ಮ ತೊರೆ 
ಸೌಂದರ್ಯ 
ಹದಮಾಡಿದ ನಯ 
ವಾದ ತುಪ್ಪಟದ 
ಚರ್ಮ 
ಹಲ್ಲು ಕಡ್ಡಿ 
ಹಾವಸೆ 
ಹಿಂಡು ಹಿಂಡಾಗಿ 
ಬರುವ 
ಹಿಂದು ಮುರಿದು 
ಕಂದಕಗಳು 
ಹಿಮ 
ಹೂಳು 
ಹೆಕ್ಕಳಿಕೆ 
ಹೊಗೆ ಹಾರುವವರು 
ಹೊರ ಆರಣ್ಯ 
ನಿರ್ಮಾಣ 


Rotation crop 
Simple coppice 
system 
Natural infec- 
tion (Self 

infection) 

Concentrated 

Alignment 

Rill 

Aesthetic 


Fur 


‘ Tooth pick 


Moss 


Swarming 

Staggered 
trenches 

Snow 

Dibble 

Encrustation 

Smoke jumpers 


Afforestation 


10. 


11. 


12. 


13. 


ಆಧಾರ ಗ್ರಂಥಗಳು 


AMBASHT, R.S., A Text Book of Plant Ecology. 3rd edition 
Varanasi (India): Students’ Friends & Co, 1974. 


Baxsr, F.S., Principles of Silviculture. New York: Mc- 
Graw Hill Book Co. Inc., 1950. 


Bownp, R.G. ೩೫೧ Others., Editors. Handbook of Environ- 
mental control Vol. 3. Air Pollution. Ohio, U.S.A. 
C.R.C. Press, 1972. 


Bor, N. L.,, Manual of Indian Forest Botanv, Bombay: 
Oxford University Press, 1953. 


Brown, H. P.. An Elementary Manual on Indian Wood 
Technology. Calcutta: Government of India, Central 
Publication Branch, 1925. 

CaueRon JonN., The Forest Trees of Mysore and Coorg. 
Bangalore: Mysore Goverament Central Press, 1894. 

CHanrioxn, H, G. ano Trevor, G.,, Manual of Indian 
Silviculture. Calcutta: Oxford University Press, 1938. 

Cuanrion, 11, G. anv Sera, 6. K., General Silviculture 
af India. Delhi: Publication branch, Government of 
India, 1968. 

Cuowonury, K.A. anv Gross, §.§, Indian Woods. 
Vol. I. Delhi: Manager of Publications, 1958. 

0೬೬81೫, JS, .4 Manual of Indian Timbers. London: 
Sampson Low, Matitson & Co., Lid., 1922. 

Lal, A. B, Indian Silviculture. Dehra Dun, ಬಿ, ?,: 
Jugal Kishore & Co, 1967. 

[5೧೫8೮7೯೮೯೩] J. 0, Air Pollution. New York: Marcel 
Dekker, Inc, 1972. 

12057೧4೧, H. J., The Study of Plant Communities, San- 
francisco: W,H. Freeman & Co, 1956. 


362 


14, 


15. 


16. 


17. 


18, 


19. 


20. 


21, 


22. 


23. 


24, 


25. 


26. 


27. 


28. 


ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 


೫775, 3, N. ann Mercayr, R. L., Advances in Environ 
೫1767101 Sciences and Technology. Vol.I New York: 
John Wiley & Sons, Inc, 1969. 

PreeTon, J. F.,, Developing Farm Woodlands New York; 
McGraw Hill Book Co., Inc, 1954. 

Rasan, ೫. K.C., 1917, The Sandal Tree. Indian Farm- 
ing, February, 1977. 

Raian, B.K.C., 1973-77, Acacia auriculiformis, A cunn. 
Students Souvenir, University of Agricultural Sciences, 
Bangalore, 1973-77; 35-33, 

ಬ ನಂಜ Rao Axo PuakavasiHa., Indian Woods, Vol. UW 
Delhi: Manager of Publications, 1972, 

Sacrerva, K. P., Forests and Foresiry. New Delhi: 
National Book Trust of India, 1967. 

5೧೧1೩೧೮೩೭೬ OscaR., Three Tiers for Tokyo. The Readers 
Digest. Vol. 105; 53-57, June, 1975. 

Trorrer, H., The Common (07172070101 Timbers of India, 
Dehra Dun, U.P.: Vasant Press, 1944, 

Trove, R.S,, The Silviculture af Indian Trees. Vols. 14 1], 
London: Oxford University Press, 1921. 

Varma, ¥.,, A Text Book of Plant Ecalogy. Delhi, 51: 
Emkay Publications, 1972. 

Weaver, JE. any Ciemenss, F. E., Plant Ecalogy. 
New York: Mic-Graw Hill Book Co., Inc, 1938, 
Wiziamsox, 5, J., Fundamentals of Air Pollution. Read- 

ing: Addison-Wesley Publishing Co, 1973. 

WiriaMsox, §.J., 100 years of Indian Forestry. Vols. I& IF 
Delhi: Manager of Publications, 1961. 

Wiiiiamson, S.J. The Imperial Gazetteer of India: 
Vol. 111, Economic, New edition, New Delhi: Today 
and Tomorrow's Printers and Publishers. 


WitiaMson, 5.3, Indian Forest Utilization. Vol. 11. Forest 
Rescarch Institute. Delhi; Manager of Publications, 1972. 


29, 


30. 


31. 


32. 


33. 


34. 


35, 


36, 


37, 


38. 


39, 


ಗ್ರಂಥ ಯಣ 363 


WicLiamson, 5. 1, The Hazards of Environmental Pollu- 
tion Proceedings of the 411 India Seminar on Environ- 
mental Pollution. Bombay: A Max Muller Bhavan 
Publication, 1975. 


Wiliamson, S, 3, A National Programme for Roden: and 
Pest Management, Weed Control and Planting and 
Saving of Trees. Delhi: I.C.A.R. Publication, 1976. 


WitLiamson, S. J., Proceedings of Farm Forestry Sympo- 
sium 1958, Delhi: Published by LC AR., 1958. 


Witiamson, §S. J., Interim Report of the National 
Commission on Agriculture on Social Forestry, Delhi: 
Ministry of Agriculture, 1973, 


WiLlramson, 5. J}, Report of the National Commission 
on Agriculiure. Part IX, Forestry, Delhi: The Con- 
troller of Publications, 1976, 


WiiziaMson, ನ. J, Indian Woods. Vol. 1[. Delhi: 
Manager of Publications, 1963, 

111116೫೯೦೫, 5. J. Forests U.S.A. a report, Washington 
D.C. 2016: American Forest 1619, Massachusetts 
Avenue, Northwest (202) 667-7807, 

Witiamson, §S. J., Wood Handbook. Washington D.C.: 
70766 Research, Forest Service, 1940, 

ಡಾ ಬೋರಯ್ಯ, ಜಿ “ಹಸ್ಯ ವರ್ಗೀಕರಣ ಶಾಸ್ತ್ರ ಬೆಂಗಳೂರು: ಕನ್ನಡ ಆಧ್ಯಯನ 
ವಿಭಾಗ ಕೃಷಿ ವಿಶ್ವವಿದ್ಯಾನಿಲಯ 1975. 

ನರಸಿಂಹ ಅಯ್ಯಂಗಾರ್‌, ಮ.ಲ್ಮ ರೈತರ ನೆಚ್ಚು ಮೆಚ್ಚಿನ ಮರಗಳು, ಬೆಂಗಳೂರು 
ಅಧ್ಯಯನ ವಿಭಾಗ, ಕೃಷಿ ವಿಶ್ವವಿದ್ಯಾನಿಲಯ, 1573, 

ರಾಮಸ್ವಾಮಿ ಎಸ್‌. ಎನ್‌. ಕರ್ನಾಟಕದ ಆರಣ್ಯ ವೃಕ್ಷಗಳು. ಮೈಸೂರು : ಕನ್ನಡ 
ಆಧ್ಯಯನ ಸಂಸ್ಥೆ, ಮೈಸೂರು ವಿಶ್ವವಿದ್ಧಾನಿಲಯ, 1969. 


> 


ದರ ಸ್ತಿ ಧಾ ಓಗಿ ತು. dh ಐ 


YY ಪಾ ಚಾ ಉ ಸಟ್ಯಟ್ಯಾ ಎ ph eh ಎವಾ ಎ. pe 
me Ne ಓಗಿ ೧. ಓತಿ ಓ2 ಎ. ಉಲ) Wo) 


22. 
23. 
24. 
25. 
26. 


ಕನ್ನಡ ಅಧ್ಯಯನದ ವಿಭಾಗ ಪ್ರಕಲಿಣೆಗಳು 


. ಸುಭಕ್ಷತೆಗೆ ತೆರೆದ ಬಾಗಿಲು (ದ್ವಿತೀಯ ಮುದ್ರಣ) 
- ಪೀಡೆ ನಿರ್ವಹಣೆ (ದ್ವಿತೀಯ ಮುದ್ರಣ) 

. ಕೇಟಿ ವಿಂಗಡಣೆ 

, ಕೀಟ ಹತೋಟಿ (ದ್ವಿತೀಯ ಮುದ್ರಣ) 

. ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ.__ಭಾಗ 1 
. ತರಕಾರಿ ಬೇಸಾಯ 

. ಕೃಷಿ ರಸಾಯನಶಾಸ್ತ್ರ ಶಬ್ದಾರ್ಥ ನಿರೂಪಣಾವಳಿ 
ಮಣ್ಣು ಮತ್ತು ನೀರು ಸಂರಕ್ಷಣಾ ಕೈಪಿಡಿ 

- ರೈತರ ನೆಚ್ಚು ಮೆಚ್ಚಿನ ಮರಗಳು 

. ಸಾಕುಪ್ರಾಣಿಗಳ ಶರೀರ ಕ್ರೀಿಯಾಶಾಸ್ತ್ರ-ಭಾಗ 2 
. ಬೀಜಗಣಿತ ಪರಿಚಯ 

. ಮಣ್ಣು ಮತ್ತು ನೀರು ನಿರ್ವಹಣೆ 

೬ ಮಣ್ಣು 

. ಕೃಷಿ ಸಹಕಾರ 

. ಕಳೆಗಳು ಮತ್ತು ಕಳೆಗಳ ನಿಯಂತ್ರಣ 

. ಗೋಸಂಪತ್ತು 

. ಧಾನ್ಯದಾಸ್ತಾನು ತತ್ವ ಮತ್ತು ಪದ್ಧತಿಗಳಂ 

. ಮಣ್ಣಿನ ಫಲವತ್ತತೆ ಹಾಗೂ ಉತ್ಪಾದಕತೆ 

. ಪಶುವೈದ್ಯಕೀಯ ವಿಜ್ಞಾನ (ದ್ವಿತೀಯ ಮುದ್ರಣ) 
. ಹೊಲದ ಬೆಳೆಗಳಿಗೆ ಬೀಳುವ ಕೆಲವು ಕೀಟಗಳು 

. ಟ್ರ್ಯಾಕ್ಟರುಗಳು ಹಾಗೂ ಅವುಗಳನ್ನು 


ಸುಸ್ಥಿತಿಯಲ್ಲಿಡುವ ಕ್ರಮಗಳು 
ಸಾಕುಪ್ರಾಣಿಗಳ ಶರೀರ ಕ್ರಿಯಾಶಾಸ್ತ್ರ - ಭಾಗ 3 
ಕೃಷಿ ವಿಸ್ತರಣ ಶಿಕ್ಷಣ ಪದ್ಧತಿಗಳು 
ಕಣಜದ ಪೀಡೆಗಳು ಹಾಗೂ ಅವುಗಳ ಹತೋಟಿ 
ಸಸ್ಯವರ್ಗೀಕರಣಶಾಸ್ತ್ರ 
ಪೌಷ್ಟಿಕ ಅಹಾರ (ದ್ವಿತೀಯ ಮುದ್ರಣ) 


ಸಾದಾ ಕ್ಯಾಲಿಕೊ 
2-50 

500 
1500 
12-50 
16.25 
12-.50* 

5-00 6.25* 
15-00 19-00+ 
15-00 19-00* 
11-25 15-00 
15-00 20-00 
15-00 19-00+ 
11-25 15-00+ 

6-25 10-00% 
15-00 19-00 

6-25 10-00* 

7-50 11-25 
17-50 21-25* 

(ಅಚ್ಚಿನಲ್ಲಿದೆ) 

8-25* 12-50* 


7-50 12-50* 
10-00 15-00 
11-25* 16-25* 
15-00 19-00 
15-00 20-00 
(ಅಚ್ಚಿನಲ್ಲಿದೆ) 


27. 
28, 


29, 


30, 
31. 


32, 
33. 
34, 


35. 
36, 
31. 
38. 


39. 
40, 
41. 
42. 


43, 


44. 
45, 
46, 


47. 


ಕಡಲ ಮೀನುಗಾರಿಕೆ 
ಧಾನ್ಯದ ಬೆಳೆಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕಬ್ಬಿನ ಬೆಳೆಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಶಿಶುವಿಹಾರ (ದ್ವಿತೀಯ ಮುದ್ರಣ) 
ಬೇಳೆಕಾಳು ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕೃಷಿ ಎಂಜಿನಿಯರಿಂಗ್‌ ಪಠ್ಯ ಪುಸ್ತಕ ಸಮಾಕ್ಷಣೆ 
ಇಲಿಗಳು ಹಾಗೂ ಅವುಗಳ ನಿಯಂತ್ರಣ 
ತರಕಾರಿ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹಶೋಟಿ 
ಹಣ್ಣಿ ನ ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಕ್ಯಾನಿಂಗ್‌-ಆಹಾರ ಜೋಪಾಸನೆಯ 
ಒಂದು ಆಧುನಿಕ ವಿಧಾನ 
ಅಲಂಕಾರ ಸಸ್ಯ ಗಳಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಜೀವಕೋಶ ಕ್ರಿಯಾಶಾಸ್ತ್ರ ಮತ್ತು 
ಜೀವ ರಸಾಯನಶಾಸ್ತ್ರ 
ಎಲುಬುಶಾಸ್ತ್ರ 
ಕಡಲೆಕಾಯಿ 
ಗಣಿತಶಾಸ್ತ್ರ ಪ್ರವೇಶಿಕೆ - ಭಾಗ 1 
ತೆಂಗಂ, ಅಡಿಕೆ ಇತರ ಗರಿಮರಗಳಿಗೆ ಬೀಳುವ 
ಕೇಟಗಳು ಹಾಗೂ ಅವುಗಳ ಹತೋಟಿ 
ಪ್ಲಾಂಟೇಶನ್‌ ಬೆಳೆಗಳಿಗೆ ಬೀಳಂವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಭಾರತದಲ್ಲಿ ಕೋಳಿಸಾಕಣೆ 
ಕಲ್ಲುನಾರು (ಭೂತಾಳೆ) ಗಿಡಗಳು 
ಎಣ್ಣೆ (ಬೀಜ)ಕಾಳುಗಳ ಬೆಳೆಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 
ಹತ್ತಿ (ನೂಲು) ನಾರಿನ ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 


5-00 


365 
ಕ್ಯಾಲಿಕೊ 


10-00 


10-75* : 


4-50* 
6-00 


7-50" 
9-50 
9-50 


12-50" 


16-25 


16-25 


10-15 


20-00 
11-25 
10-00 
25-00 


9-00 
12-00 
22-50 

5-00 

7-50 


10-00 


14-00 
13-25 


21-25 


25-00 
16-25 
15-00 
30-00 


27-50 


366 


48. 


49. 


50. 


51, 
52, 
53, 
54, 
55. 
56. 
57. 
58. 
59, 
60. 
61. 
62. 
63. 
64, 
65. 
66. 
67. 
68. 
69. 
70. 
71. 
72. 
73. 
74. 
75, 


ಹಸುರೆಲೆ ಗೊಬ್ಬರ, ಮೇವು ಹಾಗೂ ಉಪ್ಪ ನೇರಿಳೆ 
ಬೆಳೆಗಳಿಗೆ ಬೀಳುವ ಕೀಟಗಳು ಹಾಗೂ ಅವುಗಳ ಹತೋಟಿ 5-00 
ಮಾದಕ (ಹೊಗೆಸೊಪ್ಪು, ಗಾಂಜ) ಮತ್ತು ಸಾಂಬಾರ 
(ಅರಿಶಿನ ಇತ್ಯಾದಿ) ಬೆಳೆಗಳಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 3-75 
ಕೃಷಿ ಉಪಯೋಗಿ ಕೆಲಬ್ರ ವೃಕ್ಷಗಳಿಗೆ ಬೀಳುವ 
ಕೀಟಗಳು ಹಾಗೂ ಅವುಗಳ ಹತೋಟಿ 4-50 


ಸಸ್ಯ ಸಾಮ್ರಾಜ್ಯ 25-00 
ಮಾನುಗಾರಿಕೆ 10-00 
ಭಾರತೀಯ ಗ್ರಾಮೀಣ ಯುವಕ ರೈತಸಂಘಗಳ ಸಂಘಟನೆ 8-25 
ಗಣಿತಶಾಸ್ತ್ರ ಪ್ರವೇಶಿಕೆ - ಭಾಗ 2 20-00 
ಸಾವಯವ ರಸಾಯನಶಾಸ್ತ್ರ ಪ್ರವೇಶಿಕೆ 14-00 
ಪಶುರೋಗಗಳು ಹಾಗೂ ಸಾರ್ವಜನಿಕ ಆರೋಗ್ಯ 12-50 
ಭಾರತದಲ್ಲಿ ಜೇನುಸಾಕಣೆ 20-00 
ಸಾಕುಪ್ರಾಣಿ ಮೂಲದ ಸೋಂಕುರೋಗಗಳು 7-50 
ದೊಡ್ಡರೋಗ 5-00 
ಮೂಲ ಅರ್ಥಶಾಸ್ತ್ರ 19-00 
ಜೇನುಸಾಕಣೆ 17-50 
ಕೃಷಿ ರಸಾಯನಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 3-25 


ಮಣ್ಣು ನಿರ್ವಹಣೆ, ಸಂರಕ್ಷಣೆ ಹಾಗೂ ಬೆಳೆ ಉತ್ಪಾದನೆ 20-00 
ಕ ಷಿ ಆನಿಲಯಂತ್ರ ಹಾಗೂ ಟ್ಟಾ ಕ ರಂಗಳು 


ಕ್ತಿ 
ಸಹಕಾರಿ ಬೇಸಾಯ 18-00 
ಕೋಶ 20-00 
ತರಕಾರಿ ಬೆಳೆಗಳ ಕೀಟನಿಯ. ತ್ರಣ 12-50 
ಸಾಕುಪ್ರಾಣಿಗಳ ಭ್ರೂಣಶಾಸ್ತ್ರ 20-00 
ಸಂಸ್ಕೃತಿಯ ರೂಪಿಕೆಗಳು 17-00 
ರೇಖಾತ್ಮಕ ಬೀಜಗಣಿತ - 3000 
ಹುಲಿ-ಭಾರತದ ರಾಷ್ಟ್ರೀಯ ಮೃಗ 20-00 
ನೀರಾವರಿ ತತ್ವ ಹಾಗೂ ಪದ್ಧತಿಗಳು 4500 
ಮಣ್ಣು ಶಿಲೀಂಧ್ರಗಳ ಕೈಪಿಡಿ 45-00 
ಪ್ರುಣಿಗಳೆ ವರ್ತನೆ 17-00 


ಬೆಳೆ ಕೀಟಗಳು ಮತ್ತು ಅವುಗಳ ಹತೋಟಿ 


ಕ್ಯಾಲಿಕೊ 


30-00 
15-50 
13-25 
25-00 
19-00 
2500 
25-00 
12-00 


24-00 
22 50 


25.00 
60.00 
23-00 
25-00 
19-50 
25.00 
22-00 
35-00 
24-00 
50.-00 
5000 
22-00 


125-00* 


76. 
77. 
78. 


79. 


80. 


$1. 
82, 
83, 
84. 
85, 
80. 
87. 


88. 


89, 
90. 


91. 


92. 
93. 
94, 


95. 


ಸಸ್ಯ ತಳಿ ಅಭಿವೃ ದ್ಧಿ ವಿಧಾನಗಳು 
ಪ್ರಾ "ಜಗಳ ಶರೀರ ಕ್ರಿಯಾಶಾಸ್ತ್ರ 
ಆಹಾರ ಸೂಕ್ಷ್ಮಜೀವಿ ವಿಜ್ಞಾನದಲ್ಲಿ ಪ್ಲ ಪ್ರಾಮುಖ್ಯತೆ. 
ಗಳಿಸಿರುವ ಸೂಕ್ಷ ಜೀವಿಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ - ಭಾಗ1) 
ಕೆಲವು ಸಸ್ಯಗಳ ವೆ ೈಜ್ಞಾ ನಿಕ, ಕುಟುಂಬ, ಇಂಗ್ಲಿಷ್‌ 
ಹಾಗೂ ಕನ್ನಡ ಹೆಸರುಗಳು 
ಮಾನು ಮತ್ತು ಸಾಗರೋತ್ಸನ್ನ ಆಹಾರಗಳ ಶೀತ 


ಜೋಪಾಸನೆ 
ಸಾಕುಪ್ರಾಣಿಗಳ ಕೀಟ ಮತ್ತು ಸ್ನಾಯು ಶಾಸ್ತ್ರ 
ಕುರಿಸಾಕಣೆ 
ಜೋಳ 
ಹಂದಿಯ ಭ್ರೂಣ ಶಾಸ್ತ್ರ 


ಆಧುನಿಕ ಹೈನಾಗಾರ ದನಗಳ ನಿರ್ವಹಣೆ 
ದಾಸ್ತಾನು ಕೀಟಗಳು ಹಾಗೂ ಅವುಗಳ ಹತೋಟಿ 
ಮನೆ ಕೀಟಗಳು, ಇತರ ಪೀಡೆಗಳು ಹಾಗೂ ಆವುಗಳ 
ಹತೋಟಿ 
ಜಾನುವಾರು ಮತ್ತು ಮನುಷ್ಯರಿಗೆ ಬೀಳುವ ಕೀಟಗಳು 
ಹಾಗೂ ಅವುಗಳ ಹತೋಟಿ 
ತೆಂಗಿನ ಬೇಸಾಯ 
ಆಹಾರ ಸುರಕ್ಷಣೆ ಮತ್ತು ಕೆಡುವಿಕೆಯ ತತ್ವಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ - ಭಾಗ 2) 
ಸೂಕ್ಷ್ಮಜೀವಿ ಶಾಸ್ತ್ರದ ಬೆಳವಣಿಗೆ ಹಾಗೂ ವಿಧಾನಗಳು 
(ಸೂಕ್ಷ್ಮಜೀವಿ ಜಗತ್ತು - ಭಾಗ 1) 
ಕೃಷಿ ಸಸ್ಯಶಾಸ್ತ್ರ ಪಾರಿಭಾಷಿಕ ಶಬ್ದಕೋಶ 
ಹಸುರು ಸಸ್ಮದ ಜೀವನ 
ಸೂಕ್ಷ್ಮ ಜಿ: ವಿಗಳ ಚಯಾಪಚಯ (ಜೀವಪ್ರವ್ಯ 
ಪರಿಣಾಮ) ಕ್ರಿಯೆಗಳು, ರಚನೆ ಮತ್ತು ಕಾರ್ಯ 
ಸಂಬಂಧ (ಸೂಕ್ಷ್ಮಜೀವಿ ಜಗತ್ತು-ಭಾಗ 2) 
ವಿವಿಧ ಆಹಾರಗಳು ಕಲುಷಿತವಾಗಂವಿಕೆ, ಕೆಡುವಿಕೆ 


ಮತ್ತು ರಕ್ಷಣೆ (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ-ಭಾಗ 3) 


96. 
97. 


ಸೂಕ್ಷ್ಮಜೀವಿಗಳಿಂದ ಉತ್ಪತ್ತಿಯಾದ ಕಿಣ್ವಗಳು ಮತ್ತು 


ಆಹಾರಗಳು (ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ-ಭಾಗ 4) 


ರೋಗಕ್ಕೆ ಸಂಬಂಧಪಟ್ಟಿಂತೆ ಆಹಾರಗಳು 
(ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ-ಭಾಗ 5) 


ಸಾದಾ 


17-00 


8-50 


15-00 


20-00 
20...00 

8-00 
10-00 
35-00 
25-00 

8-00 


1000 


10-00 
900 


11-00 
17-00 

2-00 
12-00 
18-00 
1500 

7-00 


5.00 


367 


ಕ್ಯಾಲಿಕೊ 
60010 
22-00 


2000 


25-00 
25-00 
13-00 
15-00 
40-00 
30.00 


14-00 


17-00 


368 


98, ಆಹಾರ ನೈರ್ಮಲ್ಯ ಹತೋಟಿ ಮತ್ತು ಪರೀಕ್ಷೆ 


"(ಆಹಾರ ಸೂಕ್ಷ್ಮಜೀವಿ ವಿಜ್ಞಾ ಸನ-ಭಾಗ 6) 


99, ಕೃ ಹಿ ಕರ್ನಾಟಕ 


100. 


101. 
102. 
103. 
104, 
105. 
106. 
101. 
108, 
109. 
110. 
111, 
112. 
113. 
114. 


115, 


116. 


117. 


118. 
119. 
120. 
121. 
122. 


"ದಾಸ್ತಾನು, ಮನೆ." ಜಾನುವಾರು ಹಾಗೂ 
ಮನುಷ್ಯ ರಿಗೆ ಬೀಳುವ ಕೀಟಗಳು ಹಾಗೂ 
ಅವುಗಳ ಹತೋಟಿ 
ಮತ್ಸ ಶಾಸ್ತ್ರ ೬ 
ಹಣ್ಣು ತರಕಾರಿ ಸಂರಕ್ಷಣೆ 
ಫಾರ್ಮ್‌ ನಿರ್ವಹಣೆ ಆರ್ಥಶಾಸ್ತ್ರ 
ಆಹಾರ ಸೂಕ್ಷ್ಮಜೀವಿ ವಿಜ್ಞಾನ 
ಭಾರತದಲ್ಲಿ ಸಾಮಾಜಿಕ ಅರಣ್ಯಶಾಸ್ತ್ರ 
ಬತ್ತದ ಬೇಸಾಯ 
ಧಾನ್ಯದ ಬೆಳೆಗಳ ಬೀಳುವ ರೋಗಗಳು 
ಹಾಗೂ ಅವುಗಳ ಹತೋಟಿ 
ವೃವಸಾಯ ಮುನ್ನಡೆ 
ಹಣ್ಣಿನ ಬೆಳೆಗಳ ಕೀಟ ನಿಯಂತ್ರಣ 
ತ್ರಿಕೋನ ಮಿತಿ ದ 
ಸಂತಾನೋತ್ಪತ್ತಿ ಕ್ರಿಯಾಶಾಸ್ತ್ರ 
ಕೃಷಿ ಯಂತ್ರೋಪಕರಣಗಳು 
ವೈರಸ್‌ಗಳು (ಸೂಕ್ಷ್ಮಜೀವಿ ಜಗತ್ತು -ಭಾಗ 3) 
ಸೂಕ್ಷ್ಮಜೀವಿಗಳ ಉತ್ಪ್ಸರಿವರ್ತನೆ ಹಾಗೂ 
ಅನುವಂಶೀಯ ಗುಣಗಳ ಪುನರ್‌ ಸಂಯೋಜನೆ 
ಸೂಕ್ಷ್ಮಜೀವಿ ಜಗತ್ತು-ಭಾಗ 4) 
ಬ್ಯಾಕ್ಟೀರಿಯಗಳ ವರ್ಗಿ ಕರಣ ಮತ್ತು "ವಿವರಣೆ 
(ಸೂಕ್ಷ್ಮಜೀವಿ ಜಗತ್ತು -ಭಾಗ 5) 
ಸೂಕ್ಷ್ಮಜೀವಿಗಳ ಪರಿಸರಶಾಸ್ತ್ರ ಮತ್ತು ಸೋಕು 
ರಕ್ಷಣಾ ಶಾಸ್ತ್ರ (ಸೂಕ್ಷ್ಮ ಸೀವ ಜಗತ್ತು-ಭಾಗ 6) 
ಮಾನವ ಕಲ್ಯಾ ಕ್ಕೆ ಸೂಕ್ಷ್ಮ ಜೀವಿಗಳ ಬಳಕೆ 
(ಸೂಕ್ಷ. ಜೀವಿ ಜಗತ್ತು-ಭಾಗ 7) 
ಸೂಕ್ಷ್ಮಜೀವಿ ಜಗತ್ತು 
ಸಾವಯವ ಕೀಟನಾಶಕಗಳ ರಸಾಯನ ವಿಜ್ಞಾನ 
ಸಚಿತ್ರ ಬತ್ತದ ಬೇಸಾಯ 
ಕೋಳಿ ಸಾಕಣೆ ಕೈಪಿಡಿ 
ಆಧಂನಿಕ ಆಹಾರ ಸೂಕ್ಷ್ಮಜೀವಿ ಎಜ್ಲಾನ 


* ಪ್ರತಿಗಳು ತೀರಿವೆ, 


ಸಾದಾ ಕ್ಯಾಲಿಕೊ 


(ಅಚ್ಚಿ ನಲ್ಲಿದೆ) 
12-00 17-50 


35-00 

50-00 

35-00 40-00 

60-00 
[ಅಚ್ಜಿನಲ್ಲಿದೆ) 

25-00 30-00 
(ಅಚ್ಚಿನಲ್ಲಿದೆ) 


12-00 17-00 
(ಅಚ್ಚಿನಲ್ಲಿದೆ) 


